ಶೋಧ ಪ್ರಕಾಶನ-೫೬ 


ಶ್ರೀಶಿವಯೋಗಿಶಿವಾಚಾರ್ಯವಿರಚಿತಃ 
ಶ್ರೀಸಿದ್ದಾಂತಶಿಖಾಮಣಿ: 
५ 
ಪಾರಾಯಣಗಂಥಃ 


ಕನ್ನಡ ಅನುವಾದಕರು 
ಶ್ರೀಮತ್‌ ಕಾಶೀ ಜ್ಞಾನಸಿಂಹಾಸನಾಧೀಶ್ವರ 
ಶ್ರೀ ಶ್ರೀ ೧೦೦೮ ಜಗದ್ಗುರು ಡಾ. ಚಂದ್ರಶೇಖರ 
ಶಿವಾಚಾರ್ಯ ಮಹಾಸ್ವಾಮಿಗಳು 


ಜಂಗಮವಾಡಿಮಠ, ವಾರಾಣಸಿ 


ಸಂಪಾದಕರು 
ಡಾ. ಎಸ್‌.ಆರ್‌. ಸಿದ್ಧಲಿಂಗಪ್ಪ 
ಇಷ ಸಾ ~ ಇ ಕ್‌ ವ ಡ್‌ 
ಸಂಸ್ಥಾಪಕರು, ನ್ಸ್ಪಿಟ್ಯೂಟ್‌ ಆಫ ವೀರಶೈ ಅಂ 
ಕಾನ್‌ಟೆಂಪೊರರಿ ಸ್ಪಡೀಸ್‌, ಬೆಂಗಳೂರು 


ಶೈವಭಾರತೀ ಶೋಧ ಪ್ರತಿಷ್ಠಾನ 
೩೫/೭೭, ಜಂಗಮವಾಡಿಮಠ, ವಾರಾಣಸಿ 


ಪಾರಾಯಣ ವಿಧಿ 
ಸ್ನಾನಾದಿಗಳಿಂದ ಶುಚಿರ್ಭೂತನಾಗಿ ಆಸನವನ್ನು ಹಾಕಿಕೊಂಡು ಆಸನವನ್ನು ಮೊದಲು ಪೂಜಿಸಿ, ಅದರ 
ಮೇಲೆ ಪೂರ್ವ ಇಲ್ಲವೇ ಉತ್ತರ ದಿಕ್ಕಿಗೆ ಮುಖಮಾಡಿ ಕುಳಿತುಕೊಳ್ಳಬೇಕು. ನಂತರ ತನ್ನ ನಿತ್ಯಕರ್ಮವಾದ 
ಇಷ್ಟಲಿಂಗ ಪೂಜಾದಿಗಳನ್ನು ಮಾಡಿ, ಬಳಿಕ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗಂಥವನ್ನು 
ಭಕ್ತಿಯಿಂದ ಪೂಜಿಸಿ ಅದರಲ್ಲಿ ಬರುವ ಗುರುಸ್ತೋತ್ರವನ್ನು ಮಾಡಿ, ಅನಂತರ ಗ್ರಂಥದಲ್ಲಿ ಹೇಳಿದಂತೆ 
ನ್ಯಾಸವನ್ನು ಮಾಡಬೇಕು. ಅದಾದ ಮೇಲೆ ಶ್ರೀಸಿದ್ಧಾಂತ ಶಿಖಾಮಣಿ ಧ್ಯಾನಶ್ಲೋಕಗಳನ್ನು ಪಠಣ 
ಮಾಡಬೇಕು. ತರುವಾಯ ಶ್ರೀಸಿದ್ಧಾಂತ ಶಿಖಾಮಣಿಯ ಮಹಾತ್ಮ್ಯೆ ಹಾಗೂ ಫಲಶೃತಿಯನ್ನು ಪಠಿಸಬೇಕು. 

ತರುವಾಯ ಮೂಲಗ್ರಂಥದ ಪಾರಾಯಣವನ್ನು ಪ್ರಾರಂಭಿಸಬೇಕು. 


ಪಾರಾಯಣ ಪದ್ಧತಿಗಳು ಕ 

1. ಒಂದು ಸಪ್ತಾಹದಲ್ಲಿ ಈ ಗ್ರಂಥವನ್ನು ಪೂರ್ಣಗೊಳಿಸಬೇಕು. ಒಂದು ದಿವಸಕ್ಕೆ. ಮೂರು 
ಪರಿಚ್ಛೇದಗಳಂತೆ ಪಾರಾಯಣ ಮಾಡಲು ಒಂದು ಸಪಾಹದಲ್ಲಿ ಪೂರ್ಣವಾಗುವುದು. ಅಥ ತಮ 
ಇಚ್ಛಾನುಸಾರ ಹೆಚ್ಚು ಕಡಿಮೆ ಪರಿಚ್ಛೇದಗಳನೂ ಸಹ ಪಾರಾಯಣ ಮಾಡಬಹುದು. ಆದರೆ ಯಾವುದೇ 
ಪರಿಚ್ಛೇದದ ಅರ್ಧದಲ್ಲಿ ಸಮಾಪಿ ಮಾಡಬಾರದು 

2. ದಿನಕ್ತೆ ಒಂದು ಪರಿಚ್ಛೇದದಂತೆ 21 ದಿನಗಳಲ್ಲಿ ಗಂಥ ಪಾರಾಯಣವನ್ನು ಪೂರ್ಣಗೊಳಿಸಬಹುದು 

3. ಶೀಸಿದಾಂತ ಶಿಖಾಮಣಿಯಲ್ಲಿ ಬರುವ 101 ಅವಾಂತರ ಸ್ಪಲಗಳನ್ನು ದಿವಸಕ್ತೆ ಒಂದರಂತೆ ಪಾರಾಯಣ 
ಮಾಡಿ 101 ದಿನಗಳಲ್ಲಿ ಗಂಥ ಪಾರಾಯಣವನ್ನು ಪೂರ್ಣಗೊಳಿಸಬೇಕು 


ಹೀಗೆ ಏಳು ದಿನಗಳಲ್ಲಿ, ಇಪ್ಪತ್ತೊಂದು ದಿನಗಳಲ್ಲಿ ಇಲ್ಲವೆ ನೂರೊಂದು ದಿನಗಳಲ್ಲಿ ಪೂರ್ಣವಾಗುವ ಈ 
ಮೂರು ರೀತಿಯ ಪದ್ಧತಿಗಳಲ್ಲಿ ತಮಗೆ ಇಷ್ಟವಾದ ಪದ್ಧತಿಯಲ್ಲಿ ಪಾರಾಯಣವನ್ನು ಮಾಡಬೇಕು. ಈ 
ರೀತಿಯಲ್ಲಿ ನಿರಂತರ ತನ್ನ ಬದುಕಿನ ಉದ್ದಕ್ಕೂ ಪಾರಾಯಣ ಮಾಡುತ್ತಲೇ ಇರಬೇಕು. ಇದರಿಂದ ಭೋಗ- 
ಮೋಕ್ಷಗಳೆರಡೂ ಪ್ರಾಪ್ತವಾಗುವುವು. 


ಸ್ನಾಧ್ಞಾಯ 

ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಮ್‌' ಎ೦ಬ ಉಕ್ತಿಗನುಗುಣವಾಗಿ ವೀರಶೈವರಿಗೆ ಶ್ರೀ ಸಿದ್ಧಾಂತ 
ಶಿಖಾಮಣಿಯ ಅಧ್ಯಯನವೇ ಸ್ವಾಧ್ಯಾಯ. 
ಶ್ರೀ ಸಿದ್ಧಾಂತಶಿಖಾಮಣಿಯನ್ನು ಸ್ವಾಧ್ಯಾಯ ಮಾಡಲು ವಿಶೇಷವಾದ ಕಟ್ಟಳೆಗಳು ಇರುವುದಿಲ್ಲ. ತಮಗೆ 
ಧ್ಯವಾದಷ್ಟು ಶ್ಲೋಕಗಳನ್ನು ಪಠಣ ಮಾಡಿ ಅರ್ಥವನ್ನು ಮನನ, ನಿಧಿಧ್ಯಾಸ ಮಾಡಬೇಕು 
ಧ್ಯಾಯವನ್ನು ಮಾಡಲು ಸಮಯ ನಿರ್ಧಾರವಿರುವುದಿಲ್ಲ ತಮಗೆ ಅನುಕೂಲವಿದ್ದಾಗ ಇಷ್ಟ ಬಂದ 
ಯಾವುದೇ ಸ್ಲಾನದಳ್ಲಿ ಅಂದರೆ ಖಾಲಿ ಕುಳಿತಾಗ, ಪವಾಸದಳ್ಲಿದ್ದಾಗ, ತನಗೆ ಬೇಕಾದಾಗ ಮಾಡಬಹುದು 
ಇತ್ಸನಂತ ಶಿವಾಶಿಷ 


ಓಂ ನಮಃ ಪಂಚಾಚಾರ್ಯೇಭ್ಯೋ 
ಪಂಚಾನನಮುಖೋದ್ಭ್ಧೂ ತೇಭ್ಯೋ 
ಪಂಚಸೂತ್ರಕರ್ತೃಭ್ಯೋ 
ಪಂಚಾಕ್ಟ ರಮನುಸ್ವರೂಪೇಭ್ಯೋ 
ಶಿವಾದ್ವೈತವಿದ್ಯಾಸಂಪ್ರದಾಯಕರ್ತೃಭ್ಯೋ 
ವೀರಶೈವಮಹಾಮತಸಂಸ್ಥಾಪಕೇಭ್ಯೋ 


ಥಿ 


ನಮೋ ಜಗದ್ಗು ರುಭ್ಯಃ ॥ 


ಅಥ ಶ್ರೀಸಿದ್ಧಾಂತಶಿಖಾಮಣಿ ನ್ಶಾಸಾದಿಃ 
ಧಿ ರಿ 


ಅಸ್ಯ ಶ್ರೀಸಿದ್ಧಾಂತಶಿಖಾಮಣಿತಾಸ್ತಮಹಾಮಂತ್ರಸ್ಯ ಭಗವಾನ್‌ ಶ್ರೀಶಿವಯೋಗಿಶಿವಾಚಾರ್ಯ ಯಷಿಃ । 
ಮು 
ಅನುಷ್ಟುಪ್‌ ಛಂದಃ | ಶ್ರೀ ಸಚ್ಚಿದಾನಂದಸ್ಪರೂಪಃ ಪರಶಿವೋ ದೇವತಾ ॥ 
ಅರ್ಥ: ಶ್ರೀ ಸಿದ್ಧಾಂತ ಶಿಖಾಮಣಿ ಶಾಸ್ತವೆ೦ಬ ಮಹಾಮಂತ್ರಕ್ಕೆ ಶ್ರೀಶಿವಯೋಗಿ ಶಿವಾಚಾರ್ಯರೇ ಖಷಿ. 
ಮೆ 


ಅನುಷ್ಟುಪ್‌ ಛಂದಸ್ಸು. ಶ್ರೀ ಸಚ್ಚಿದಾನಂದ ಸ್ವರೂಪನಾದ ಪರಶಿವನೇ ದೇವತೆಯು. 


ಸಚ್ಚಿದಾನಂದರೂಪಾಯ 
ಶಿವಾಯ ಬ್ರಹ್ಮಣೇ ನಮಃ | (ಸಿ.ಶಿ., 1-1) 
ಇತಿ ಬೀಜಮ್‌ ॥ 


ಅಮೃತಾರ್ಥಂ ಪ್ರಪನ್ನಾನಾಂ 
ಯಾ ಸುವಿದ್ಯಾಪ್ರದಾಯಿನೀ | (ಸಿ.ಶಿ., 1-12) 
ಇತಿ ಶಕ್ತಿಃ ॥ 


ಶಿವಜ್ಞಾನಕರಂ ವಕ್ಷ್ಯೇ 

ಸಿದ್ದಾಂತಂ ಶ್ರುಣು ಸಾದರಮ್‌ (ಸಿ.ಶಿ., 5-2) 
ಇ 

ಇತಿ ಕೀಲಕಮ್‌ ॥ 


ಅಥ ಕರನ್ಯಾಸಃ 
ಏಕ ಏವ ಶಿವಸ್ಥಾಕ್ಷಾ ಚ್ಚಿದಾನಂದಮಯೋ ವಿಭುಃ । 
ಇತಿ ಅಂಗುಷ್ಠಾಭ್ಯಾಂ ನಮಃ ॥ (ಸಿ.ಶಿ., 5-34) 
ನಿರ್ವಿಕಲ್ಬೋ ನಿರಾಕಾರೋ ನಿರ್ಗುಣೋ ನಿಷ್ಟಪಂಚಕಃ | 
ರು 
ಇತಿ ತರ್ಜನೀಭ್ಯಾಂ ನಮಃ ॥ (ಸಿ.ಶಿ., 5-34) 


ಅನಾದ್ಯವಿದ್ಯಾಸಂಬಂಧಾತ್ತದಂಶೋ ಜೀವನಾಮಕಃ । 
ಇತಿ ಮಧ್ಯಮಾಭ್ಯಾಂ ನಮಃ ॥ (ಸಿ.ಶಿ., 5-34) 


ದೇವತಿರ್ಯಜ್ಮನುಷ್ಯಾದಿಜಾತಿಭೇದೇ ವ್ಯವಸ್ಥಿತಃ 

ಇತಿ ಅನಾಮಿಕಾಭ್ಯಾಂ ನಮಃ ॥ (ಸಿ.ಶಿ., 5-35) 
ಮಾಯೀ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಿ ಸಂಸ್ಥಿತಃ | 

ಇತಿ ಕನಿಷ್ಠಿಕಾಭ್ಯಾಂ ನಮಃ ॥ (ಸಿ.ಶಿ., 5-35) 


ಬೀಜೇ ಯಥಾಂಂಕುರಃ ಸಿದ್ಧಸ್ತಥಾಂತ್ಮನಿ ಶಿವಃ ಸ್ಥಿತಃ | 
ಇತಿ ಕರತಲಕರಪೃಷ್ಠಾಭ್ಯಾಂ ನಮಃ ॥ 
ಅಥ ಹೃದಯಾದಿನ್ಯಾಸಃ 
ಏಕ ಏವ ಶಿವಸ್ಥಾಕ್ಷಾ ಚ್ಚಿದಾನಂದಮಯೋ ವಿಭುಃ । 
ಇತಿ ಹೃದಯಾಯ ನಮಃ ॥ 
(ಸ.ಶಿ. 5-34) 
ನಿರ್ವಿಕಲ್ಬೋ ನಿರಾಕಾರೋ ನಿರ್ಗುಣೋ ನಿಷ್ಟಪಂಚಕಃ | 
ಇತಿ ಶಿರಸೇ ಸ್ವಾಹಾ ॥ 


(ಸಿ.ಶಿ, 5-34) 

ಅನಾದ್ಯವಿದ್ಯಾಸಂಬಂಧಾತ್ತದಂಶೋ ಜೀವನಾಮಕಃ | 

ಇತಿ ಶಿಖಾಯ್ಕೆ ವಷಟ್‌ ॥ (ಸಿ.ಶಿ, 5-34) 
ದೇವತಿರ್ಯಜ್ಮನುಷ್ಯಾದಿಜಾತಿಭೇದೇ ವ್ಯವಸ್ಥಿತಃ | 

ಇತಿ ಕವಚಾಯ ಹುಮ್‌ ॥ (ಸಿ.ಶಿ., 5-35) 
ಮಾಯೀ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಿ ಸಂಸ್ಥಿತಃ | 

ಇತಿ ನೇತ್ರತ್ರಯಾಯ ವೌಷಟ್‌ ॥ (ಸಿ.ಶಿ, 5-35) 
ಬೀಜೇ ಯಥಾಂಂಕುರಃ ಸಿದ್ಧಸ್ತಥಾಂತ್ಮನಿ ಶಿವಃ ಸ್ಥಿತಃ | 

ಇತಿ ಅಸ್ತಾಯ ಫಟ್‌ ॥ (ಸಿ.ಶಿ.. 5-36) 


ಶ್ರೀ ಶಿವಪೀತೃರ್ಥೇ ಶ್ರೀಸಿದ್ಧಾಂತಶಿಖಾಮಣಿಪಾಠೇ 
ವಿನಿಯೋಗಃ ॥ ಈ ಶಾಸ್ತ್ರಕ್ಕೆ 1-1 ಎಂಬುದು ಬೀಜ. ವಿಸ್ತಾರವಾದ ಶ್ರೀಸಿದ್ಧಾಂತ ಶಿಖಾಮಣಿ ಗ್ರಂಥದ ವಿಷಯವು 
ಈ ಆಧಾರದಲ್ಲಿರುವುದರಿ೦ದ ಇದಕ್ಕೆ ಬೀಜವೆನ್ನುತ್ತಾರೆ. 1-12 ಎಂಬುದು ಶಕ್ತಿಮಂತ್ರ. ಈ ಶಕ್ತಿ ಸಂಚಾರ ದಿಂದಲೇ 
ಗ್ರಂಥವು ಸಜೀವವಾಗಿದೆ ಮತ್ತು 5-2 ಎಂಬುದು ಕೀಲಕ. 


ಅಥ ಧ್ಯಾನಮ್‌ 
(6 ಶ್ಲೋಕಗಳು) 
22 ಶ್ರೀಗಣನಾಯಕೇನ ಮುನಯೇಇಗಸ್ತಾ $ಯ ತತ್ತ್ಯಾರ್ಥಿನೇ | 
ಶಿಷ್ಯಾಯ ಪ್ರತಿಬೋಧಿತೇ ಭಗವತಾ ಶ್ರೀರೇಣುಕೇನ ಸ್ವಯಮ್‌ ॥ 


ತಾತ! > ಶಿವಯೋಗಿವರ್ಯಸುಕೃತಿರ್ಮೇ ಮಾನಸೇ ಮಂದಿರೇ। 


ಶ್ರೀಸಿದ್ಧಾಂತಶಿಖಾಮಣೇ! ವಸ ಸದಾ ಜ್ಞಾನಪ್ರದೀಪೋ ಭವ Il 
ಶರಣಾಗತದೀನಾರ್ತಪರಿತ್ರಾಣೈಕಹೇತವೇ । 


ಶ್ರೀರೇಣುಕಗಣೇಶಾಯ ಜ್ಞಾನಮುದ್ರಾಯ ತೇ ನಮಃ ॥2॥ 
ಅಗಸ್ತ $ಸ೦ಶಯವ್ರಾತಮಹಾಧ್ದಾಂತಾಂಶುಮಾಲಿನಮ್‌ | 
ವಂದೇ ಶಿವಸುತಂ ದೇವಂ ರೇಣುಕಾಖ್ಯಂ ಜಗದ್ಗುರುಮ್‌ ॥3॥ 


ನಮಃ ಶಿವಾಚಾರ್ಯವರಾಯ ತುಭ್ಯಂ 

ಶ್ರೀವೀರಶೈವಾಗಮಸಾಗರಾಯ । 

ವಿನಾಪಿ ತೈಲಂ ಭವತಾಂತ್ರ ಯೇನಪ್ರಜ್ಞಾಲಿತೋ ಜ್ಞಾನಮಣಿಪ್ರದೀಪಃ ॥4॥ 
ಯಸ್ಮಿನ್ನಾಗಮಶಾಸ್ತ್ರತತ್ತೃ್ರಮಖಲಂ ಸಮ್ಯಕ್‌ ಚ ಸಂಸೂಚಿತಮ್‌ 

ಭಕೈರ್ವಾಂಛಿತಭುಕ್ತಿಮುಕ್ತಿಫಲದಂ ಯತ್‌ಕಲ್ಪವೃಕ್ಷಾ ತ್ಮಕಮ್‌ | 

ತಂ ಶೈವಾಗಮಸಮ್ಮತಂ ನಿಗಮವಿದ್‌ವಿದ್ದದ್ಧಿರಾಸೇವಿತಮ್‌ | 


ಶ್ರೀಸಿದ್ಧಾಂತಶಿಖಾಮಣಿಂ ಪ್ರತಿದಿನಂ ಧ್ಯಾಯೇತ್‌ ಸದಾ ಸಾದರಮ್‌ ॥5॥ 


ಪೂಜಶ್ರೀಶಿವಯೋಗಿವರ್ಯರಚಿತಂ ಸಿದ್ಧಾಂತರತ್ನಾಕರಂ 
ಸೂಕ್ಷ 2 ಧಾರ್ಮಿಕತಾತ್ತ್ವಿಕಸ್ಕಲಯುತಂ ಚೈಕಾಧಿಕಂ ತತ್‌ ಶತಮ್‌ । 


ತ್ರೈಲೋಕ್ಯಂ ಪದಮಾದಿಮಂ ಪರಪದಂ ಸರ್ವಾಂತಿಮೇ ಯೋಜಿತಮ್‌ 
ಶ್ರೀಸಿದ್ಧಾಂತಶಿಖಾಮಣಿಂ ದಿನದಿನಂ ಧ್ಯಾಯೇತ್‌ ಸದಾ ಶಾಂತಿದಮ್‌ ॥6॥ 


ಧ್ಯಾನ ಶ್ಲೋಕಗಳ ಅರ್ಥ 


1. ಸ್ಪಸ್ತಿಶ್ರೀಗಣನಾಯಕೇನ 
ಅರ್ಥಗಳು: ಗಣನಾಯಕರಾದ ಶ್ರೀರೇಣುಕ ಭಗವತ್ತಾದರಿಂದ, ಸ್ವತಃ ತನ್ನ ಶಿಷ್ಠನೂ, ತತ್ತ್ಯಾಪೇಕ್ಷಿಯೂ, 
ಮುನಿಯೂ ಆದ ಅಗಸ್ತ್ಯನಿಗೆ ಉಪದೇಶಿಸಿದ ಮತ್ತು ಶಿವಯೋಗಿ ಶಿವಾಚಾರ್ಯರಿಂದ ರಚಿಸಲ್ಪಟ್ಟ ಹೇ 
ಶ್ರೀ ಸಿದ್ಧಾಂತ ಶಿಖಾಮಣಿಯೇ, ನನ್ನ ಮನೋಮಂದಿರದಲ್ಲಿ ಯಾವಾಗಲೂ ವಾಸವಾಗಿದ್ದು, 


ಜ್ಞಾನಪ್ರಕಾಶವನ್ನು ಕೊಡುವಂತಾಗು. 


2. ಶರಣಾಗತದೀನಾರ್ತ 
ತನಗೆ ಶರಣಾಗತರಾದ ದೀನರನ್ನು ಮತ್ತು ದುಃಖಿತರನ್ನು ರಕ್ಷಿಸುವಲ್ಲಿ ಕಾರಣೀಭೂತವಾಗಿರುವ ಮತ್ತು 
ಜ್ಞಾನಮುದೆಯಿಂದ ಒಡಗೂಡಿರುವ ಶ್ರೀ ರೇಣುಕ ಗಣೇಶ್ವರನಿಗೆ ನಮಸ್ಕಾರಗಳು. 


3. ಅಗಸ್ತ್ಯಸಂಶಯವ್ರಾತ 
ಅಗಸ್ತ ನ ಮನಸಿನಲ್ಲಿರುವ ಸಂಶಯಗಳ ಸಮೂಹವೆಂಬ ಗಾಢವಾದ ಅಂಧಕಾರವನ್ನು 
ದೂರಮಾಡುವಲ್ಲಿ ಸೂರ್ಯ ನೋಪಾದಿಯಲ್ಲಿರುವ, ದೇವನಾದ, ಶಿವಪುತ್ರನಾದ ಆ ರೇಣುಕ 
ಜಗದ್ಗುರುವಿಗೆ ನಾನು ವಂದಿಸುತ್ತೇನೆ. 

4. ನಮಃಶಿವಾಚಾರ್ಯ 
ಶಿವಾಚಾರ್ಯ ಶ್ರೇಷ್ಠನೂ, ವೀರಶೈವ ಆಗಮಗಳ ಸಾಗರನೂ ಮತ್ತು ತೈಲವಿಲ್ಲದ ಜ್ಞಾನಮಣಿರೂಪವಾದ 
ದೀಪವನ್ನು ಬೆಳಗಿಸಿದವನೂ ಆದ ಹೇ ಶಿವಯೋಗಿಶಿವಾಚಾರ್ಯನೇ! ನಿನಗೆ ನಮಸ್ಕಾರವು. 


5. ಯಸಿಿನ್‌ ಆಗಮಶಾಸ 
ಆಗಮಶಾಸಗಳ ಎಲಾ ತತ್ತ್ವಗಳನ್ನು ಚೆನಾ ಸೂಚಿಸುವ, ಅಪೇಕಿತವಾದ ಭುಕಿ ಮತು 
ಮುಕಿಫಲಗಳನ್ನು ಕೊಡುವಲ್ಲಿ ಮಂಗಲಮಯವಾದ ಕಲ್ಪವೃಕ್ರದಂತಿರುವ ಶೈವಾಗಮ ಸಮತವಾದ 


८) 
ವೇದ ವಾದ, ವಿದ್ವಾಂಸರಿಂದ ಸ್ವೀಕರಿಸಲ್ಪಟ್ಟ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಪ್ರತಿದಿನವೂ 
ಆದರಪೂರ್ವಕ ಲ ಸಬೇಕು. 


6. ಪೂಜ್ಯಶ್ರೀ ಶಿವಯೋಗಿವರ್ಯರಚಿತಂ 
ಸಿದಾಂತಗಳ ಸಾಗರದಂತಿರುವ ನೂರೊಂದು ಸಲಗಳಿಂದ ಕೂಡಿದ ಸೂಕ ಗಳಾದ 


ಶಾಂತಿಯುಕವಾದ ಮತು ಧಾರ್ಮಿಕ ತತ ಗಳನೊಳಗೊಂಡ, ಆರಂಭದಲ್ಲಿ "ತೆ ಲೋಕವೆಂಬ ಪದವನು 
ಹೊಂದಿದ ಗಂಥಾಂತ್ಮದಲಿಿ "ಪರ್‌ ಪದದಿಂದ ಕೂಡಿದ ಶಾಂತಿದಾಯಕವಾದ ಮತ್ತು ಶ್ರೀ ಶಿವಯೋಗಿ 


ಶಿವಾಚಾರ್ಯರಿಂದ ವಿರಚಿತವಾದ ಶೀಸಿದ್ದಾಂತ -ಶಿಖಾಮಣಿಯನ್ನು ದಿನದಿನವೂ ಧ್ಯಾ ಸಬೇಕು 


ಅಥ ಶ್ರೀಸಿದ್ಧಾಂತಶಿಖಾಮಣಿಮಾಹಾತ್ಮ ಮ್‌ 
(7 ಶ್ಲೋಕಗಳು) 


ಯಃ ಪಠೇತ್‌ ಪ್ರಯತೋ ನಿತ್ಯಂ ಶ್ರೀಸಿದ್ಧಾಂತಶಿಖಾಮಣಿಮ್‌ । 


ಶಿವಸಾಯುಜ್ನಮಾಪೋತಿ ಭಯಶೋಕಾದಿವರ್ಜಿತಃ ॥1॥ 
ಸದಾಂಧಯನಶೀಲಸ್ಸ ಶ್ರೀಸಿದಾಂತಶಿಖಾಮಣೇಃ 

ಕೀಯಂತೇ ಸರ್ವಪಾಪಾನಿ ಪೂರ್ವಜನಕ್ನತಾನಿ ಚ ॥2॥ 
ಜಲಸಾನಾದ್‌ ವರಂ ಪುಂಸಾಂ ಶೀಸಿದಾಂತಶಿಖಾಮಣೌ । 
ಜ್ಞಾನಾರ್ಣವೇ ಸದಾ ಸ್ನಾನಂ ಸಂಸಾರಮಲನಾಶನಮ್‌ ॥३॥ 
ಶ್ರೀರೇಣುಕಗಣಾಧ್ಯಕ್ಷ ಮುಖಪದ್ಧಾದ್ದಿನಿಃಸೃತಃ 

ಕಂಠಪೀಠೇ ಸದಾ ಧಾರ್ಯಃ ಶ್ರೀಸಿದ್ಧಾಂತಶಿಖಾಮಣಿ:ಃ ॥4॥ 


ಶ್ರೀರೇಣುಕಗಣಾಧ್ಯಕ್ಷ ವಚನಾಮೃತಸಾಗರಮ್‌ | 

ಪಾಯಂ ಪಾಯಂ ಸದಾ ಪುಂಸಾಂ ಪುನರ್ಜನ್ಮ ನ ವಿದ್ಯತೇ ॥5॥ 
ಸರ್ವಾಗಮವ್ರಜೋ ಗಾವಸ್ತಾಸಾಂ ದೋಗ್ಧಾ ಚ ರೇಣುಕಃ । 
ವತ್ಪೋಂಗಸ್ತ್ಯಃ ಸುಧೀರ್ಭೋಕ್ತಾ ದುಗ್ಧಂ ಶಿಖಾಮಣಿರ್ಮಹಾನ್‌ ॥6॥ 
ಏಕಂ ಶಾಸ್ತ್ರಂ ಶ್ರೀಶಿವಾದ್ವೈತಸಂಜ್ಯಮ್‌ 

ಏಕೋ ದೇವಃ ಶ್ರೀಮಹಾದೇವ ಏವ । 

ಏಕೋ ಮಂತ್ರಃ ಶೈವಪಂಚಾಕ್ಷರೋsಯಮ್‌ 
ಕರ್ಮಾಪ್ಯೇಕಮಿಷ್ಟಲಿಂಗಾರ್ಚನಂ ಹಿ ॥7॥ 


ಸಿದಾಂತ ಶಿಖಾಮಣಿ ಮಾಹಾತ 
८ ಅಶಿ 


1. ಯಃ ಪಠೇತ್‌ ಪ್ರಯತೋ ನಿತ್ಯಮ್‌ : 

ಯಾರು ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಪ್ರಯತ್ನಪೂರ್ವಕವಾಗಿ ದಿನವೂ ಪಾರಾಯಣ 
ಮಾಡುವರೋ ಅವರು ಭಯ ಮತ್ತು ಶೋಕಾದಿಗಳಿಂದ ಬಿಡಲ್ಪಟ್ಟವರಾಗಿ ಶಿವಸಾಯುಜ್ಯವನ್ನು 
ಹೊಂದುತ್ತಾರೆ. 


2. ಸದಾಂಧ್ಯಯನಶೀಲಸ್ಕ 
ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಯಾರು ಯಾವಾಗಲೂ ಅಧ್ಯಯನವನ್ನು ಮಾಡುತ್ತಾರೆಯೋ, 
ಅವರು ಪೂರ್ವಜನ್ನಗಳಲ್ಲಿ ಮಾಡಿದ ಎಲ್ಲಾ ಪಾಪಗಳು ಕ್ಷಯಿಸಿಹೋಗುತ್ತವೆ. 


3. ಜಲಸ್ನಾನಾದ್‌ ವರಂ ಪುಂಸಾಮ್‌ 

ಸಂಸಾರದ ಎಲ್ಲ ಮಲಗಳನ್ನು ದೂರಮಾಡುವ ಶ್ರೀ ಸಿದ್ಧಾಂತ ಶಿಖಾಮಣಿಯೆಂಬ ಜ್ಞಾನಸಾಗರದಲ್ಲಿ 
ಯಾವಾಗಲೂ ಮಾಡುವ ಸ್ನಾನವು ಪುರುಷರಿಗೆ (ಜೀವಿಗಳಿಗೆ) ಜಲಸ್ನಾನಕ್ಕಿಂತಲೂ ಶ್ರೇಷ್ಠವೆಂಬುದಾಗಿ 
ತಿಳಿದುಕೊಳ್ಳಬೇಕು. 


4. ಶ್ರೀ ರೇಣುಕಗಣಾಧ್ಯಕ್ಷ 
ಶ್ರೀ. ರೇಣುಕರೆಂಬ ಗಣಾಧ್ಯಕ್ಷರ ಮುಖಕಮಲದಿಂದ ಹೊರಹೊರಟ ಶ್ರೀ ಸಿದ್ಧಾಂತ 
ಶಿಖಾಮಣಿಯನ್ನು ಯಾವಾಗಲೂ, ಕಂಠಪೀಠದಲ್ಲಿ (ಎಲ್ಲರೂ) ಸ್ಥಾಪಿಸಿಕೊಳ್ಳಬೇಕು. 


5. ॐ ರೇಣುಕಗಣಾಧ್ಯಕ್ಷ ವಚನಾಮೃತಸಾಗರ 
ಶ್ರೀ ರೇಣುಕ ಗಣಾಧ್ಯಕ್ಷರ ಉಪದೇಶಾಮೃತವೆಂಬ ಸಾಗರವನ್ನು ಯಾವ ಜೀವಿಗಳು ಪುನಃ ಪುನಃ 
ಪಾನ ಮಾಡುತ್ತಾರೆಯೋ ಅವರಿಗೆ ಪುನರ್ಜನ್ನವು ಇರುವುದಿಲ್ಲ. 


6. ಸರ್ವಾಗಮವುಜೋ ಗಾವಃ 
ಸಿದ್ಧಾಂತಾಗಮಗಳಂಬ ಗೋವುಗಳನ್ನು ಶ್ರೀ ರೇಣುಕರು ದೋಹನ ಮಾಡಿದ್ದಾರೆ (ಹಿಂಡಿದ್ದಾರೆ). 
ಇಲ್ಲಿ ಅಗಸ್ತ್ಯಮುನಿಯೇ ಕರುವಾಗಿದ್ದಾನೆ, ಶ್ರೀ ಸಿದ್ಧಾಂತ ಶಿಖಾಮಣಿಯೇ ಅಮೃತವಾಗಿರುತ್ತದೆ ಮತ್ತು 


7. ಏಕಂ ಶಾಸ್ತ್ರಂ 
ಈ ಲೋಕದಲ್ಲಿ ಶಿವಾದ್ವೈತಶಾಸ್ತ್ರವೊ೦ದೇ ಶಾಸ್ತ್ರವಾಗಿರುತ್ತದೆ. ಮಹಾದೇವ ನೋರ್ವನೇ 


ದೇವನಾಗಿರುತ್ತಾನೆ. ಶಿವಪಂಚಾಕ್ಷರಿ ಮಹಾಮಂತ್ರವೊಂದೇ ಮಂತ್ರವಾಗಿರುತ್ತದೆ. ಅದರಂತೆ ಇಷ್ಟಲಿಂಗಾರ್ಚನೆ 
ಯೊಂದೇ ಶ್ರೇಷ್ಠವಾದ ಕರ್ಮವಾಗಿರುತ್ತದೆ. 


ಅಥ ಫಲಶುಶಿಃ 
ಶ್ರೀವೇದಾಗಮವೀರಶೈವಸರಣಿಂ ಶ್ರೀಷಟ್‌ಸ್ಥರೋದ್ಯನ್ಮಣಿಮ್‌ 
ಶ್ರೀಜೀವೇಶ್ವರಯೋಗಪದ್ಮತರಣಿಂ ಶ್ರೀಗೋಪ್ಯಚಿಂತಾಮಣಿಮ್‌ । 


ಶ್ರೀಸಿದ್ಧಾಂತಶಿಖಾಮಣಿಂ ಲಿಖಯಿತ ಯಸ್ತಂ ಲಿಖಿತ್ವಾ ಪರಾನ್‌ 
ಶ್ರುತ್ವಾ ಶ್ರಾವಯಿತಾ ಸ ಯಾತಿ ವಿಮಲಾಂ ಭುಕ್ತಿಂ ಚ ಮುಕ್ತಿಂ ಪರಾಮ್‌ ॥ 
(ಸ.ಶಿ. 21-55) 


“ಶ್ರೀ ವೇದಾಗಮಗಳಿಂದ ಪ್ರತಿಪಾದಿತವಾಗಿರುವ ವೀರಶೈವ ಮಾರ್ಗವನ್ನು ನಿರೂಪಿಸಿರುವ, ಷಟ್‌ಸ್ಥಲ 
ಮಾರ್ಗವನ್ನು ತೋರಿಸಿ ಕೊಡುವ ಹೊಳೆಯುತ್ತಿರುವ ರತ್ನದಂತಿರುವ, ಜೀವ ಮತ್ತು ಈಶ್ನರರ ಐಕ್ಯವೆಂಬ 
ತಾವರೆಯನ್ನು ಅರಳಿಸುವ ಸೂರ್ಯನಂತಿರುವ, ಶಿವಾದ್ವೈತ ಜ್ಞಾನವೆಂಬ ಗುಪ್ತನಿಧಿಯನ್ನು ತೋರಿಸಿಕೊಡುವ 
ಶ್ರೀ ಚಿಂತಾಮಣಿಯಾಗಿರುವ, ಸಕಲ ಸಿದ್ಧಾಂತಗಳಿಗೆ ಶಿಖಾರತ್ನದಂತಿರುವ ಈ ಶ್ರೀ ಸಿದ್ಧಾಂತ 
ಶಿಖಾಮಣಿಯೆಂಬ ಶಿವಾದ್ವೈತ ಶಾಸ್ತ್ರವನ್ನು ಯಾರು ತಾನಾಗಿ ಬರೆದು, ಇತರರಿ೦ದಲೂ ಬರೆಯಿಸುವನೋ, 
ಯಾವಾತನು ತಾನೂ ಶ್ರವಣ ಮಾಡಿ (ಕೇಳಿ) ಇತರರಿಗೂ ಶ್ರವಣ ಮಾಡಿಸುವನೋ ಆತನು ನಿರ್ಮಲವಾದ 
ಐಹಿಕ ಸುಖಭೋಗಗಳನ್ನು ಮತ್ತು ಸರ್ವೋತ್ಕೃಷ್ಟವಾದ ಮುಕ್ತಿಯನ್ನು ಪಡೆದುಕೊಳ್ಳುವನು.” 


ಓಂ 
ಶ್ರೀ ರೇಣುಕಾಚಾರ್ಯಾಯ ನಮಃ 
ಅವತರಣಿಕಾ 


ಅನೇಕವಿಧಸಿದ್ಧಾಂತಶಿಖಾಮಣಿಮನಾಮಯಮ್‌ | 

ಶ್ರೀವೀರಶೈವಸಿದ್ಧಾಂತಮೇಕೋತ್ತರಶತಸ್ಥಲಮ್‌ ॥ 

ರೇಣುಕಾಗಸ್ತ್ಯಸಂವಾದಂ ನಿಗಮಾಗಮವಿಶ್ರುತಮ್‌ । 

ಪ್ರದೀಪಯತಿ ಗುಪ್ರಾರ್ಥಮುದ್ಧೃತ್ಯ ಶಿವಯೋಗಿರಾಟ್‌ ॥ 

-ಮರಿತೋಂಟದಾರ್ಯರು (ಯುಗ್ಗಕ) 

“ಅನೇಕ ಪ್ರಕಾರದ ಸಿದ್ಧಾಂತಗಳಲ್ಲಿ ಶಿಖಾಮಣಿಯೋ ಪಾದಿಯಲ್ಲಿರುವ, ದೋಷರಹಿತವಾದ ನೂರೊಂದು 
ಸ್ಥಲಗಳಿಂದ ಕೂಡಿರುವ ರೇಣುಕಾಗಸ್ತ್ಯ ಸಂವಾದ ರೂಪದಲ್ಲಿರುವ, ನಿಗಮಾಗಮಗಳಲ್ಲಿ ಪ್ರಸಿದ್ಧವಾದ 
ವೀರಶೈವ ಸಿದ್ಧಾಂತವನ್ನು ಶಿವಯೋಗಿ ಶಿವಾಚಾರ್ಯರು ಅದರಲ್ಲಿನ ಗುಪ್ತವಾದ ಅರ್ಥವನ್ನು ಹೊರತೆಗೆದು 
ಪ್ರಕಾಶಪಡಿಸುತ್ತಾರೆ.” 


ಪ್ರಥಮಃ ಪರಿಚ್ಛೇದಃ 
ಮೊದಲನೆಯ ಪರಿಚ್ಛೇದವು 


ಮಂಗಲಾಚರಣಾನುಕ್ರಮಪ್ರಸಂಗಃ 
ಮಂಗಳಾಚರಣ ಕ್ರಮ ಪ್ರಸಂಗವು 
(32 ಶ್ಲೋಕಗಳು) 


1. ಶಿವಸ್ತುತಿ: 
ಶಿವಸ್ತುತಿಯು 
(7 ಶ್ಲೋಕಗಳು) 
ತ್ರೈಲೋಕ್ಕಸಂಪದಾಲೇಖ್ಯ- 
ಸಮುಲ್ಲೇಖನಭಿತ್ತಯೇ । 
ಸಚ್ಚಿದಾನಂದರೂಪಾಯ 
ಶಿವಾಯ ಬ್ರಹ್ಮಣೇ ನಮಃ ॥ 1-1 


ಮೂರು ಲೋಕವೆಂಬ ಸ೦ಪದ್ರೂಪವಾದ ಚಿತ್ರದ ಬರವಣಿಗೆಗೆ ಆಧಾರವಾದ ಗೋಡೆಯಂತಿರುವ ಸತ್ತು. ಚಿತ್ತು ಆನಂದರೂಪ 
ಶಿವನಾದ ಬ್ರಹ್ಮನಿಗೆ ನಮಸ್ಕಾರ 


ಬ್ರಹ್ಮೇತಿ ವ್ಯಪದೇಶಸ್ಯ 

ವಿಷಯಂ ಯಂ ಪ್ರಚಕ್ಷತೇ । 

ವೇದಾಂತಿನೋ ಜಗನ್ಮೂಲಂ 

ತಂ ನಮಾಮಿ ಪರಂ ಶಿವಮ್‌ ॥ 1-2 


ಬ್ರಹ್ಮನೆಂಬ ಶಬ್ಧಕ್ಕೆ ವೇದಾ೦ತಿಗಳು ಯಾರನ್ನು ವಿಷಯವನ್ನಾಗಿ ತಿಳಿಯುವರೋ ಆ ಜಗದ ಮೂಲನಾದ ಪರನಾದ ಶಿವನಿಗೆ 
ನಮಿಸುತ್ತೇನೆ. 

ಯಸ್ಕೋರ್ಮಿಬುದ್ದುದಾಭಾಸಃ 

ಷಟ್ಟಿಂಶತ್ತತ್ವಸಂಚಯಃ । 

ನಿರ್ಮೆಲಂ ಶಿವನಾಮಾನಮ್‌ 

ತಂ ವಂದೇ ಚಿನ್ನಹೋದಧಿಮ್‌ ॥ 1-3 
ಮೂವತ್ತಾರು ತತ್ತ್ವಗಳ ಸಮೂಹವು ಯಾವ ಸಮುದ್ರದ ನೊರೆತೆರೆಯ ಸ್ವರೂಪವೋ ಆ ನಿರ್ಮಲವಾದ (ಮಲತ್ರಯಗಳಿಲ್ಲದ) 
ಶಿವನೆಂಬ ಚಿನ್ನಯವಾದ ಸಾಗರ ಸ್ವರೂಪಿಗೆ ನಮಿಸುತ್ತೇನೆ (ಶಿವಾದಿ ಭೂಮಿ ಪರ್ಯಂತರವಾದ 36 ತತ್ತ್ವಗಳು). 


ಯದ್ಭಾಸಾ ಭಾಸತೇ ವಿಶ್ವಮ್‌ 
ಯತ್ನುಖೇನಾನುಮೋದತೇ | 


ನಮಸಸ್ಥೆ 1, ಗುಣಾತೀತ- 

ವಿಭವಾಯ ಪರಾತ್ಮನೇ ॥ 1-4 
ವಿಶ್ವವು ಯಾರ ಪ್ರಕಾಶದಿಂದ ಪ್ರಕಾಶಿಸುತ್ತದೆಯೋ, ಯಾರ ಆನಂದದಿಂದ ಆನಂದಿಸುತ್ತದೆಯೋ, ಗುಣಾತೀತವಾದ ಮತ್ತು 
ಜ್ಞಾನ, ಐಶ್ವರ್ಯಯುಕ್ತನಾದ ಆ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ. 

ಸದಾಶಿವಮುಖಾಶೇಷ- 

ತತೊ ಪ್ಲ್ವೀನ್ಮೇಷವಿಧಾಯಿನೇ 

ನಿಷ್ಕಲಂಕಸ್ಟಭಾವಾಯ 

ನಮಃ ಶಾಂತಾಯ ಶಂಭವೇ ॥ 1-5 
ಸದಾಶಿವತತ್ತ್ವವನ್ನೇ ಮೊದಲುಗೊಂಡು ಉಳಿದ ಸಮಸ್ತ ತತ್ತ್ವಗಳ ಅಭಿವ್ಯಕ್ತಿ ಯನ್ನುಂಟುಮಾಡುವ ನಿಷ್ಠಲಂಕ ಸ್ಹಭಾವಿಯಾದ 
ಶಾಂತನಾದ ಶಂಭುವಿಗೆ ನಮಸ್ಕಾರವು. 


ಸ್ಟೇಚ್ಛಾವಿಗ್ರಹಯುಕ್ತಾಯ 

ಸ್ವೇಚ್ಛಾವರ್ತನವರ್ತಿನೇ 

ಸೇ © 

ಸ್ಟೇಚ್ಛಾಕೃತತ್ರಿರೋಕಾಯ 

ನಮಃ ಸಾಂಬಾಯ ಶಂಭವೇ ॥ 1-6 
ಸ್ವೇಚ್ಛೆಯಿಂದ (ತನ್ನ ಇಚ್ಛಾಶಕ್ತಿಯಿಂದ) ದಿವ್ಯದೇಹವನ್ನು (ವಿಗ್ರಹ) ಧರಿಸಿದ, ಸ್ವೇಚ್ಛೆ (ಸ್ವ-ಇಚ್ಛೆಯಿಂದ ಆಚರಣೆಯಲ್ಲಿರುವ, 
ಸ್ಟೇಚ್ಛೆಯಿಂದಲೇ ಮೂರು ಲೋಕ ಗಳನ್ನು ಸೃಷ್ಟಿಸಿರುವ ಸಾ೦ಬನಾದ (ಉಮಾಸಹಿತನಾದ) ಶಂಭುವಿಗೆ ನಮಸ್ಕಾರವು 

ಯತ್ರ ವಿಶ್ರಾಮ್ಯತೀಶತ್ಚಮ್‌ 

ಸ್ವಾಭಾವಿಕಮನುತ್ತಮಮ್‌ | 

ನಮಸಸ್ಥೆ 1, ಮಹೇಶಾಯ 

ಮಹಾದೇವಾಯ ಶೂಲಿನೇ ॥ 1-7 


ಸ್ವಾಭಾವಿಕವಾದ ಅತ್ಯಂತ ಶ್ರೇಷ್ಠವಾದ ಈಶತ್ವವು ಯಾರಲ್ಲಿ ವಿಶ್ರಮಿಸುವುದೋ, ಆ ಮಹೇಶ್ವರನೂ, ಶೂಲಿಯೂ ಆದ 
ಮಹಾದೇವನಿಗೆ ನಮಸ್ಕಾರವು. 


ಇತಿ ಶಿವಸ್ತುತಿ: ಇಲ್ಲಿಗೆ ಶಿವಸ್ತುತಿಯು ಮುಗಿಯಿತು. 


ಯಾಮಾಹುಃ ಸರ್ವಲೋಕಾನಾಮ್‌ 
ಪ್ರಕೃತಿಂ ಶಾಸ್ತ್ರಪಾರಗಾಃ 
ತಾಂ ಧರ್ಮಚಾರಿಣೀಂ ಶಂಭೋಃ 
ಮಾಮಿ ಪರಾಂ ಶಿವಾಮ್‌ ॥ 1-8 
ಶಾಸ್ತ್ರಪಾರಂಗತರು ಯಾರನ್ನು ಸರ್ವಲೋಕಗಳ ಪ್ರಕೃತಿಯನ್ನಾಗಿ ಹೇಳುವರೋ, ಶಂಭುವಿಗೆ ಧರ್ಮಚಾರಿಣಿಯಾದ ಆ 
ಪರಶಿವೆಗೆ ಪ್ರಣಾಮವು. 
ಯಯಾ ಮಹೇಶ್ವರ: ಶಂಭು- 
ರ್ನಾಮರೂಪಾದಿಸಂಯುತಃ । 
ತಸ್ಯೈ ಮಾಯಾಸ್ಟರೂಪಾಯ್ಕೆ 
ನಮಃ ಪರಮಶಕ್ತಯೇ ॥ 1-9 
ಯಾವ ಶಕ್ತಿಯಿಂದ ಮಹೇಶ್ವರನಾದ ಶಂಭುವು ನಾಮರೂಪಾದಿಗಳಿಂದ ಕೂಡಿರುವನೋ, ಆ ಮಾಯಾಸ್ವರೂಪಿಣಿಯಾದ 
ಪರಮಶಕ್ತಿಗೆ ನಮಸ್ಕಾರವು. 


(६ 


ಶಿವಾದ್ಯಾದಿಸಮುತ್ಪನ್ನ- 

ಶಾಂತ್ಯತೀತಪರೋತ್ತರಾಮ್‌ 

ಮಾತರಂ ತಾಂ ಸಮಸ್ತಾನಾಮ್‌ 

ವಂದೇ ಶಿವಕರೀಂ ಶಿವಾಮ್‌ ॥ 1-10 
ಶಿವನಿಂದ ಯಾವಳು ಮೊದಲು ಆವಿರ್ಭವಿಸಿದ ಶಾಂತ್ಯತೀತೋತ್ತರ ಕಲಾರೂಪಳೂ, ಸಮಸ್ತರ ಮಾತೆಯೂ ಆದ ಆ ಶಿವಕರಿ 
(ಮಂಗಳವನ್ನುಂಟು ಮಾಡುವ) ಶಿವೆಯನ್ನು ವಂದಿಸುತ್ತೇನೆ. 

ಇಚ್ಛಾಜ್ಞಾನಾದಿರೂಪೇಣ 

ಯಾ ಶಂಭೋರ್ವಿಶ್ರಭಾವಿನೀ 

ವಂದೇ ತಾಂ ಪರಮಾನಂದ- 

ಪ್ರಬೋಧಲಹರೀಂ ಶಿವಾಮ್‌ ॥ 1-11 
ಶಂಭುವಿನ ಯಾವ ಶಕ್ತಿಯು ಇಚ್ಛಾಜ್ಞಾನಾದಿ ರೂಪಗಳಿಂದ ವಿಶ್ವವನ್ನು ಅಭಿವ್ಯಕ್ತಗೊಳಿಸುವಳೋ, ಅಂತಹ ಪರಮಾನಂದ 
ಪ್ರಬೋಧಲಹರಿ ರೂಪಳಾದ ಶಿವೆಯನ್ನು ವಂದಿಸುತ್ತೇನೆ. 

ಅಮೃತಾರ್ಥಂ ಪ್ರಪನ್ನಾನಾಮ್‌ 

ಯಾ ಸುವಿದ್ಯಾಪ್ರದಾಯಿನೀ । 

ಅಹರ್ನಿಶಮಹಂ ವಂದೇ 

ತಾಮೀಶಾನಮನೋರಮಾಮ್‌ ॥ 1-12 
ಅಮೃತತ್ವದ (ಮುಕ್ರಿ) ಪ್ರಾಪ್ತಿಗಾಗಿ ಶರಣಾಗತರಾದವರಿಗೆ ಯಾವಳು ಸುವಿದ್ಯೆಯನ್ನು ಪ್ರದಾನ ಮಾಡುವಳೋ, ಆ ಈಶನ 
ಮನೋರಮೆಯಾದ ಶಿವೆಯನ್ನು ಅಹರ್ನಿಶಿ (ಹಗಲು ರಾತ್ರಿಗಳಲ್ಲಿ) ವಂದಿಸುತ್ತೇನೆ. 


ಅತಿ ಶಠಿಸುತಿ: ಪರಿಸಮಾಪ್ರಮ್‌ ಇಲ್ಲಿಗೆ ಶಕ್ಕಿಸುತಿಯು ಮುಗಿಯಿತು. 


3. ಗಂಥಕಾರವಂಶವರ್ಣನಮ್‌ 
ಗಂಥಕಾರನ ವಂಶ ವರ್ಣನೆಯು 
(8 ಶ್ಲೋಕಗಳು) 


ಕಶ್ಚಿದಾಚಾರಸಿದ್ಧಾನಾಮ್‌ 
ಅಗಣೀಃ ಶಿವಯೋಗಿನಾಮ್‌ । 
ಶಿವಯೋಗೀತಿ ವಿಖ್ಯಾತಃ 


ಶಿವಜ್ಞಾನಮಹೋದಧಿಃ ॥ 1-13 
ಆಚಾರ ಸಿದ್ದರಾದ ಶಿವಯೋಗಿಗಳಿಗೆ ಅಗಗ ಶಿವಜ್ಞಾನದ ಸಾಗರ ನಾದ, ಶಿವಯೋಗಿ ಎ೦ಬ ಹೆಸರಿನಿಂದ 
ಪ್ರಸಿದ್ಧನಾದ ಒಬ್ಬ ಮಹಾಮಹಿಮನು ಇದ್ದನು 

ಶಿವಭಕಿಸುಧಾಸಿಂಧು- 

ಜೃಂಭಣಾಮಲಚಂದ್ರಿಕಾ | 


ಭಾರತೀ ಯಸ್ಯ ವಿದಧೇ 

ಪ್ರಾಯಃ ಕುವಲಯೋತವಮ್‌ ॥ 1-14 
ಯಾವ ಶಿವಯೋಗಿಯ ಭಾರತಿ (ವಾಣಿ)ಯು ಶಿವಭಕ್ತಿಯೆಂಬ ಅಮೃತದ ಸಮುದ್ರವನ್ನು ಉಕೇರಿಸುವಲ್ಲಿ ನಿಮ 
ಬೆಳದಿಂಗಳೋಪಾದಿಯಲ್ಲಿ ಇರುವುದೋ (ಮತ್ತು) ಭೂಮಂಡಲದ ಜನರ ಮನಸೆಂಬ ಕನ್ನೆ ०6९ (ರಾತ್ರಿ ಅರಳು 
ಕಮಲ)ಯನ್ನು ಅರಳಿ ದೋ (ಇಂತಹ ಶಿವಯೋಗಿಯು ಇದನು). 


ತಸ್ಯ ವಂಶೇ ಸಮುತ್ನನ್ನೋ 


ಮುಕ್ತಾಮಣಿರಿವಾಮಲ; । 

ಮುದ್ದದೇವಾಭಿಧಾಚಾರ್ಯೋ 

ಮೂರ್ಧನ್ನಃ ಶಿವಯೋಗಿನಾಮ್‌ ॥ 1-15 
ಆ (ಶಿವಯೋಗಿಯ) ವ ಲ್ಲಿ ಅಮಲವಾದ (ನಿರ್ಮಲವಾದ) ಮುತ್ತಿನ ಮಣಿಯಂತಿರುವ, ಶಿವಯೋಗಿಗಳಿಗೆ ಮೂರ್ಧ 
(ಶ್ರೇಷ್ಠನಾದ ವ ಎಂಬ ಹೆಸರಿನ ಆಚಾರ್ಯನು ಹುಟ 

ಮುದ್ದಾನಾತ್ತರ್ವಜಂತೂನಾಮ್‌ 


ಪ್ರಣತಾನಾಂ ಪ್ರಬೋಧತಃ । 

ಮುದ್ದದೇವೇತಿ ವಿಖ್ಯಾತಾ 

ಸಮಾಖ್ಯಾ ಯಸ್ಯ ವಿಶ್ರುತಾ ॥ 1-16 
ಎಲ್ಲ ಜೀವಿಗಳಿಗೆ ಸಂತೋಷವನ್ನುಂಟುಮಾಡುವುದರಿಂದ (ಮತ್ತು) ಪ್ರಣಾಮ ಮಾಡಿದವರಿಗೆ ಜ್ಞಾನೋಪದೇ 
ಮಾಡುವುದರಿಂದ ಯಾರಿಗೆ ಮುದ್ದದೇವ ಎಂಬ ಹೆಸರು ಲೋಕ ಪ್ರಸಿದ್ದವಾಯಿತೋ- 

ತಸ್ಯಾಸೀನ್ನಂದನಃ ಶಾಂತಃ 

ಸಿದ್ಧನಾಥಾಭಿಧಃ ಶುಚಿಃ । 

ಶಿವಸಿದ್ಧಾಂತನಿರ್ಣೇತಾ 

ಶಿವಾಚಾರ್ಯಃ ಶಿವಾತ್ಮಕಃ ॥ 1-17 


ದ್ದದೇವನಿಗೆ ಶಾ೦ತನೂ, ಶುಚಿಯಾದವನೂ, ಶಿವಾತ್ಮಕನೂ (ಶಿವಸ್ಟರೂಪಿಯೂ), ಶಿವಸಿದ್ದಾಂತ ನಿರ್ಣಯವನ್ನು 


ಮಾಡುವವನೂ ಆದ ಸಿದ್ಧನಾಥ ಶಿವಾಚಾರ್ಯನೆಂಬ ಭಿಧಾನವುಳ್ಳ (ಹೆಸರಿನ) ನಂದನನು (ಮಗನು) ಇದ 


ಎ 


ನ್ಯ 


ವೀರಶೈವಶಿಖಾರತ್ನಮ್‌ 

ವಿಶಿಷ್ಟಾಚಾರಸಂಪದಮ್‌ । 

न 

ಯಂ ಪ್ರಶಂಸಂತಿ ದೇಶಿಕಾಃ ॥ 1-18 
ದೇಶಿಕರು ಯಾರನು ವೀರಶೈವಶಿಖಾರತ್ನ ನ್ನಾಗಿಯೂ, ವಿಶಿಷ್ಟವಾದ ಆಚಾರಸಂಪನ್ನನನ್ನಾಗಿಯೂ, ಶಿವಜ್ಞಾನ 
ಮಹಾಸಮುದ್ರ ಗಿಯೂ (ಸಿಂಧು) ಪ್ರಶಂಸೆ ಮಾಡುವರೋ- 

ಯಸ್ಯಾಚಾರ್ಯಕುಲಾಜ್ಞಾತಾ 

ಸತಾಮಾಚಾರಮಾತೃಕಾ | 

ಶಿವಭಕ್ತಿ: ಸ್ಥಿರಾ ಯಸ್ಮಿನ್‌ 

ಜಜ್ಞೇ ವಿಗತವಿಪ್ತವಾ ॥ 1-19 

ಯಾವ (ಸಿದ್ಧ. ಥ) ಆಚಾರ್ಯನ ಕುಲದಲ್ಲಿ ಸತುರುಷರ ಆಚರಣೆಯು ಉಗಮವಾಯಿತೋ (ಜಾತಃ), ಯಾರಲ್ಲಿ 

ದೋಷರಹಿತವಾದ ಶಿವಭಕ್ತಿಯು ಸುಸ್ಥಿರ ವಾಯಿತೋ- 


ತಸ್ಯ ವೀರಶಿವಾಚಾರ್ಯ- 
ಶಿಖಾರತ್ನಸ್ಯ ನಂದನ: । 


ಅಭವಚ್ಛಿವಯೋಗೀತಿ 

ಸಿಂಧೋರಿವ ಸುಧಾಕರ: ॥ 1-20 
ವೀರಶೈವ ಶಿವಾಚಾ ರಿಗೆ ಶಿಖಾರತ್ತ್ರದೋಪಾದಿಯಲ್ಲಿರುವ ಅವನಿಗೆ (ಸಿದನಾಥ) ಶಿವಯೋಗಿ ಎಂಬ ನಂದನನು 
(ಮಗನು) ८80८ ಸುಧಾಕರನು (ಚ೦ದ್ರನು) ಉದಯಿಸಿದಂತೆ ಉದಯಿಸಿದನು (ಅಭವತ್‌). 


ಅತಿ ಕವಿವಂಶವರ್ಣನಂ ಪರಿಸ ಪ್ರ ಮ್‌ ಇಲ್ಲಿಗೆ ಕವಿವಂಶವರ್ಣನೆಯ ಮುಗಿಯಿತು. 


4. ಕವಿ-ಕಾವ್ಯಮ್‌ 
ಕವಿ-ಕಾವ್ಯವು 
(12 ಶ್ಲೋಕಗಳು) 


ಚಿದಾನಂದಪರಾಕಾಶ- 
ಶಿವಾನುಭವಯೋಗತಃ । 
ಶಿವಯೋಗೀತಿ ನಾಮೋಕ್ತಿ- 
ರ್ಯಸ್ಯ ಯಾಥಾರ್ಥ್ಯಯೋಗಿನೀ ॥ 1-21 
ಚಿದಾನಂದ ಪರಾಕಾಶ ರೂಪವಾದ ಶಿವಾನುಭವ ಯೋಗದಿಂದ ಯಾರಿಗೆ ಶಿವಯೋಗಿ ಎಂಬ ನಾಮವು ಯಥಾರ್ಥವಾಗಿ 


ಅನ್ವಯಿಸುತ್ತದೆಯೋ- 
ಶಿವಾಗಮಪರಿಜ್ಞಾವ- 
ಪರಿಪಾಕಸುಗಂಧಿನಾ । 
ಯದೀಯಕೀರ್ತಿಪುಷ್ಟೇಣ 
ವಾಸಿತಂ ಹರಿತಾಂ ಮುಖಮ್‌ ॥ 1-22 


ಶಿವಾಗಮಗಳ ಪರಿಪಾಕದಿ೦ದ ಸುಗಂಧಿತವಾದ ಯಾವ ಶಿವಯೋಗಿಯ ಕೀರ್ತಿಪುಷ್ಪದಿ೦ದ ದಿಕ್ಕುಗಳ ಮುಖವು 
ಸುವಾಸಿತವಾಯಿತೋ- 


ಯೇನ ರಕ್ಷಾವತೀ ಜಾತಾ 
ಶಿವಭಕ್ತಿಃ ಸನಾತನೀ । 
ಬೌದ್ಧಾದಿಪ್ರತಿಸಿದ್ಧಾಂತ- 
ಮಹಾಧ್ವಾಂತಾಂಶುಮಾಲಿನಾ ॥ 1-23 
ಬೌದಾದಿ ಪ್ರತಿಸಿದ್ಧಾಂತಗಳ ಕತ್ತಲೆಗೆ ಸೂರ್ಯನೋಪಾದಿಯಲ್ಲಿರುವ ಯಾರಿಂದ (ಶಿವಯೋಗಿ ಶಿವಾಚಾರ್ಯರಿಂದ) 


ಸ ಮಹಾವೀರಶೈವಾನಾಮ್‌ 

ಧರ್ಮಮಾರ್ಗಪ್ರವರ್ತಕಃ | 

ಶಿವತತ್ತ್ವಪರಿಜ್ಜಾನ- 

ಚಂದ್ರಿಕಾವೃತಚಂದ್ರಮಾಃ ॥ 1-24 
ಶಿವತತ್ತ್ವ ಪರಿಜ್ಞಾನವೆಂಬ ಚಂದಿಕೆಯಿಂದ (ಬೆಳದಿಂಗಳಿನಿಂದ) ಆವರಿಸಲ್ಪಟ್ಟ ಚಂದ್ರನಂತೆ ಇರುವ ಅವನು (ಶಿವಯೋಗಿ 
ಶಿವಾಚಾರ್ಯನು) ಮಹಾವೀರಶೈವರಿಗೆ ಧರ್ಮಮಾರ್ಗ ಪ್ರವರ್ತಕನಾಗಿದ್ದನು 

ಆಲೋಕ್ಯ ಶೈವತಂತ್ರಾಣಿ 

ಕಾಮಿಕಾದ್ಯಾನಿ ಸಾದರಮ್‌ । 

ವಾತುಲಾಂತಾನಿ ಶೈವಾನಿ 


ಪುರಾಣಾನ್ಯಖಿಲಾನಿ ತು ॥ 1-25 


ಶಿವಸಂಬಂಧಿಯಾದ ಎಲ್ಲ ಪುರಾಣಗಳನ್ನು ಅವಲೋಕನ ಮಾಡಿ (ಪರಿಶೀಲಿಸಿ)- 


ವೇದಮಾರ್ಗಾವಿರೋಧೇನ 


ವಿಶಿಷ್ಟಾಚಾರಸಿದ್ದಯೇ 
ಅಸನ್ಮಾರ್ಗನಿರಾಸಾಯ 
ಪ್ರಮೋದಾಯ ವಿವೇಕಿನಾಮ್‌ ॥ 1-26 
ವೇದಮಾರ್ಗಗಳಿಗೆ ವಿರೋಧವಿಲ್ಲದ ಹಾಗೆ ವಿಶಿಷ್ಠವಾದ ಆಚಾರದ ಸಿದ್ಧಿಗಾಗಿ ಅಸನ್ಮಾರ್ಗಗಳ ನಿರಸನಕ್ಕೆ (ಬಿಡಲು) 


ವಿವೇಕಿಗಳ ಪ್ರಮೋದಕ್ಕಾಗಿ (ಸಂತೋಷಕ್ಕಾಗಿ)- 


ಸರ್ವಸ್ವಂ ವೀರಶೈವಾನಾಮ್‌ 
ಸಕಲಾರ್ಥಪಕಾಶನಮ್‌ । 
ಪೃ್ಷಮಖಿಲೈರ್ದೋಷ್ಯೈ 
ರಾದೃತಂ ಶುದ್ಧಮಾನಸೈಃ 1-27 
ವೀರಶೈವರಿಗೆ ಸರ್ವಸ್ವವಾದ ಸಕಲಾರ್ಥಗಳನ್ನು ಪ್ರಕಾಶಗೊಳಿಸುವ ಅಖಿಲದೋಷಗಳು ಮುಟ್ಟದಿರುವ ಶುದ್ದಮನಸಿನಿಂದ 
ಸ್ವೀಕರಿಸಲ್ಪಟ್ಟ- 


ತೇಷಾಗಮೇಷು ಸರ್ವೇಷು 

ಪುರಾಣೇಷ್ಟಖಿಲೇಷು ಚ । 

ಪುರಾ ದೇವೇನ ಕಥಿತಮ್‌ 

ದೇವ್ಕೈ ತನ್ನಂದನಾಯ ಚ ॥ 1-28 
ಆ ಎಲ್ಲಾ ಇಪ್ಪತ್ತೆಂಟು ಆಗಮಗಳಲ್ಲಿ, ಅಖಿಲ ಪುರಾಣಗಳಲ್ಲಿ ಪೂರ್ವದಲ್ಲಿ ದೇವನಿಂದ ದೇವಿಗೆ ಮತ್ತು ಅವರ ಮಗನಿಗೆ 
ಹೇಳಲ್ಪಟ್ಟಿರುವಂತೆ (ಶಿವನಿಂದ ಪಾರ್ವತಿಗೆ ಮತ್ತು ಅವರ ಮಗನಾದ ಷಣ್ಮುಖನಿಗೆ ಹೇಳ್ಳಟ್ಟಿರುವ)- 

ತತ್ಸಂಪ್ರದಾಯಸಿದ್ಧೇನ 

ರೇಣುಕೇನ ಮಹಾತ್ಮನಾ । 

ಗಣೇಶ್ವರೇಣ ಕಥಿತ- 


ಮಗಸ್ತ್ವಾಯ ಪುನಃ ಕಿತೌ ॥ 1-29 
ಆ ಸಂಪ್ರದಾಯಸಿದನಾದ (ಶಿವಸಂಪ್ರದಾಯದ) ಮಹಾ ರೇಣುಕ ಗಣೇಶ್ವರನಿಂದ ಪುನಃ ಕ್ಷಿತಿ 
(ಭೂಮಂ೦ಡಲದಲ್ಲಿ)ಯಲ್ಲಿ ಅಗಸ್ತ್ಯನಿ ಗೆ ಹೇಳಲ್ಪಟ್ಟಿತು. 

ವೀರಶೈವಮಹಾತಂತ್ರ- 


ಮೇಕೋತರಶತಸ್ನ್ಥಲಮ್‌ । 
ಅನುಗ್ರಹಾಯ ಲೋಕಾನಾ- 


ಮಭ್ಯಧಾತ್‌ ಸುಧಿಯಾಂ ವರಃ ॥ 1-30 
ನೂರೊಂದು ಸ್ಥಲಗಳಿಂದ ಕೂಡಿದ ವೀರಶೈವ ಮಹಾತಂತ್ರವನ್ನು (ಮಹಾ ಆಗಮವನ್ನು) ಬುದ್ಧಿವ೦ತರಲ್ಲಿ (ಸುಧಿಯಾಂ) 
ಶ್ರೇಷ್ಠನಾದ (ಶಿವಯೋಗಿ ಶಿವಾಚಾರ್ಯನು) ಲೋ ನುಗ್ರಹಕ್ಕಾಗಿ ಹೇಳಿದನು 


ಸರ್ವೇಷಾಂ ಶೈವತಂತ್ರಾಣಾ- 
ಮುತ್ತರತ್ವಾನ್ನಿರುತ್ತರಮ್‌ | 


ನಾಮ್ನಾ ಪ್ರತೀಯತೇ ಲೋಕೇ 
ಯತ್ನಿದ್ಧಾಂತಶಿಖಾಮಣಿಃ ॥ 1-31 


ಸಮಸ್ತ ಶೈವತಂತ್ರಗಳ ಉತ್ತರಭಾಗದಲ್ಲಿರುವುದರಿಂದ ಮತ್ತು ಇದರ ಉತ್ತರದಲ್ಲಿ ಮತ್ತಾವುದೂ ಇಲ್ಲದಿರುವುದರಿಂದ ಇದು 
“ಸಿದ್ಧಾಂತಶಿಖಾಮಣಿ” ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. (ಪ್ರತೀಯತೇ) (ತಂತ್ರವೆಂದರೆ ಆಗಮ, ಆಗಮವೆಂದರೆ 
ಸಿದ್ಧಾಂತವಾಗಿದೆ. ಇವು ಮೂರೂ ಸಹ ಒಂದೇ ಆಗಿವೆ). 

ಅನುಗತಸಕಲಾರ್ಥೇ ಶೈವತಂತ್ರೈಃ ಸಮಸ್ಸೈಃ 

ಪ್ರಕಟಿತಶಿವಬೋಧಾದ್ವೈತಭಾವಪ್ರಸಾದೇ । 

ವಿದಧತು ಮತಿಮಸ್ಸಿನ್‌ ವೀರಶೈವಾ ಎಶಿಷ್ಟಾಃ ಪಶುಪತಿಮತಸಾರೇ ಪಂಡಿತಶ್ಲಾಘನೀಯೇ॥ 1- 

ತಿ2 

- ಮಾಲಿನೀ ವೃತ್ತಮ್‌ 


ಸಮಸ್ತ ಶೈವತಂತ್ರಗಳ (ಆಗಮಗಳ, ಸಿದ್ಧಾ೦ತಗಳ)ನ್ನು ಅನುಸರಿಸಲ್ಪಟ್ಟ ಸಕಲ ಅರ್ಥಗಳನ್ನು ಒಳಗೊಂಡು ಪ್ರಕಟಸಲ್ಪಟ್ಟ, 
ಶಿವಜ್ಞಾನದಿಂದುಂಟಾದ ಅದ್ವೈತ ಭಾವ ಪ್ರಸಾದವುಳ್ಳ, ಪಂಡಿತರಿಂದ ಶ್ಲಾಘಿಸ 


> “ ಖಲ 
(ಶ್ರೀಸಿದ್ಧಾಂತಶಿಖಾಮಣಿಯಲ್ಲಿ) ವಿಶಿಷ್ಟರಾದ ವೀರಶೈವರು ತಮ್ಮ ಬುದ್ಧಿಯನ್ನು ಡಗಿಸಲಿ (ಮತಿಂ ವಿದಧತು). 
ಅತಿ ಕವಿ-ಕಾವ್ಠವರ್ಣನಂ ಇಲ್ಲಿಗೆ ಕವಿ-ಕಾವ್ಯ ವರ್ಣನೆಯು ಮುಗಿಯಿತು. 
ಓಂ ತತ್ತತ್‌ ಅತಿ 


ತ್ರೀ ಶಿವಗೀತೇಷು ಸಿದ್ದಾಂತಾಗಮೇಷು ಶಿವಾದ್ವೈ ತವಿದ್ಯಾಯಾಂ, ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೇ ವೀರಶ್ಛೆವಧರ್ಮನಿರ್ಣಯೇ 
ತ್ರೀತಿವಯೋಗಿ ತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಶ್ರೀಶಿವಯೋಗಿತಿವಾಚಾರ್ಯ ವಂಶವರ್ಣನಂ ನಾಮ ಪ್ರಥಮಃ ಪರಿಚ್ಛೇದ: ॥ 


ಓಂ ತತ್ರತ್‌ ಇಲ್ಲಿಗೆ ತ್ರೀ ಶಿವನಿಂದ ಉಪದೇತಿಸಲಟ ಪತ್ರೀಸಿದ್ದಾಂತಾಗಮಗಳಲ್ಲಿಯ ಶಿವಾದ್ರೈತವಿದ್ಯಾರೂಪವೂ, ಶಿವಯೋಗಶಾಸ್ತವೂ, ಶ್ರೀ 
py ಸ್‌ ಪಜ 5 ಛಿ ಸ್‌ ಜಲ ಶ್ರ ಮಿ J 


ರೇಣುಕಾಗಸ್ಥ ಸಂವಾದ ರೂಪವೂ, ಶ್ರೀವೀರಶೈ ವಧರ್ಮನಿರ್ಣಯವೂ, ಶ್ರೀ ಶಿವಯೋಗಿಶಿವಾಚಾರ್ಯ ವಿರಚಿತವೂ ಆದ 


ತ್ರೇಸಿದ್ಧಾ೦ತತಿಖಾಮಣಿಯಲ್ಲಿ ತ್ರೀ ಶಿವಯೋಗಿ ತಿವಾಚಾರ್ಯ ವಂಶವರ್ಣನವೆಂಬ ಹೆಸರಿನ ಮೊದಲನೆಯ ಪರಿಚ್ಛೇದವು ಮುಗಿದುದು. 


ಸಚಿದಾನಂದರೂಪಾಯ 


ಚ 


ಸದಸದ್ಧ ಹೆಹೇತವೇ | 
ನಮಃ ಶಿವಾಯ ಸಾಂಬಾಯ 
ಸಗಣಾಯ ಸ್ವಯಂಭುವೇ ॥ 2-1 


ವು 


ಸದಸದ್ರೂಪವಾದ ಪ್ರಪಂಚದ ಅಭಿವ 
ಸ 


ಜಿಂ 


ದ್ವಿತೀಯಃ ಪರಿಚ್ಛೇದಃ 
ಎರಡನೆಯ ಪರಿಚ್ಛೇದವು 


ರೇಣುಕದಾರುಕಾವತರಣಮ್‌ 
ರೇಣುಕ ದಾರುಕರ ಆವತರಣವು 
(34 ಶ್ಲೋಕಗಳು) 


1. ಮಂಗಲಾಚರಣಮ್‌ 
ಮಂಗಳಾಚರಣೆಯು 
(2 ಶ್ಲೋಕಗಳು) 


ಕಿಗೆ ಕಾರಣವಾದ ಸಾಂಬನಾದ, (ಉಮಾಸಹಿತ 


ನಾ ದ 


ನಿಲ 


) ಗಣಸಹಿತ 


ಸಜೆದಾನಂದ ಸ್ತರೂಪಿಯಾದ ಶಿವನಿಗೆ ನಮಸ್ಕಾರಗಳು (ನಮಃ ಶಿವಾಯ). 


ಸದಾಶಿವಮುಖಾಶೇಷ- 
ತತ್ತ್ವಮೌಕ್ತಿಕಶುಕ್ತಿಕಾಮ್‌ । 

ವಂದೇ ಮಾಹೇಶ್ದರೀಂ ಶಕ್ತಿಮ್‌ 
ಮಹಾಮಾಯಾದಿರೂಪಿಣೇಮ್‌ ॥ 


2-2 


ನಾ ದ 


9 


ಸ್ವಯಂಭು 


ಸದಾಶಿವ ಮುಖಶೇಷಾದಿಗಳಾದ ತತ್ತ್ವಗಳೆಂಬ ಮುತ್ತುಗಳಿಗೆ ಚಿಪ್ಪಿನಂತಿರುವ (२०६520०) ಮಹಾ ಮಾಯಾದಿ ರೂಪವುಳ್ಳ 


ಅತಿ ಮಂಗಲಾಚರಣಂ ಇಲ್ಲಿಗೆ ಮಂಗಲಾಚರಣೆಯು ಮುಗಿಯಿತು. 


ಮಹೇಶ್ವರಿಯಾದ ಶಕ್ತಿಯನ್ನು ನಮಿಸುವೆನು (ಸದಾಶಿವಾದಿ ಭೂಮಿಪರ್ಯಂತವಾದ 


2. ವಸ್ತುನಿರ್ದೇಶನಮ್‌ 
ವಸ್ತುನಿರ್ದೇಶನವು 
(22 ಶ್ಲೋಕಗಳು) 


© 
ನಿರಸ್ತಾಶೇಷವಿಪ್ಷವಮ್‌ ॥ 2-3 


34 ತತ್ತ್ವಗಳು). 


ದ 
೨ 


ತ 


ಪ 


ಯಾವುದೇ ಲಕ್ಷಣಗಳಿಂದ ತಿಳಿಯಲಶಕ್ಕವಾದ, ನಿರ್ವಿಕಲವಾದ (ವಿಕಲ್ಪವೃತ್ತಿಗೆ ವಿಷಯವಾಗದ) ನಿರಾಕಾರವಾದ ಯಾವ 
ಬಾಧೆಗಳೂ ಇಲ್ಲದಿರುವ ಇಂತಹ ಸತ್‌ ಚಿತ್‌ ಆನಂದ ಸ್ವರೂಪವಾದ ಒಂದು ವಸ್ತುವು (ಸೃಷ್ಟಿ ಪೂವ ೯ದಲ್ಲಿ) ಇತ್ತು 


ಪರಿಚೆ ೀದಕಥಾಶೂನ್ಯಮ್‌ 


ದೇಶ ಕಾಲ ವಸ್ತು ಪರಿಚ್ಛೇದಗಳಿಲ್ಲದ, ಪ್ರಪಂಚಕ್ಕೆ ಅತೀತವಾದ ವೈಭವವುಳ್ಳ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರವಾಗದ 
ಸ್ಥಿತಿಯಲ್ಲಿರುವ- 


ಸ್ಪಪಕಾಶವಿರಾಜಂತ- 
ಮನಾಮಯಮನೌಪಮಮ್‌ । 
ಸರ್ವಜ್ಞ೦ ಸರ್ವಗಂ ಶಾಂತಮ್‌ 
ಸರ್ವಶಕ್ತಿ ನಿರಂಕುಶಮ್‌ ॥ 2-5 
ಸ್ಪಪಕಾಶವಾಗಿ ವಿರಾಜಮಾನವಾಗಿರುವ, ನಿರಾಮಯವಾದ (ಜನನ, ಮರಣರೂಪ ಬಾಧೆಯಿಲ್ಲದಿರುವ), 
न EAE SE ९ ರ್ಥವು 


ವ ಸರ್ವಜ್ಞರೂಪವಾದ, ವ್ಯಾಪಕ (ಸರ್ವಗಂ), ಶಾಂತವಾದ, ಸರ್ವಸಾಮರ್ಥ್ಯವುಳ್ಳ 


ಅಂಕುಶರಹಿತವಾದ- 


ಶಿವರುದಮಹಾದೇವ 
ಭವಾದಿಪದಸಂಚ್ಞಿತಮ್‌ । 
ಅದ್ಧಿತೀಯಮನಿರ್ದೇಶ್ಯಮ್‌ 
ಪರಂಬ್ರಹ್ಮ ಸನಾತನಮ್‌ ॥ 2-6 
ಶಿವ ರುದ್ರ ಮಹಾದೇವ ಭವ ಮುಂತಾದ ಪದಗಳಿಂದ ಕರೆಯಿಸಿಕೊಳ್ಳುವ ಅದ್ವಿತೀಯವಾದ, ನಿರ್ದೇಶಿಸಲು (ತೋರಿಸಲು) 


ತತ್ರ ಲೀನಮಭೂತ್‌ ಪೂರ್ವಮ್‌ 

ಚೇತನಾಚೇತನ೦ ಜಗತ್‌ । 

ಸ್ವಾತ್ಮಲೀನಂ ಜಗತ್ಕಾರ್ಯಮ್‌ 

ಸ್ಪಪ್ರಕಾಶ್ಯಂ ತದದ್ಭುತಮ್‌ ॥ 2-7 
ಅಲ್ಲಿ (ಆ ಪರಬ್ರಹ್ಮದಲ್ಲಿ) ಚೇತನಾಚೇತನವಾದ ಜಗತ್ತು ಸೃಷ್ಟಿಯ ಪೂರ್ವದಲ್ಲಿ ಲೀನವಾಗಿತ್ತು. ತನ್ನಲ್ಲಿ ಅಡಗಿರುವ ಜಗತ್ತೆಂಬ 
ಕಾರ್ಯವು ತನ್ನಿಂದಲೇ ಪ್ರಕಾಶಮಾನವಾಗಲು ಯೋಗ್ಯವಾಗಿದೆ. 


ಶಿವಾಭಿಧಂ ಪರಂ ಬ್ರಹ್ಮ 


ಜಗನ್ನಿರ್ಮಾತುಮಿಚ್ಛಯಾ 
ಸ್ಪರೂಪಮಾದಧೇ ಕಿಂಚಿತ್‌ 
ಸುಖಸ್ಫೂರ್ತಿವಿಜೃಂಭಿತಮ್‌ ॥ 2-8 
ಶಿವನೆಂಬ ಅಭಿಧಾನವುಳ್ಳ (ಆ) ಪರಬ್ರಹ್ಮವು ಜಗತ್ತನ್ನು ನಿರ್ಮಾಣ ಮಾಡುವ ಇಚ್ಛೆಯಿಂದ ಸುಖಸ್ಫೂರ್ತಿಯಿಂದ ಕೂಡಿದ 


ಕಿಂಚಿತ್‌ (ಸ್ವಲ್ಪ) ಸ್ವರೂಪವನ್ನು ಹೊಂದಿತು (ಆದಧೇ) (ಈಶತ್‌ ಚಲನ). 


ನಿರಸ್ತದೋಷಸಂಬಂಧಮ್‌ 

ನಿರುಪಾಧಿಕಮವ್ಯಯಮ್‌ | 

ದಿವ್ಯಮಪ್ರಾಕೃತಂ ನಿತ್ಯಮ್‌ 

ನೀಲಕಂಠಂ ತ್ರಿರೋಚನಮ್‌ ॥ 2-9 
ದೋಷಗಳ (ಹುಟ್ಟು-ಸಾವುಗಳ) ಸಂಬಂಧವಿಲ್ಲದಿರುವ, ಉಪಾಧಿ ರಹಿತವಾದ ಅವ್ಯಯವಾದ, ಅಪ್ರಾಕೃತವಾದ (ಪ್ರಕೃತಿ 
ಸಂಬಂಧವಿಲ್ಲದ), ನಿತ್ಯವಾದ, ದಿವ್ಯವಾದ (ಆ ವಸ್ತುವು) ನೀಲಕಂಠ (ಮತ್ತು) ತ್ರಿಲೋಚನ (ಮುಕ್ಕಣ್ಣ) ಎಂದೆನಿಸಿಕೊಂಡಿತು. 


ಚಂದಾರ್ಧಶೇಖರಂ ಶುದ್ಧಮ್‌ 
ಶುದಸಟಿಕಸನಿಭಮ್‌ । 
ಶುದ್ಧಮುಕ್ತಾ ಲಾಭಾಸ- 
ಮುಪಾಸ]ಂ ಗುಣಮೂರ್ತಿಭಿಃ । 2-10 
ಅರ್ಧಚಂದನನು, ಅಲಂಕರಿಸಿಕೊಂಡ ಶುದ್ಧನಾದ, ಶುದ್ದವಾದ ಸ್ಪಟಿಕದಂತೆ ಇರುವ, ಪರಿಶುದ್ದ ಮುತ್ತಿನ ಕಾಂತಿಯಂತೆ 
ಕಾಂತಿಯುಳ್ಳ ಗುಣಮೂರ್ತಿ (ಬ್ರಹಾದಿ)ಗಳಿಂದ 


ವಿಶುದ್ಧಜ್ಞಾನಕರಣಮ್‌ 

ಷಯಂ ಸರ್ವಯೋಗಿನಾಮ್‌ । 
ಕೋಟಿಸೂರ್ಯಪ್ರತೀಕಾಶಮ್‌ 
ಚಂದಕೋಟಿಸಮಪ್ರಭಮ್‌ 
ಅಪ್ರಾಕೃತಗುಣಾಧಾರ- 
ಮನಂತಮಹಿಮಾಸ್ಪದಮ್‌ ॥ 2-11 


ದ್ಧ ನ ಅಸಾಧಾರಣ ಕಾರಣವಾದ, ಸಮಸ ಯೋಗಿಗಳಿಗೆ ವಿಷಯವಾದ (ಅನುಭವಕ್ಕೆ ವಿಷಯವಾದ), ಕೋಟಿ 
ಸೂರ್ಯರ ಪ್ರಕಾಶಕ್ಕೆ ಸಮವಾದ ಪ್ರಕಾ (ಬೆಳಕು), ಕೋಟಿ ಚ೦ದರ ಕಾಂತಿಗೆ ಸಮವಾದ ಕಾಂತಿಯುಳ್ಳ (ತಂಪು), 
ಪ್ರಾಕೃತ ಗುಣಗಳಿಗೆ ಆಧಾರವಾದ (ಸತ್ವಾದಿ ಪ್ರಾಕೃತ ಗುಣಗಳಿಗಿ೦ತಲೂ ಭಿನ್ನವಾದ ಸರ್ವಜ್ಞತ್ವಾದಿ ಅನಂತ ಕಲ್ಯಾಣ 
ಗುಣಗಳಿಗೆ ಆಧಾರವಾದ), ಅನಂತ ಮಹಿಮೆಗಳಿಗೆ ಆಧಾರವಾದ (ಆ ಶಿವನೆಂಬ ಬ್ರಹ್ಮವು ಸುಖಸ್ಫೂರ್ತಿಯಿಂದ ಕೂಡಿದ). 
ಕಿಂಚಿತ್‌ ಸ್ವರೂಪವನ್ನು ಹೊಂದಿತು. 


ತದೀಯಾ ಪರಮಾ ಶಕ್ತಿಃ 
ಸಚ್ಚಿದಾನಂದಲಕ್ಷ ಣಾ। 
ಸಮಸ್ತಲೋಕನಿರ್ಮಾಣ- 
ಸಮವಾಯಸ್ಪರೂಪಿಣೀ ॥ 2-12 


ಸಕಲ ಲೋಕಗಳ ನಿರ್ಮಾಣ ಕಾರ್ಯದಲ್ಲಿ ಸಮವಾಯ (ಉಪಾದಾನ) ಕಾರಣರೂಪಳಾಗಿರುವ ಆ ಪರಶಿವನ 
ಸಂಬ೦ಧಿನಿಯಾದ ಪರಮಾಶಕಿಯು (ಪರಾಶಕ್ತಿ ವಿಮರ್ಶಾಶಕಿ) ಚ್ಚಿದಾ 

ತದಿಚ್ಛ! ಯಾsಭವತ್ತಾಕ್ಷಾ ತ್‌ 

ತತ್ತ್ವ್ವರೂಪಾನುಸಾರಿಣೀ । 

ಸ ಶಂಭುರ್ಭಗವಾನ್‌ ದೇವಃ 


ಸರ್ವಜ್ಞ ಸರ್ವಶಕ್ತಿಮಾನ್‌ ॥ 2-13 


ಜಗತಿಸ್ನಕುಃ: ಪಥಮಮ್‌ 
ಬ್ರಹ್ಮಾಣಂ ಸರ್ವದೇಹಿನಾಮ್‌ । 
ಕರ್ತಾರಂ ಸರ್ವಲೋಕಾನಾಮ್‌ 


ವಿದಧೇ ವಿಶನಾಯಕಃ ॥ 2-14 
ಆ ಶಕಿಯು ಪರಶಿವನ ಇಚ್ಚೆಯಿಂದ ಸಾಕಾತ್‌ ಅವನ ಸ್ವರೂಪದಂ೦ತಹ ಸ್ವರೂಪವನ್ನೇ ಧರಿಸಿದಳು. ಸರ್ವಜ್ಞನೂ 
ಸರ್ವಶಕ್ತಿಯುತನೂ, ದೇವನೂ (ಮತ್ತು) ಭಗವಂತನೂ ಶ್ವನಾಯಕನೂ ಆದ ಆ ಶಂಭುವು ಜಗತ್ತನ್ನು ಸೃಷ್ಟಿಸುವ 
ಇಚ್ಛೆಯುಳ್ಳವ ಗಿ ಎಲ್ಲ ಜೀವಿಗಳ (ಮತು ಎಲ್ಲ ಲೋಕಗಳ ಕರ್ತಾರನಾದ ಬ್ರಹ್ಮನನ್ನು ಮೊದಲು ಸೃಷ್ಟಿಸಿದನು. 

ಸೆ, ಪಥಮಪುತ್ತ್ರಾಯ 

ಶಂಕರಃ ಶಕ್ತಿಮಾನ್‌ ವಿಭುಃ । 

ಸರ್ವಜ್ಞ ಸಕಲಾ ವಿದ್ಯಾಃ 

ಸಾನುಗಹಮುಪಾದಿಶತ್‌ । 

ಪ್ರಾಪ್ತವಿದ್ಯೋ ಮಹಾದೇವಾತ್‌ 

ಬಹ್ಮಾ ವಿಶನಿಯಾಮಕಾತ್‌ | 2-15 
ಶಕ್ತಿ ಸಮನಿತನಾದ, ವಿಭುವಾದ. ಸರ್ವಜ್ಞನಾ ದ ಶಂಕರನು ಆ ಪ್ರಥಮ ಗೆ (ಬ್ರಹನಿಗೆ) ಅನುಗ್ರಹಪೂರ್ವಕವಾಗಿ ಸಕಲ 


ವಿದ್ಯೆಗಳನ್ನು ಉಪದೇಶಿಸಿದನು. ವಿಶ್ವನಿಯಾಮಕನಾದ ಮಹಾದೇವನಿಂದ ವಿದ್ಯೆಯನ್ನು ಪಡೆದುಕೊಂಡ ಬ್ರಹ್ಮನು- 


ಸಮಸ್ತಲೋಕಾನ್ನಿರ್ಮಾತುಮ್‌ 
ಸಮುದ್ಯಮಪರೋಇಭವತ್‌ । 
ಕೃತೋದ್ಯೋಗೋತಪಿ ನಿರ್ಮಾಣೇ 
ಜಗತಾಂ ಶಂಕರಾಜ್ಯಯಾ | 
ಅಜ್ಞಾತೋಪಾಯಸಂಪತ್ತೇ- 
ರಭವನ್ಮಾಯಯಾತವೃತಃ ॥ 2-16 


ಸಮಸ್ತ ಲೋಕಗಳನ್ನು ನಿರ್ಮಿಸುವ ಉದ್ಯಮದಲ್ಲಿ ತೊಡಗಿಕೊಂಡನು. ಶಂಕ ಜ್ಞೆಯಂತೆ ಲೋಕಗ ೯ಣ 
ಕೃತೋದ್ಯೋಗಿಯಾದರೂ (ಬ್ರಹ್ಮನ) ಮಾಯೆಯಿಂದ ಆವೃತನಾದ್ದರಿಂದ ಉಪಾಯವನ್ನು ತಿಳಿಯದವನಾದನು. 
ವಿಧಾತುಮಖಿಲಾನ್‌ ಲೋಕಾ- 
ನುಪಾಯಂ ಪ್ರಾಪ್ರುಮಿಚ್ಛಯಾ । 
ಪುನಸಂ ಪಾರ್ಥಯಾಮಾಸ 
ದೇವದೇವಂ ತ್ರಿಯಂಬಕಮ್‌ ॥ 2-17 
ಅಖಿಲ ಲೋಕಗಳನ್ನು ಸೃಷ್ಟಿಸು ವುದಕ್ಕಾಗಿ (ವಿಧಾತು೦) ಉಪಾಯವನ್ನು ಪಡೆಯುವ ಇಚ್ಛೆಯಿಂದ ದೇವದೇವನಾದ 
ತ್ರಿಯಂಬಕನನ್ನು (ಮು ) ನು 


ನನು 


ಕಣ್ಣ ಪುನಃ ಪ್ರಾರ್ಥಿಸಿದನು. 
ನಮಸೇ ದೇವದೇವೇಶ 
ನಮಸ್ತೇ ಕರುಣಾಕರ । 


ಅಸ್ಮದಾದಿಜಗತ್ತರ್ವ- 

ನಿರ್ಮಾಣನವಿಧಿಕ್ಷಮ ॥ 2-18 
ದೇವದೇವನಾದವನೇ, ಕರುಣಾಕರನೇ, ನನ್ನನ್ನು ಮೊದಲುಗೊಂಡು ಸಮಸ್ತ ಜಗತ್ತನ್ನು ನಿರ್ಮಿಸುವ ವಿಧಾನದಲ್ಲಿ 
ಸಮರ್ಥನಾದವನೇ, ನಿನಗೆ ನಮಸ್ತಾರವು 


ಉಪಾಯಂ ವದ ಮೇ ಶಂಭೋ 

ಜಗತ್ಪಷ್ಟಃ! ಜಗತ್ಪತೇ । 

ಸರ್ವಜ್ಞ ಸರ್ವಶಕಿಸ್ಪ ಮ್‌ 

ಸರ್ವಕರ್ತಾ ಸನಾತನಃ ॥ 2-19 
ನೀನು ಸರ್ವಜ್ಞನೂ, ಸರ್ವಶಕ್ತಿ ಸಮನ್ನಿತನೂ, ಸರ್ವಕರ್ತನೂ, ಸನಾತನನೂ (ಮೊದಲಿನಿಂದ ಇರುವವನು), ಜಗತ್ಪತಿಯೂ 
(ಮತ್ತು) ಜಗತ್‌ಸೃಷ್ಟಿಕರ್ತನಾದ ಹೇ ಶಂಭುವೇ, ನನಗೆ ಉಪಾಯವನ್ನು ಹೇಳು (ಸೃಷ್ಟಿ ಮಾಡುವ ಉಪಾಯವನ್ನು ಹೇಳು). 

ಆತಿ ಸಂಪ್ರಾರ್ಥಿತಃ ಶಂಭುಃ 

ಬ್ರಹ್ಮಣಾ ವಿಶ್ವನಾಯಕಃ । 

ಉಪಾಯಮವದತ್‌ उन ೈ 

ಲೋಕಸ ಷ್ಲಿಪ್ರವರ್ತನಮ್‌ ॥ ೩-20 
ಈ ರೀತಿಯಾಗಿ ಬಹನಿಂದ ಪಾರ್ಥಿಸಲಟ, ವಿಶನಾಯಕನಾದ ಶಂಭುವು ಅವನಿಗೆ (ಬ್ರಹ್ಮನಿಗೆ) ಲೋಕಸೃಷ್ಟಿಯ ಪ್ರವರ್ತನೆಯ 
ಉಪಾಯವನ್ನು ಹೇಳಿದನು (ಅವದತ್‌) 


ಉಪಾಯಮೀಶ್ನರೇಣೋಕ್ತಮ್‌ 
ಲಬ್ಧ್ಯಾಪಿ ಚತುರಾನನಃ । 

ನ ಸಮರ್ಥೊೋಭವತ್‌ ಕರ್ತುಮ್‌ 
ನಾನಾರೂಪಮಿದಂ ಜಗತ್‌ ॥ 2-21 


ಬ್ರಹ್ಮಾ ವಿಷ್ಟಲಮಾನಸಃ 

ದೇವದೇವ ಮಹಾದೇವ 
ಜಗತ್ತಥಮಕಾರಣ । 

ನಮಸ್ತೇ ಸಚ್ಚಿದಾನಂದ 
ಸ್ವೇಚ್ಛಾವಿಗ್ರಹರಾಜಿತ ॥ 2-22 


ಭವ ಶರ್ವ ಮಹೇಶಾನ 
ಸರ್ವಕಾರಣಕಾರಣ । 

ಭವದುಕ್ತೋ ಹ್ಯುಪಾಯೋ ಮೇ 

ನ ಕಿಂಚಿಜ್‌ಜ್ಞಾಯತೇಂಧುನಾ ॥ 2-23 


ಸೃ ೦ ವಿಧೇಹಿ ಭಗವನ್‌ 


ಪ್ರಥಮಂ ಪರಮೇಶ್ವರ । 
ಜ್ಞಾಶೋಪಾಯಸ್ತತಃ ಕುರ್ಯಾಮ್‌ 


ಜಗತ್ಸೃಷ್ಟಿಮುಮಾಪತೇ ॥ 2-24 
ಚತುರ್ಮುಖನಾದ ಬ್ರಹನು ಪರಮೇಶ್ವರನಿಂದ ದೇಶಿಸಿ ಹೇಳಲ್ಪಟ್ಟ ಉಪಾಯವನ್ನು (ಸೃಷ್ಟಿಸುವ ಉಪಾಯವನ್ನು) 
ಪಡೆದನಾದರೂ ಹಲವು ರೂಪದ ಈ ಜಗತ್ತ ನ್ನು ಸೃಷ್ಟಿ ಮಾಡಲು ಸಮರ್ಥನಾಗಲಿಲ್ಲ ವಿಷ್ವಲ (ಭಯಯುಕ್ತವಾದ) ಮನಸ್ಸಿನ 
ಬ್ರಹ್ಮನು ಮತ್ತೆ ಪ್ರಾರ್ಥಿಸಿದನು. ಹೇ ದೇವದೇವನಾದ ಮಹಾದೇವನೇ, ಜಗದ ಆದಿಕಾರಣನೇ, ಸಚ್ಚಿದಾನ೦ದನೇ 
ಸ್ವೇಚ್ಛೆಯಿ೦ದ ಅನಂತ ಮೂರ್ತಿಗಳನ್ನು ಧರಿಸಿದವನೇ, ಭವನೇ (ಸರ್ವ ಸಂಹಾರಕ) (ಸರ್ವಲೋಕೋತ್ಪಾದಕನೇ), ಶರ್ವನೇ, 
ಸರ್ವಕಾರಣಗಳಿಗೂ ಕಾರಣನಾದ ಮಹೇಶನೇ, ನಿ ಮಸ್ಕಾರವು. ಹೇ ಭಗವಂತನಾದ ಪರಮೇಶ್ವರನೇ, ಉಮಾಪತಿಯೇ, 
ನೀನು ಹೇಳಿದ ಉಪಾಯ ಗೆ ಈಗ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. (ಆದ್ದರಿಂದ) ಈಗ ನೀನೇ ಮೊದಲು ಸೃಷ್ಟಿ ಯನ್ನು 
ಮಾಡು. ಅನಂತರ ಉಪಾಯ ದ ನಾನು ಜಗತ್‌ಸೃಷ್ಟಿಯನ್ನು ಡುವೆನು 
ಇತಿ ವಸ್ತುನಿರ್ದೇಶನಂ ಇಲ್ಲಿಗೆ ವಸ್ತುನಿರ್ದೇಶನವು ಮುಗಿಯಿತು. 

ಪ್ರಮಥಾನಾಂ ಸೃಷ್ಟಿಃ 
ಪ್ರಮಥರ ಸೃಷ್ಟಿಯು 
(10 ಶ್ಲೋಕಗಳು) 

ಇತ್ಯೇವಂ ಪ್ರಾರ್ಥಿತಃ ಶಂಭುಃ 

ಬ್ರಹ್ಮಣಾ ವಿಶ್ವಯೋನಿನಾ । 

ಸಸರ್ಜಾತ್ಮಸಮಪ್ರಖ್ಯಾನ್‌ 

ಸರ್ವಗಾನ್‌ ಸರ್ವಶಕ್ತಿಕಾನ್‌ ॥ 2-25 

ಪ್ರಬೋಧಪರಮಾನಂದ- 

ಪರಿವಾಹಿತಮಾನಸಾನ್‌ । 

ಪ್ರಮಥಾನ್‌ ವಿಶ್ವನಿರ್ಮಾಣ- 

ಪ್ರಲಯಾಪಾದನಕಮಾನ್‌ ॥ 2-26 
ಈ ಪ್ರಕಾರವಾಗಿ ವಿಶ್ವಯೋನಿಯಾದ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟ ಶಂಭುವು ತನಗೆ ಸಮಾನ ತೇಜಸ್ಸುಳ್ಳ, ಸರ್ವಜ್ಞರಾದ, ಸಕಲ 
ಸಾಮರ್ಥ್ಯವುಳ್ಳ, ಪ್ರಬೋಧ (ಸರ್ವೋತ್ಕೃಷ್ಟವಾದ ಸಾಮರಸ್ಕಾತ್ಮಕ ಜ್ಞಾನ)ದಿಂದ ಉಂಟಾದ ಪರಮಾನಂದದ ಪ್ರವಾಹದಿಂದ 
ಉಲ್ಲಸಿತವಾದ ಮನಸ್ಸುಳ್ಳ, ವಿಶ್ವದ ನಿರ್ಮಾಣ ಮತ್ತು ಪ್ರಳಯ ಮಾಡುವುದರಲ್ಲಿ ಸಮರ್ಥರಾದ ಪ್ರಮಥಗಣರನ್ನು 


ನಿರ್ಮಿಸಿದನು. 


ಸೃಷ್ಟಪ್ರಮಥವರ್ಗೇಷು 
ವರ್ಣಾಶ್ರಮಪರಿಕ್ರಮಾನ್‌ । 
ಅಪ್ರಾಕೃತಸದಾಚಾರಾನ್‌ 

ಉಪಾದಿಶದಥ ಪ್ರಭುಃ ॥ 2-27 


ತೇಷು ಪ್ರಮಥವರ್ಗೇಷು 
ಸೃಷ್ಟೇಷು ಪರಮಾತ್ಮನಾ | 
ರೇಣುಕೋ ದಾರುಕಶ್ಲೇತಿ 
ದಾವಭೂತಾಂ ಶಿವಪಿಯೌ ॥ 2-28 


ಪರಮಾತ್ಮನಿಂದ ಸೃಜಿಸಲ್ಲಟ್ಟ ಆ ಪ್ರಮಥ ಸಮೂಹದಲ್ಲಿ ರೇಣುಕರು ಹಾಗೂ ದಾರುಕರು ಇಬ್ಬರೂ ಶಿವನಿಗೆ ಪ್ರೀತಿಪಾತ್ರರಾದರು 


(ಅವರು) ಸರ್ವವಿದ್ದೆಗಳ ವಿಶೇಷಾರ್ಥವನ್ನು ಬಲ್ಲವರೂ, ಸ 
ಮಾಯಾಶಕಿಯಿಂದ 


ಸರ್ವವಿದ್ಯಾವಿಶೇಷಜ್ಞೌ 
ಸರ್ವಕಾರ್ಯವಿಚಕ್ಷ' ಣೌ। 
ಮಾಯಾಮಲವಿನಿರ್ಮಕೌ 
ಮಹಿಮಾತಿಶಯೋಜ್ಟಲೌ ॥ 2-29 
ಆತ್ಮಾನಂದಪರಿಸ್ಫೂರ್ತಿ- 
ರಸಾಸ್ಟಾದನಲಂಪಟೌ | 
ಶಿವತತ್ತ್ವಪರಿಜ್ಜಾನ- 
ತಿರಸ್ಕೃತಭವಾಮಯೌ ॥ 2-30 


ರ್ವಕಾರ್ಯ ಗಳಲ್ಲಿ ವಿಚಕ್ಷಣರೂ (ಕುಶಲರು), 
ಪರಿಕಲಿತಗಳಾದ ಆಣವಾದಿ ಮಲತಯಗಳ ಸಂಬಂಧರಹಿತರೂ, ಉತ್ಕೃಷ್ಟ ಮಹಿಮಾ ಸಿದಿಯಿಂದ 


ಪ್ರಕಾಶಿಸುತ್ತಿದ್ದ ಆತ್ಮಾನಂದ ಪರಿಪೂರ್ಣವಾದ ಅಮೃತ ರಸವನ್ನು ಆಸ್ವಾದಿಸುವುದರಲ್ಲಿ ಆಸಕ್ತರೂ, ಶಿವತತ್ತ್ವಜ್ಞಾನದಿ೦ದ ಜನನ- 
ಮರಣವೆಂಬ ಭವರೋಗವನ್ನು ತಿರಸ್ಕರಿಸಿಕೊಂಡವರೂ- 


ಪಥಮಹಾಶೈವ- 
ತಂತ್ರನಿರ್ವಾಹತತ್ತರೌ | 
ವೇದಾಂತಸಾರಸರ್ವಸ್ವ- 
ವಿವೇಚನವಿಚಕ್ಷಣೌ ॥ 2-31 


ನಿತ್ಯಸಿದ್ದೌ ನಿರಾತಂಕೌ 
ನಿರಂಕುಶಪರಾಕ್ರಮೌ । 

ತಾದೃಶೌ ತೌ ಮಹಾಭಾಗೌ 

ಸಂವೀಕ್ಷ $ ಪರಮೇಶ್ವರಃ ॥ 2-32 


ಸಮರ್ಥಾ ಸರ್ವಕಾರ್ಯೇಷು 
ವಿಶ್ವಾಸಪರಮಾಶ್ರಿತೌ । 
ಅಂತಃಪುರದ್ದಾರಪಾಲೌ 

ನಿರ್ಮಮೇ ನಿಯತೌ ವಿಭುಃ ॥ 2-33 


ಅನೇಕ ಶಾಖೆಗಳುಳ್ಳ ಮಹಾಶೈವತಂತ್ರವನ್ನು ನಿರ್ವಹಿಸುವುದರಲ್ಲಿ (ಪರಿಪಾಲಿಸುವುದರಲ್ಲಿ) ತತರರಾದ, ವೇದಾ೦ತಗಳ 


(ಉಪನಿಷತುಗಳ) ಸಾ 


ನಿರಾತಂಕರಾ 


ದ 


9 


ದ 
( 


9 
ಬ್ರ 
ಭು 


ರ್ವಸ್ಪವನ್ನು ವಿವೇಚಿಸುವುದರಲ್ಲಿ ವಿಚಕ್ಷಣರಾದ (ಕುಶಲರಾದ), ನಿತ್ಯವಾದ ಸಿದ್ದಿಗಳುಳ್ಳ, 
ತಡೆಯಿಲದ ಪರಾಕಮಿಗಳಾದ ಇಂತಹ ಶ್ರೇಷ್ಠರಾ 
ದಾರುಕ ಗಣೇಶರರನ್ನು ಸರ್ವತಂತ್ರ ಸತಂತನಾದ ಪರಮೇಶರನು 


ತಿಪಾತರಾದ, ನೇಮಬದರಾದ ಆ ಇಬರು ರೇಣುಕ- 


~¬ 


$) ಅಂತಃಪುರದ ದ್ದಾರಪಾಲಕರನ್ಹಾಗಿ ನೇಮಿಸಿದನು 


ಗಣೇಶ್ವರಾ ರೇಣುಕದಾರುಕಾವುಭೌ 
ವಿಶ್ವಾಸಭೂತೌ ನವಚಂದ್ರಮೌಲೇಃ । 
ಅಂತಃಪುರದ್ದಾರಗತೌ ಸದಾ ತೌ 
ವಿತೇನತುರ್ವಿಶ್ವಪತೇಸ್ತು ಸೇವಾಮ್‌ ॥ 2-34 


- ವಂಶಸ್ಥವ್ಯ ತ್ತಂ 

ಬಾಲಚಂದನನ್ನು ಧರಿಸಿದವನ(ಶಿವ) ವಿಶ್ವಾಸಕ್ಕೆ ಪಾತ್ರರಾದ ಆ ಇಬ್ಬರು ರೇಣುಕ-ದಾರುಕರೆಂಬ ಗಣೇಶ್ವರರು ವಿಶ್ವಪತಿಯ 
ಅಂತಃಪುರದ ದ್ವಾರಪಾಲಕರಾಗಿ ಅವನ (ಶಿವನ) ಸೇವೆಯನ್ನು ಸದಾ ಮಾಡಿದರು 

ಅತಿ ಪಮಥಾನಾಂ ಸ್ಥ ಸ್ಸ ಇಲ್ಲಿಗೆ ಪಮಥರ ಸೃಷ್ಟಿಯು ಮುಗಿಯಿತು. 

ಓಂ ತತ್ವತ್‌ ಇತಿ 


ತ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ತಿವಾದ್ದೈತವಿದ್ಯಾಯಾಂ ಶಿವಯೋಗಶಾಸ್ತ್ರ, ಶ್ರೀ ರೇಣುಕಾಗಸ್ತ್ಯ ಸಂವಾದೇ 
ತ್ರೀವೀರಶ್ಯೆವಧರ್ಮನಿರ್ಣಯೇ, ತ್ರೀತಿವಯೋಗಿ ತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಜಗತ್‌ಸ್ಫಷ್ಟಿವಿಚಾರೋ ನಾಮ ದ್ವಿತೀಯಃ 
ಪರಿಚ್ಛೇದ: / 

ಓಂ अड्ढ ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ತ್ರೀ ಸಿದ್ಧಾ೦ತಾ ಗಮಗಳಲ್ಲಿಯ ಶಿವಾದ್ವೈತ ವಿದ್ಧಾರೂಪವೂ, ಶಿವರ್ಯೋ ಶಾಸ್ತ್ರವೂ. 
ತ್ರೀರೇಣುಕಾಗಸ್ತ್ಯ ಸಂವಾದರೂಪವೂ, ಶ್ರೀ ವೀರಶ್ಯೈವಧರ್ಮನಿರ್ಣಯವೂ, ಶ್ರೀತಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ 
ತ್ರೀಸಿದ್ಧಾ೦ತತಿಖಾಮಣಿಯಲ್ಲಿ ಜಗತ್‌ಸೃಷ್ಟಿ ವಿಚಾರವೆಂಬ ಹೆಸರಿನ ಎರಡನೆಯ ಪರಿಚ್ಛೇದವು ಮುಗಿದುದು. 


ತತೀಯಃ ಪರಿಚೇದಃ 
ಮೂರನೆಯ ಪರಿಚೇದ 


ಕೈಲಾಸವರ್ಣನಂ ರೇಣುಕಾವತರಣಕಾರಣಂ ಚ 
ಕೈಲಾಸವರ್ಣನೆ ಮತ್ತು ರೇಣುಕಾವತರಣ ಕಾರಣವು 
(88 ಶ್ಲೋಕಗಳು) 


1. वा 
ಕೈಲಾಸದ ವರ್ಣನೆಯು 
(8 ಶ್ಲೋಕಗಳು) 


ಕದಾಚಿದಥ ಕೈಲಾಸೇ 
ಕಲಧೌತಶಿಲಾಮಯೇ | 
ಗಂಧರ್ವವಾಮನಯನಾ- 
ಕೀಡಾಮೌಕಿಕದರ್ಪಣೇ ॥ 3-1 


ಅನಂತರ ಒಂದಾನೊಂದು ಕಾಲದಲ್ಲಿ (ಸಮಯದಲ್ಲಿ) ಬೆಳ್ಳಿಯ ಶಿಲೆಗಳಿಂದ ತುಂಬಿದಂತಿರುವ, ಗಂಧರ್ವಸ್ಮೀಯರ ಕ್ರೀಡೆಗಾಗಿ 
ಮೆ 


ಮುತ್ತಿನ ದರ್ಪಣದಂತಿರ್ದ ಕೈಲಾಸ ಪರ್ವತದಲ್ಲಿ- 


ಮಂದಾರವಕುಲಾಶೋಕ- 

ಮಾಕಂದಪ್ರಾಯಭೂರುಹೇ । 

ಮಲ್ಲೀಮರಂದನಿಷ್ಯಂದ - 

ಪಾನಪೀನಮಧುವ್ರತೇ ॥ 3-2 

ಮಂದಾರ, ಬಕುಲ, ಅಶೋಕ, ಮಾವು ಮೊದಲಾದ ವೃಕಗಳಿಂದ ನಿಬಿಡವಾ 

ಪರಿಮಳದ ಪಾನದಿಂದ ಪರಿಪುಷಗಳಾದ ಭ್ರಮರಗಳಿಂದ (ಶೋಭಿ ವ)- 

ಕುಂಕುಮಸ್ತಬಕಾಮೋದ- 

ಕೂಲಂಕಷಹರಿನ್ಮುಖೇ 

ಕಲಕಂಠಕುಲಾಲಾಪ - 

ಕಂದಲದ್ರಾಗಬಂಧುರೇ ॥ 3-3 

ಕೆಂಪುಹೂಗಳ ಗುಚ್ಚದ ಸುವಾಸನೆಯಿಂದ ತುಂಬಿದ ದಿಕ್ಷದೇಶಗಳುಳ್ಳ, ಕೋಗಿಲೆಗಳ ಸಮೂಹದ ಮಧುರ 
ನಿಯಿಂದುತನ್ನವಾದ (ರಾಗ ಬಂಧುರವಾದ) ಪಂಚಮ ಸರ ಮನೋಹರವಾದ (ಕೈಲಾಸದಲ್ಲಿ)- 


ಕಿನ್ನರೀಗೀತಮಾಧುರ್ಯ- 
ಪರಿವಾಹಿತಗಹ್ಪರೇ | 
ಸಾನಂದವರಯೋಗೀಂದ್ರ- 
ವೃಂದಾಲಂಕೃತಕಂದರೇ ॥ 3-4 


ಲ್ಲಿಗೆಯ ಹೂವುಗಳಿಂದ ಸೂ 


ಕಿನ್ನರ ಸ್ತೀಯರ ಗಾನದ ಮಧುರದ್ದನಿಯಿಂದ ವ್ಯಾಪ್ತವಾದ ಗವಿಗಳುಳ್ಳ, ಸಾನಂದನೆಂಬ ಶ್ರೇಷ್ಠ ಯೋಗಿವರ್ಯನೇ ಮೊದಲಾದ 
ಮೆ 


(ಯೋಗೀಂದರ) ಸಮೂಹದಿಂ 


ಹೇಮಾರವಿಂದಕಲಿಕಾ- 


ಸುಗಂಧಿರಸಮಾನಸೇ 

ಶಾತಕುಂಭಮಯಸಂಭ- 

ಶತೋತ್ತುಂಗವಿರಾಜಿತೇ ॥ 3-5 

ಸುವರ್ಣಕಮಲಗಳ ಮೊಗ್ಗುಗಳ ಸುಗಂಧರಸದಿಂದ ತುಂಬಿದ ಮಾನಸ ಸರೋವರವುಳ್ಳ ಸುವರ್ಣಮಯಗಳಾದ 
ಉನೃತಗಳಾದ ನೂರಾರು ಕಂಬಗಳಿಂ ಶೋಭಿಸುತ್ತಿರುವ- 

ಮಾಣಿಕ್ಯದೀಪಕಲಿಕಾ- 

ಮರೀಚಿದ್ಯೋತಿತಾಂತರೇ 

ದ್ವಾರತೋರಣಸಂರೂಢ- 

ಶಂಖಪದನಿಧಿದಯೇ ॥ 3-6 

ಮಾಣಿಕ್ಷ ದೀಪಜಾಲೆಯ ಕಾಂತಿಯಿಂದ ಪ್ರಕಾಶಮಾನವಾದ ಅಂತಃಪುರವುಳ ಹೊರಬಾಗಿಲಿನಲ್ಲಿರುವ ತೋರಣದ ಎರಡು 


ಕಂಬಗಳ ಮೇಲೆ ಇರಿಸಲ್ಪಟ್ಟ ಶಂಖ ಮತ್ತು ಪದ್ಮವೆಂಬ ನಿಧಿ 


ಮುಕ್ತಾತಾರಕಿತೋದಾರ - 
ವಿತಾನಾಂಬರಮಂಡಿತೇ । 

ಸ್ಪರ್ಶಲಕ್ತಿ ತವೈಡೂರ್ಯ- 
ಮಯಭಿತ್ತಿಪರಂಪರೇ ॥ 3-7 


ನಕ್ಷತ್ರಗಳಂತಿರುವ ಮುತ್ತುಗಳಿಂದ ವಿರಚಿತವಾದ, ವಿಶಾಲವಾದ ಮೇಲ್ಕಟ್ಟಿನ ವಸ್ತದಿ೦ದ ಅಲಂಕೃತವಾದ, ಸ್ಪರ್ಶದಿ೦ದಲೇ 
ಕಂಡುಹಿಡಿಯಬೇಕಾದ ವೈಡೂರ್ಯಮಣಿಮಯವಾದ ಗೋಡೆಗಳ ಸಾಲುಗಳಿಂದ ಕೂಡಿ 


ಸಂಚರತಮಥಶೇಣೀ - 
ಪದವಾಚಾಲನೂಪುರೇ । 
ಪ್ರವಾಲವಲಭೀಶೃಂಗ — 
ಶೃಂಗಾರಮಣಿಮಂಟಪೇ ॥ 3-8 


ಅಲ್ಲಿ ಸಂಚರಿಸುತ್ತಿರುವ ಪ್ರಮಥ ಸಮುದಾಯದ ಚರಣಗಳಲ್ಲಿರುವ ಗೆಜ್ಜೆಯ ಸರಗಳಿಂದ ಶಬ್ಬಾಯಮಾನವಾದ ತಾರಸಿ (ಛತ್‌) 
ಮತ್ತು ಶಿಖರಗಳಿಂದ ಅಲಂಕೃತವಾದ, ರತ್ನಮಂಟಪದಲ್ಲಿ ಶೋಭಿಸುತ್ತಿದ್ದ ಸಿಂಹಾಸನದಲ್ಲಿ ಪರಮೇಶ್ವರನು ಮಂಡಿಸಿದ್ದನು. 


ಅತಿ ಕೆಲಾಸವರ್ಣನಂ ಇಲಿಗೆ ಕೈಲಾಸವರ್ಣನೆಯು ಮುಗಿಯಿತು 


2. ಸಿಂಹಾಸನಾಸೀನಪರಮೇಶರವರ್ಣನಮ್‌ 
ಸಿಂಹಾಸನಾಸೀನನಾದ ಪರಮೇಶರನ ವರ್ಣನೆಯು 
(15 ಶ್ಲೋಕಗಳು) 


ವಂದಾರುದೇವಮುಕುಟ- 
ಮಂದಾರರಸವಾಸಿತಮ್‌ । 
ರತ್ನಸಿಂಹಾಸನಂ ದಿವ್ಯ- 


ಮಧ್ಯಸ್ತಂ ಪರಮೇಶ್ವರಮ್‌ ॥ 3-9 
ಮಸ್ಕರಿಸುತ್ತಿರುವ ದೇವತೆಗಳ ಕಿರೀಟಗಳಲ್ಲಿರುವ ಮಂದಾರ ಕುಸುಮಗಳ ಪರಿಮಳದಿಂದ ಸುವಾಸಿತವಾಗಿರುವ, ದೇವಲೋಕ 
ಸಂಬ೦ಧಿಯಾದ ರತ್ನ ಸಿ೦ಹಾಸನವನ್ನು ಆಶ್ರಯಿಸಿ ಕುಳಿತಿರುವ ಪರಮೇಶ್ವರನನ್ನು (ಪರಿವಾರ ದೇವತೆಗಳು ಸೇವಿಸುತ್ತಿದ್ದರು) - 


ತಮಾಸ್ಥಾನಗತಂ ದೇವಮ್‌ 

ಸರ್ವಲೋಕಮಹೇಶ್ವರಮ್‌ | 

ತ್ರಯ್ಯಂತಕಮಲಾರಣ್ಯ - 

ವಿಹಾರಕಲಹಂಸಕಮ್‌ ॥ 3-10 

ವೇದಗಳ ಕೊನೆಯ ಭಾಗವಾದ (ತ್ರಯೀ) ಉಪನಿಷತೆಂಬ ಕಮಲಗಳ ವನದಲ್ಲಿ ವಿಹರಿಸುತಿರುವ ರಾಜಹ೦ಸದಂತಿರುವ, 
ಆಸ್ಲಾನದಲ್ಲಿ ಕುಳಿತಿರುವ ಸಕಲ ಲೋಕಗಳಿಗೆ ಒಡೆಯನಾದ, ದೇವತೆಗಳಿಗೂ ದೇವನಾದ ಆ ಪರಮೇಶ್ರರನನು 


ಉದಾರಗುಣಮೋಂಕಾರ- 
ಶುಕ್ತಿಕಾಪುಟಮೌಕ್ಕಿಕಮ್‌ | 
ಸರ್ವಮಂಗಲಸೌಭಾಗ್ಯ- 
ಸಮುದಾಯನಿಕೇತನಮ್‌ ॥ 3-11 
ರಗುಣಗಳುಳ್ಳ, ಓಂಕಾರವೆ೦ಬ ಶುಕಿಕಾ ಪುಟಕ್ಕೆ (ಚಿಪು) ಮುತ್ತಿನ ಸ್ವರೂಪನೂ, ನಾನಾ ಪ್ರಕಾರಗಳಾದ ಮಂಗಲ 
ಸೌಭಾಗ್ಯಗಳ ಸಮೂಹಕ್ಕೆ ಮಂದಿರ ಸ್ವರೂಪನೂ- 
ಸಂಸಾರವಿಷಮೂರ್ಛಾಲು- 
ಜೀವಸಂಜೀವನೌಷಧಮ್‌ | 
ನಿತ್ಯಪ್ರಕಾಶನೈರ್ಮಲ್ಯ - 
ಕೈವಲ್ಯಸುರಪಾದಪಮ್‌ ॥ 3-12 
ಸಂಸಾರವೆಂಬ ವಿಷದಿಂದ ಮೂರ್ಛಿತರಾದ ಜೀವಿಗಳಿಗೆಲ್ಲಾ ಸಂಜೀವಿನೀ ಔಷಧದಂತಿರುವ, ನಿತ್ಯಪ್ರಕಾಶದಿಂದ ನಿರ್ಮಲ 
ಸ್ವಭಾ ನಾದ ಮುಕಿ ರೂಪ ಕಲವೃಕವಾಗಿರುವ- 


ಅನಂತಪರಮಾನಂದ - 

ಮಕರಂದಮಧುವುತಮ್‌ । 

ಆತ್ಮಶಕ್ತಿಲತಾಪುಷ್ಯತ್‌- 

ತ್ರಿರೋಕೀಪುಷ್ಪಕೋರಕಮ್‌ ॥ 3-13 

ಅಪಾರವಾದ ಪರಮಾನಂದವೆಂಬ ಪುಷ್ಪರಸವನ್ನು ಪಾನಮಾಡುವುದರಲ್ಲಿ ಭೃಂಗ ಸ್ವರೂಪನಾದ ಆತ್ಮ (ತ © ನಿತ 
ಸಂಬ೦ಧದಲ್ಲಿರುವ) ಶಕ್ತಿಯೆಂಬ ಬಳ್ಳಿಯಿಂದ ರಕ್ಷಿಸಲ್ಪಡುತ್ತಿರುವ ಮೂರು ಲೋಕಗಳೆಂಬ ಹೂಗಳ ಮೊಗ್ಗು 


ಬ್ರಹ್ಮಾಂಡಕುಂಡಿಕಾಷಂಡ- 

ಪಿಂಡೀಕರಣಪಂಡಿತಮ್‌ । 

ಸಮಸ್ತದೇವತಾಚಕ್ರ- 

ಚಕ್ರವರ್ತಿಪದೇ ಸ್ಥಿತಮ್‌ ॥ 3-14 

ಅನಂತ ಬ್ರಹ್ಮಾಂಡಗಳೆಂಬ ಪಾತ್ರೆಗಳ ಸಮೂಹವನ್ನು ಒಂದುಗೂಡಿಸುವಲ್ಲಿ ಕುಶಲನಾದ, ಎಲ್ಲಾ ದೇವತಾ ಸಮೂಹಕ್ಕೆ 


ಚಕ್ರವರ್ತಿಸ್ಥಾನದಲ್ಲಿ ಇರು 


ಚಂದಬಿಂಬಾಯುತಚ್ಛಾಯಾ- 

न्म | 

ಮಾಣಿಕ್ಯಮುಕುಟಜ್ಯೋತಿ- 

ರ್ಮಂಜರೀಪಿಂಜರಾಂಬರಮ್‌ ॥ 3-15 

(ನಮಸ್ಕರಿಸಲು ಬಂದ ದೇವತೆಗಳ ಮಸ್ತಕದಲ್ಲಿರುವ) ಹತ್ತುಸಾವಿರ ಚಂದ್ರ ಬಿಂಬಗಳ ಜೊತೆ ಸ್ಪರ್ಧಿಸುತ್ತಿರುವ 
ದೇಹಕಾಂತಿಯುಳ್ಳ, ರತ್ನಕಿರೀಟಗಳಲ್ಲಿರುವ ರತ್ನಗಳ ಪ್ರಕಾಶಮಾನ ಗಳಾದ ಕಿರಣ೦ಗಳಿ೦ದ (ಬಿಂಬಿತವಾದ) ವಿಚಿತ್ರ ಬಣ್ಣದ 
ಚೂಡಾಲಂ ಸೋಮಕಲಯಾ 

ಸುಕುಮಾರಬಿಸಾಭಯಾ । 

ಕಲ್ಯಾಣಪುಷ್ಪಕಲಿಕಾ- 

ಕರ್ಣಪೂರಮನೋಹರಮ್‌ ॥ 3-16 

ಸುಕುಮಾರ (ಕೋಮಲ)ವಾದ ಕಮಲ ತಂತುವಿನಂತಿರುಎ; ಪ್ರಕಾಶಿಸುವ ಚಂದಕಲೆಯಿಂದ ಶಿರೋಭೂಷಣನಾದ, 
ಕಲ್ಯಾಣಗಳಾದ (ಮಂಗಳಗಳಾದ) ಹೂವಿನ ಮೊಗ್ಗೆಯ ಕರ್ಣಾಭರಣದಿಂದ ಸುಂದರವಾಗಿ ತೋರುತ್ತಿರುವ- 


ಮುಕ್ತಾವಲಯಸಂಬದ್ಧ- 

ಮುಂಡಮಾಲಾವಿರಾಜಿತಮ್‌ । 

ಪರ್ಯಾಪ್ತಚಂದ್ರಸೌಂದರ್ಯ- 

ಪರಿಪಂಥಿಮುಖಶ್ರಿಯಮ್‌ ॥ 3-17 

ಮುತ್ತಿನ ಸರಗಳಿಂದ ಕೂಡಿದ (ಸಂಬದ್ಧ) ರುಂಡಮಾಲೆಯಿಂದ ಶೋಭಿಸುವವನಾದ, ಪರಿಪೂರ್ಣನಾದ ಚಂದನ 
ಸೌಂದರ್ಯವನ್ನು ತಿರಸ್ಕರಿ ಸುತ್ತಿರುವ ಮುಖಕಾಂತಿಯುಳ್ಳವನಾದ- 

ಪ್ರಾತಃ ಸಂಪುಲ್ಲಕಮಲ - 

ಪರಿಯಾಯತ್ರಿಲೋಚನಮ್‌ । 

ಮಂದಸ್ಮಿತಮಿತಾಲಾಪ- 

ಮಧುರಾಧರಪಲ್ಲವಮ್‌ ॥ 3-18 

ಪ್ರಾತಃಕಾಲದಲ್ಲಿ ಅರಳಿದ ಕಮಲಗಳಿಗೆ ಸಮಾನಗಳಾದ ಮೂರು ನೇತ್ರಗಳುಳ್ಳವನಾದ, ಮುಗುಳ್ನಗೆಯಿ೦ದ, ಮಿತಭಾಷಣದಿಂದ 
ಕೂಡಿದ ಸುಮನೋಹರವಾದ ತುಟಿಗಳುಳ್ಳವನಾದ- 

ಗಂಡಮಂಡಲಪರ್ಯಂತ - 

ಕ್ರೀಡನ್ಮಕರಕುಂಡಲಮ್‌ | 

ಕಾಲಿಮ್ನಾ ಕಾಲಕೂಟಸ್ಯ 

ಕಂಠನಾಲೇ ಕಲಂಕಿತಮ್‌ ॥ 3-19 

ಗಲ್ಲದವರೆಗೆ ಜೋಲಾಡುತ್ತಿರುವ ಮೊಸಳೆಯಾಕಾರದ ಕು೦ಡಲಗಳನ್ನು ಧರಿಸಿದ, ಕುತ್ತಿಗೆಯಲ್ಲಿ ಕಾಲಕೂಟ ವಿಷದ 
ಕಪ್ಪುಭಾಯೆಯಿಂದ ಕಲಂಕಿತ (ಕಪ್ಪುಕಲೆಯುಳ್ಳವ)ನಾದ- 


ಮಣಿಕಂಕಣಕೇಯೂರ- 
ಮರೀಚಿಕರಪಲ್ಲವೈಃ 

ಚತುರ್ಭಿಃ ಸಂವಿರಾಜಂತಮ್‌ 
ಬಾಹುಮಂದಾರಶಾಖಿಭಿಃ ॥ 3-20 


ರತ್ನದ ಕಡಗಗಳ, ರತ್ನಮಯ ತೋಳುಬಳೆಗಳ ಕಾಂತಿಯಿಂದ ಕೂಡಿದ, ಚಿಗುರಿನಂತೆ ಕೋಮಲವಾದ ಹಸಗಳುಳ ಮತು 
ಮಂದಾರ ವೃಕ್ಷದ ಶಾಖೆಗಳಂತೆ ಸುಂದರವಾದ ನಾಲು ಭುಜಗಳಿಂದ ಪರಿಶೋಬಿ 


ಗೌರೀಪಯೋಧರಾಶ್ರೇಷ- 

ಕೃತಾರ್ಥಭುಜಮಧ್ಯಮಮ್‌ 

ಸುವರ್ಣಬ್ರಹ್ಮಸೂತ್ರಾಂಕಮ್‌ 

ಸೂಕ್ಷ ಟೌಶೇಯವಾಸಸಮ್‌ ॥ 3-21 

ಗೌರಿಯ ಕುಚಗಳ (ಪಯೋಧರ) ಆಲಿಂಗನದಿಂದ ಕೃತಾರ್ಥವಾದ ಭುಜಮಧ್ಯ (ಎದೆ) ವರ್ಣದ ಬ್ರಹ ಸೂತ್ರವನ್ನು ಮತ್ತು ಅತಿ 


ಸೂಕ್ಷವಾದ ರೇಷ್ಮೆಯ (ಕೌಶೇಯ) ವಸವನು ಧರಿಸಿದ- 


ನಾಭಿಸ್ಥಾನಾವಲಂಬಿನ್ಯಾ 
ನವಮೌಕ್ತಿಕಮಾಲಯಾ । 

ಗಂಗಯೇವ ಕೃತಾಶ್ಲೇಷಮ್‌ 
ಮೌಲಿಭಾಗಾವತೀರ್ಣಯಾ ॥ 3-22 


ನದವರೆಗೆ ಜೋಲಾಡುತಿರುವ, ಮಸಕ ಭಾಗದಿಂದ ಇಳಿದು ಬಂದ ಗಂಗೆಯೋ ಎಂಬಂತೆ ಇರುವ, ನೂತನವಾದ 
ಮುತ್ತಿನಸರದಿಂದ ಆಶ್ರೇಷಿತನಾದ (ಆಲಿಂಗಿತನಾಗಿರುವ)- 


ಪದೇನ ಮಣಿಮಂಜೀರ- 


ಪ್ರಭಾಪಲ್ಲವಿತಶ್ರಿಯಾ । 
ಚಂದ್ರವತ್ಸಾಟಿಕಂ ಪೀಠಂ 
ನಖ) 
ಸಮಾವೃತ್ಯ ಸ್ಥಿತಂ ಪುರಃ ॥ 3-23 
ಮುಂಭಾಗದಲ್ಲಿ ರತ್ನ ನೂಪುರಗಳ ಕಾಂತಿಯಿಂದ ಪಲ್ಲವಾಕಾರದ ಶೋಭೆಯನ್ನು ಧರಿಸಿದ ಪಾದ ದನಂತೆ 
ಶುಭ್ರವಾಗಿರುವ ಸ್ಪಟಿಕಮಯವಾದ ಪೀಠವನ್ನು ಮೆಟ್ಟಿ ಕುಳಿತಿರುವ ಪರಮೇಶ್ವರನನ್ನು ಪರಿವಾರ ದೇವತೆಗಳು ಸೇವಿಸುತ್ತಿದ್ದರು. 


ಅತಿ ಸಿ೦ಂಹಾಸನಾಸೀನಪರಮೇಶ್ವರವರ್ಣನಂ 
ಇಲ್ಲಿಗೆ ಸಿಂಹಾಸನಾಸೀನ ಪರಮೇಶ್ವರನ ವರ್ಣನೆಯು ಮುಗಿಯಿತು. 


3. ಶಕ್ತಿವರ್ಣನಮ್‌ 
ಶಕ್ತಿಯ ವರ್ಣನೆಯು 
(13 ಶ್ಲೋಕಗಳು) 


ವಾಮಪಾರ್ಶ್ವನಿವಾಸಿನ್ಯಾ 
ಮಂಗಲಪ್ರಿಯವೇಷಯಾ । 
ಸಮಸ್ತಲೋಕನಿರ್ಮಾಣ- 
ಸಮವಾಯಸ್ವರೂಪಯಾ ॥ 3-24 


ಪರಶಿವನ ಎಡಭಾಗದಲ್ಲಿ ಕುಳಿತಿರುವ ಮ೦ಗಲಮಯವೂ, ಪ್ರಿಯಕರವೂ ಆದ ವೇಷವುಳ್ಳ, ಎಲ್ಲ ಭುವನಗಳ ನಿರ್ಮಾಣದಲ್ಲಿ 
ಶಿವನೊಂದಿಗೆ ಸಮವಾಯ (ನಿತ್ಯ) ಸಂಬಂಧದಿಂದ ಇರುವವಳಾದ- 
ಪ” 

ಇಚ್ಛಾಜ್ಞಾನಕ್ರಿಯಾರೂ 
ಬಹುಶಕ್ತಿವಿಲಾಸಯಾ । 

न= 
ವಿದ್ಯಾತತ್ತ್ವಪ್ರಕಾಶಿನ್ಯಾ 
ವಿನಾಭಾವವಿಹೀನಯಾ ॥ 3-25 
ಇಚ್ಛಾಜ್ಞಾನಕ್ರಿಯಾ ರೂಪವಾದ ಅನೇಕ ಶಕ್ತಿಗಳಿಂದ ಕೂಡಿರುವವಳಾದ, ಶುದ್ಧವಿದ್ಯಾ ತತ್ತ್ವಸ್ತರೂಪವನ್ನು ಪ್ರಕಾಶಿಸುವವಳಾದ, 
ಶಿವನೊಡನೆ ಅವಿನಾಭಾವ ಸಂಬಂಧದಿಂದ ಇರುವವಳಾದ- 


ಸಂಸಾರವಿಷಕಾಂತಾರ- 

ದಾಹದಾವಾಗ್ನಿಲೇಖಯಾ | 

ಧಮ್ಮಿಲ್ಲಮಲ್ಲಿಕಾಮೋದ- 

ರುಂಕುರ್ವದ್‌ಭೃಂಗಮಾಲಯಾ ॥ 3-26 

ಸಂಸಾರವೆಂಬ ವಿಷದ ಅರಣ್ಯವನ್ನು ಸುಡುವುದರಲ್ಲಿ ಕಾಡುಗಿಚ್ಚಿನೋ ಪಾದಿಯಲ್ಲಿರುವ, ತುರುಬಿನಲ್ಲಿರುವ (ಧಮ್ಮಿಲ್ಲ) 
ಮಲ್ಲಿಗೆಹೂಗಳ ಸುಗಂಧದಿಂದ ರೋಂಕರಿಸುತ್ತಿರುವ ಭ್ರಮರಗಳ ಪಂಕ್ತಿಯುಳ್ಳವಳಾದ- 


ಸಂಪೂರ್ಣಚಂದ್ರಸೌಭಾಗ್ಯ- 
ಸಂವಾದಿಮುಖಪದ್ಮಯಾ 
ನಾಸಾಮೌಕ್ತಿಕಲಾವಣ್ಯ- 
ನಾಶೀರಸ್ಕಿತತೋಭಯಾ ॥ 3-27 


ಪೂರ್ಣಚಂದನ ಸೌಂದರ್ಯದೊಡನೆ ಸ್ಪರ್ಧಿಸುತ್ತಿರುವ ಮುಖಕಮಲ ವುಳ್ಳವಳಾದ, ನತ್ತಿನಲ್ಲಿನ (ಮೂಗುತಿ) ಮುತ್ತಿನ 
ಲಾವಣ್ಯದಿ೦ದ ಉತ್ಕೃಷ್ಟವಾದ ಮಂದಹಾಸದ ಶೋಭೆಯಿ೦ಂದ ಶೋಭಾಯಮಾನಳಾದ- 

ಮಣಿತಾಟಂಕರಂಗಾಂತ- 

ರ್ವಲಿತಾಪಾಂಗಲೀಲಯಾ । 

ನೇತ್ರದ್ಧಿತಯಸೌಂದರ್ಯ- 

ನಿಂದಿತೇಂದೀವರತ್ತಿಷಾ ॥ 3-28 

ರತ್ನದ ಕರ್ಣಾಭರಣ(ವಾಲೆ)ಗಳೆಂಬ ರಂಗಮಂಟಪದ ಮಧ್ಯದಲ್ಲಿ ಹೊರಳಿದ ಕಟಾಕ್ಷ (ಕಡೆಗಣ್ಣ ನೋಟ) ಲೀಲೆಯಿಂದುಂಟಾದ 
ಎರಡು ನಯನಗಳ ಸೌಂದರ್ಯವು ನೀಲಕಮಲಗಳ ಕಾಂತಿಯನ್ನು ಮೀರುವಂತಿತ್ತು. 

ಕುಸುಮಾಯುಧಕೋದಂಡ - 

ಕುಟಿಲಭ್ರೂವಿಲಾಸಯಾ । 

ಬಂಧೂಕಕುಸುಮಚ್ಚಾಯಾ- 

ಬಂಧುಭೂತಾಧರಶ್ರಿಯಾ ॥ 3-29 

ಮನ್ಮಥನ ಧನುಸ್ಸಿನಂತೆ ವಕ್ರವಾಗಿರುವ (ಮಣಿದಿರುವ) ಹುಬ್ಬುಗಳ ಶೋಭೆಯುಳ್ಳವಳಾದ, ಬಂಧೂಕ ಪುಷ್ಪ (ದಾಸವಾಳ, ಕೆಂಪು 
ಹೂವು) ಕಾಂತಿಯುಳ್ಳ ತುಟಿಗಳ ಶೋಭೆಯುಳ್ಳವಳಾದ- 


ಕಂಠನಾಲಜಿತಾನಂಗ- 
ಕಂಬುಬಿಬ್ಬೋಕಸಂಪದಾ 
ಬಾಹುದ್ದಿತಯಸೌಭಾಗ್ಯ- 
ವಂಚಿತೋತ್ಸಲಮಾಲಯಾ ॥ 3-30 


ತನ್ನ ಕುತಿಗೆಯಿ 


ದ ಗೆಲ್ಲಲ್ಪಟ್ಟ ಅನಂಗನ (ಮನ್ಮಥನ) ವಿಜಯಶಂಖದ ನಾದ ಮಾಧುರ್ಯದ ಶೋಭೆಯುಳ್ಳವಳಾದ, ಎರಡೂ 
ಭುಜಗಳ ಸೌಭಾಗ್ಯದಿಂದ ವಂಚಿಸ ಕನೈದಿಲೆಯ ಮಾಲೆಯುಳ್ಳ- 
ಸ್ಥಿರಯೌವನಲಾವಣ್ಯ — 
ಶೃಂಗಾರಿತಶರೀರಯಾ । 
ಅತ್ಯ೦ತಕಠಿನೋತ್ತುಂಗ- 
ಪೀವರಸನಭಾರಯಾ ॥ 3-31 
ಸ್ಲಿರವಾದ ಯೌವ್ವನದ ಲಾವಣ್ಯದಿಂದ ಶೃ೦ಗಾರಿತ ಶರೀರವುಳ್ಳ, ಅತ್ಯಂತ ಕಠಿಣವಾದ ತವಾದ ಪುಷ್ಪವಾದ ಕುಚಗಳ 


ಭಾರದಿಂದ ಕೂಡಿದವಳಾದ- 


ಮೃಣಾಲವಲ್ಲರೀತಂತು- 

ಬಂಧುಭೂತಾವಲಗ್ಗಯಾ | 

ಶೃಂಗಾರತಟಿನೀತುಂಗ- 

ಪುಲಿನಶ್ರೋಣಿಭಾರಯಾ ॥ 3-32 

ಕಮಲದ ಬಳ್ಳಿಯ ತಂತುವಿಗೆ ಸಮಾನವಾದ ನಡುವಿನಿಂದ ಕೂಡಿದ (ಅತಿ ಸಣ್ಣ ನಡುವುಳ್ಳ). ಶೃಂಗಾರ ರೂಪನದಿಗೆ 
ಉನ್ನತವಾದ ಮರಳಿನ ದಿನ್ನೆಗಳಂತಿರುವ ನಿತಂಬಗಳ (ಶ್ರೋಣಿ) ಭಾರದಿಂದ ಕೂಡಿದ- 


ಕುಸುಂಭಕುಸುಮಚ್ಛಾಯಾ ತ 

ಕೋಮಲಾಂಬರಶೋಭಯಾ । 

ಶೃಂಗಾರೋದ್ಯಾನಸಂರಂಭ - 

ರಂಭಾಸ್ತಂಭೋರುಕಾಂಡಯಾ ॥ 3-33 

ಕುಸುಬೆಯ ಹೂವಿನ ಶೋಭೆಯಂತಿರುವ ರಮ್ಯವಾದ ವಸ್ತ್ರದಿ೦ದ ಶೋಭಿಸುತ್ತಿರುವ, ಶೃಂಗಾರವೆ೦ಬ ತೋಟದ ಶೋಭೆಗೆ 
ಬಾಳೆಯ ದಿಂಡಿನಂತಿರುವ ತೊಡೆಗಳುಳ್ಳವಳಾದ (ಊರುಕಾಂಡಯಾ)- 

ಚೂತಪ್ರವಾಲಸುಷುಮಾ- 

ಸುಕುಮಾರಪದಾಬ್ದಯಾ | 

ಸ್ಥಿರಮಂಗಲಶೃಂಗಾರ 

ಭೂಷಣಾಲಂಕತಾಂಗಯಾ ॥ 3-34 

ಮಾವಿನ ಚಿಗುರಿನಂತೆ ಅತ್ನ೦ಂತ ಶೋಭಾಯಮಾನಳಾದ ಮೃದುವಾ ದಕಮಲಗಳುಳ್ಳವಳಾದ, ನಿತ್ನ ಮಂಗಳಾತ್ಮಕಳಾದ 


೪ 
ಶೃಂಗಾರ ಯೋಗ್ಗವಾದ ಒಡವೆಗಳಿಂದ ಅಲಂಕ್ಷತವಾದ ಶರೀರ ಳ್ಳ ಳಾದ- 


ಹಾರನೂಪುರಕೇಯೂರ- 

ಚಮತ್ಛೃತಶರೀರಯಾ | 

ಚಕ್ಷುರಾನಂದಲತಯಾ 

ಸೌಭಾಗ್ಯಕುಲವಿದ್ಯಯಾ ॥ 3-35 

ಪುಷ ರತ್ತಾದಿಗಳ ಹಾರದಿಂದ, ಕಾಲಿನ ಗೆಜ್ಜೆಗಳಿ೦ದ, ವಂಕಿಗಳಿಂದ (ಕೇಯೂರ) ಪರಿಶೋಭಿಸುತ್ತಿ ಶರೀರವುಳವಳಾದ, 
ನೋಡುವವರ ಕಣ್ಣಿಗೆ ಆನಂದ ಲತೆಯಂತಿರುವ, ಸೌಭಾಗ್ಯ ಕುಲವಿದ್ಯಾಸ್ಪರೂಪಳೂ ಆದ- 


ಉಮಯಾ ಸಮಮಾಸೀನಂ 


ಲೋಕಜಾಲಕುಟುಂಬಯಾ । 

ಅಪೂರ್ವರೂಪಮಭಜನ್‌ 

ಪರಿವಾರಾಃ ಸಮಂತತಃ ॥ 3-36 

ಸಕಲ ಲೋಕಗಳೇ ಕುಟು೦ಬವಾಗುಳ್ಳ, ಉಮೆಯೊಂದಿಗೆ ಕೂಡಿ ಕುಳಿತಿರುವ, ಅಸಾಧಾರಣ ರೂಪದಿ೦ದ ಕೂಡಿದ ಆ 
ಪರಮೇಶ್ವರನನ್ನು ಅವನ ಪರಿವಾರವು ಸುತ್ತಲೂ ನಿಂತು ಭಜಿಸುತ್ತಿದ್ದರು 


ಆತಿ ಶಕ್ಕಿವರ್ಣನಂ ಇಲ್ಲಿಗೆ ಶಕ್ಕಿವರ್ಣನೆಂಯು ಮುಗಿಯಿತು. 


4. ದೇವತಾನಾಂ ಸೇವಾವರ್ಣನಮ್‌ 
ದೇವತೆಗಳು ಮಾಡುತ್ತಿರುವ ಸೇವೆಯ ವರ್ಣನೆಗಳು 
(20 ಶ್ಲೋಕಗಳು) 


ಪುಂಡರೀಕಾಕೃತಿಂ ಸ್ವಚ್ಛಮ್‌ 

ಪೂರ್ಣಚಂದ್ರಸಹೋದರಮ್‌ । 

ದಧೌ ತಸ್ಯ ಮಹಾಲಕ್ಷಿ ९ 

ಸಿತಮಾತಪವಾರಣಮ್‌ ॥ 3-37 

ಮಹಾಲಕ್ಷ್ಮಿದೇವಿಯು ಪರಮೇಶ್ವರನಿಗೆ ಬಿಳಿಕಮಲದಂತೆ (ಪುಂಡರೀಕಾಕೃತಿ) ಶುಭ್ರವಾಗಿರುವ, ಪೂರ್ಣಚಂದ್ರನಂತೆ ತಂಪಾದ 
ಶ್ವೇತಛತ್ರವನ್ನು ಹಿಡಿದಿದ್ದಳು. 


ತಂತ್ರೀರುಂಕಾರಶಾಲಿನ್ಯಾ 

ಸಂಗೀತಾಮೃತವಿದ್ಯಯಾ । 

ಉಪತಸ್ಥೇ ಮಹಾದೇವಮ್‌ 

ಉಪಾಂತೇ ಚ ಸರಸ್ವತೀ ॥ 3-38 

ಸರಸ್ಪತಿದೇವಿಯು ವೀಣೆಯ ರೋಂಕಾರದೊಡನೆ ಕೂಡಿದ ಅಮೃತ ದಂತಿರುವ ಗಾನವಿದ್ಯೆಯಿ೦ದ ಸಮೀಪದಲ್ಲಿ ಇದ್ದು 
ಮಹಾದೇವನನ್ನು ಸೇವಿಸಿದಳು (ಉಪತಸ್ಥೇ). 


ರುಣತ್ಕಂಕಣಜಾತೇನ 

ಹಸ್ತೇನೋಪನಿಷದ್ದಧೂಃ । 

ಓಂಕಾರತಾಲವೃಂತೇನ 

ವೀಜಯಾಮಾಸ ಶಂಕರಮ್‌ ॥ 3-39 

ಉಪನಿಷತ್ತೆಂಬ ಸ್ತ್ರೀಯು ರುಣತ್ಕರಿಸುವ ಬಳೆಗಳಿಂದ ಕೂಡಿದ ಹಸ್ತದಿಂದ, ಓಂಕಾರವೆ೦ಬ ಬೀಸಣಿಗೆಯಿಂದ ಶಂಕರನಿಗೆ 
ಗಾಳಿಯನ್ನು ಬೀಸಿದಳು. 


ಚಲಚ್ಚಾಮರಿಕಾಹಸ್ತಾ 
ರುಂಕುರ್ವನ್ಮಣಿಕಂಕಣಾಃ 

ಆಸೇವಂತ ತಮೊಶಾನ- 

ಮಭಿತೋ ದಿವ್ಯಕನ್ಯಕಾಃ ॥ 3-40 


ರುಣತ್ನಾರವನ್ನು ಮಾಡು ದ ಬಳೆಗಳುಳ್ಳ, ಚಲಿಸುತ್ತಿರುವ ಚಾಮರಗಳಿ೦ದ ಕೂಡಿದ ಹಸ್ತಗಳುಳ್ಳ ದೇವಲೋಕದ 
ಕನ್ನೆಯರು ಈಶನನ್ನು (ಪರಮೇಶ್ವರನನ್ನು) ಸೇವಿಸುತ್ತಿದ್ದರು. 

ಚಾಮರಾಣಾಂ ವಿಲೋಲಾನಾಮ್‌ 

ಮಧ್ಯೇ ತನ್ಮುಖಮಂಡಲಮ್‌ | 

ರರಾಜ ರಾಜಹಂಸಾನಾಮ್‌ 

ಭ್ರಮತಾಮಿವ ಪಂಕಜಮ್‌ ॥ 3-41 

ಚಲಿಸುತ್ತಿರುವ ಚಾಮರಗಳ ಮಧ್ಯದಲ್ಲಿ ಆ ಪರಮಾತ್ಮನ ಮುಖವು ಸಂಚರಿಸುತ್ತಿರುವ ರಾಜಹ೦ಸಗಳ ಮಧ್ಯದಲ್ಲಿ ಇರುವ 
ಕಮಲದೋಪಾದಿಯಲ್ಲಿ ಶೋಭಿಸುತ್ತಿತ್ತು 

ಮಂತ್ರೇಣ ತಮಸೇವಂತ 

ವೇದಾಃ ಸಾಂಗವಿಭೂತಯಃ | 

ಭಕ್ತಾ § ಚೂಡಾಮಣಿಂ ಕಾಂತಮ್‌ 

ವಹಂತ ಇವ ಮೌಲಿಭಿಃ ॥ 3-42 

ಶಿಕಾ-ವ್ಠಾಕರಣ ಷಡಂಗಯುಕಗಳಾದ (ಸಾಂಗ ವಿಭೂತಯಃ) ವೇದಗಳು, ಉಪನಿಷತುಗಳೆಂಬ ತಮ್ಮ ಶಿರಸ್ಸುಗಳಿಂದ ಆ 
ಪರಮಾತ್ಮನನ್ನು ಮನೋಹರವಾದ ಚೂಡಾಮಣಿಯೋಪಾದಿಯಲ್ಲಿ ಧರಿಸಿ ಮಂತ್ರದಿಂದ ಭಕಿಪೂರ್ವಕವಾಗಿ ಸೇವಿಸಿದವು. 


ತದೀಯಾಯುಧಧಾರಿಣ್ಯಃ 

ತತಮಾನವಿಭೂಷಣಾಃ | 

ಅಂಗಭೂತಾ: ಸಿಯ: ಕಾಶಿದ್‌ 

ಆಸೇವಂತ ತಮೀಶರಮ್‌ ॥ 3-43 

ಆ ಪರಮಾತ್ಮನ ಆಯುಧಗಳನ್ನು ಧರಿಸಿರುವ ಪರಮಾತನ ಹಾಗೆ ಅಲಂಕಾರಗಳನ್ನು ಧರಿಸಿರು ನಿಗೆ ಅಂಗಭೂತರಾದ 
ಕೆಲವು ದೇವಸ್ತೀಯರು ಆ ಈಶ್ವರನನ್ನು ಸೇವಿಸುತ್ತಿದ್ದರು. 


ಆಪ್ರಾಧಿಕಾರಿಣಃ ಕೇಚಿತ್‌ 

ಅನಂತಪ್ರಮುಖಾ ಅಪಿ | 

ಅಷ್ಟೌ ವಿದ್ಯೇಶ್ವರಾ ದೇವಮ್‌ 

ಅಭಜಂತ ಸಮಂತತಃ ॥ 3-44 

ಶಿವನಿಗೆ ಆಪ್ತಾಧಿಕಾರಿಗಳಾದ ಅನ೦ತನೇ ಮೊದಲಾದ ಎಂಟು ಜನ ವಿದ್ಯೇಶ್ವರರು ಸುತ್ತಲೂ ನಿಂತು ದೇವನನ್ನು (ಶಿವನನ್ನು) 


ಭಜಿಸುತಿದರು 
~¬ 


ತತೋ ನಂದೀ ಮಹಾಕಾಲ: 

ಚಂಡೋ ಭೃಂಗೀರಿಟಿಸ್ಪತಃ 
ಸೇನಾನಿರ್ಗಜವಕಶ 

ರೇಣುಕೋ ದಾರುಕಸಥಾ । 
ಘಂಟಾಕರ್ಣಃ ಪುಷದಂತಃ 

ಕಪಾಲೀ ವೀರಭದ್ರಕಃ ॥ 3-45 


ಏವಮಾದ್ಯಾ ಮಹಾಭಾಗಾ 
ಮಹಾಬಲಪರಾಕ್ರಮಾಃ । 


ನಿರಂಕುಶಮಹಾಸತ್ತ್ವಾ 

ಭೇಜಿರೇ ತಂ ಮಹೇಶ್ವರಮ್‌ ॥ 3-46 

ಅನಂತರ ನಂದೀಶ್ವರ, ಮಹಾಕಾಲ, ಚಂಡ, ಭೃ೦ಗಿರಿಟಿ, ಷಣ್ಮುಖ (ಸೇನಾನಿ). ಗಣೇಶ, ರೇಣುಕ ದಾರುಕ, ಘಂಟಾಕರ್ಣ, 
ಪುಷ್ಪದಂತ, ಕಪಾಲಿ ಮತ್ತು ವೀರಭದರು - ಇವರೇ ಮೊದಲಾದ ಮಹಾನ್‌ ಬಲಶಾಲಿಗಳೂ, ನಿರಂಕುಶ ಸತ್ವಶಾಲಿಗಳೂ, 
ಮಹಾಮಹಿಮರೂ ಆದ ಪ್ರಮಥರು ಆ ಮಹೇಶ್ವರನನ್ನು ಸೇವಿಸುತ್ತಿದ್ದರು 

ಅಣಿಮಾದಿಕಮೈಶ್ವ್ಚರ್ಯಮ್‌ 

ಯೇಷಾಂ ಸಿದ್ಧೇರಪೋಹನಮ್‌ 

ಬ್ರಹ್ಮಾದಯಃ ಸುರಾ ಯೇಷಾಮ್‌ 

ಆಜ್ಞಾಲಂಘನಭೀರವಃ ॥ 3-47 

ಯಾವ ಪ್ರಮಥರ ಸಿದ್ಧಿಯ ಮುಂದೆ ಅಣಿಮಾದಿ ಅಷ್ಟಸಿದ್ಧಿಗಳು ತುಚ್ಛವಾದವುಗಳೋ, ಬ್ರಹ್ಮನೇ ಮೊದಲಾದ ದೇವತೆಗಳು 
ಯಾವ ಪ್ರಮಥರ ಆಜ್ಞೆಯನ್ನು ಉಲ್ಲಂಘಸಲು ಭಯಪಡುವರೋ- 


ಮೋಕಲಕ್ಷೀಪರಿಷ್ಟಂಗ - 
© ಉ್ರ ನ 
ಮುದಿತಾ ಯೇತನ್ಹರಾತ್ಮನಾ | 
ಯೇಷಾಮೀಷತ್ಕರಂ ವಿಶ್ವ- 
ಸರ್ಗಸಂಹಾರಕಲ್ಪನಮ್‌ ॥ 3-48 
ಯಾವ ಪ್ರಮಥರು ಮೋಕ್ಷಲಕ್ಷ್ಮಿಯ ಆಲಿಂಗನದಿಂದ ಅಂತರಾತ್ಮನಲ್ಲಿ ಸಂತುಷ್ಠರಾಗಿರುವರೋ, ವಿಶ್ವಸೃಷ್ಟಿ ಸಂಹಾರಕ್ರಿಯೆಗಳು 
ಯಾರಿಗೆ ಅತಿಸುಲಭ ಸಾಧ್ಯಗಳೋ- 
ಜ್ಞಾನಶಕ್ತಿಃ ಪರಾ ಯೇಷಾಮ್‌ 


ಸರ್ವವಸ್ತುಪ್ರಕಾಶಿನೀ । 
ಆನಂದಕಣಿಕಾ ಯೇಷಾಮ್‌ 
ಹರಿಬ್ರಹ್ಮಾದಿಸಂಪದಃ ॥ 3-49 
ಯಾವ ಪ್ರಮಥರ ಸರ್ವೋತ್ಕೃಷ್ಟವಾದ ಜ್ಞಾನಶಕ್ತಿಯು ಸಕಲ ವಸ್ತುಗಳ ಯಥಾರ್ಥ ಜ್ಞಾನವನ್ನು ಉಂಟುಮಾಡುವುದೋ, 


ಹರಿಬ್ರಹ್ಮಾದಿ ದೇವತೆಗಳ ಐಶ್ವರ್ಯಗಳ ಆನಂದವು ಯಾರಿಗೆ ಅತ್ಯಲ್ಪವಾಗಿ ತೋರುವುದೋ- 
ಆಕಾಂಕ್ಟಂತೇ ಪದಂ ಯೇಷಾಮ್‌ 
ಯೋಗಿನೋ ಯೋಗತತ್ಪರಾಃ | 
ಕಾಂಕ್ಷಣೀಯಫಲೋ ಯೇಷಾಮ್‌ 


ಸಂಕಲ್ಪ: ಕಲ್ಪಪಾದಪಃ ॥ 3-50 
ಯೋಗತತ್ಪರರಾದ ಯೋಗಿಗಳು ಯಾರ ಸ್ಥಾನವನ್ನು ಅಪೇಕ್ಷಿಸುವರೋ, ಯಾರ ಸಂಕಲ್ಪವು ಅಪೇಕ್ಷಿಸಿದ ಫಲವನ್ನು ಕೊಡುವ 
ಕಲವೃಕ್ಷವಾಗಿರುವುದೋ- 
९ |) 
ಕರ್ಮಕಾಲಾದಿಕಾರ್ಪಣ್ಯ- 


ಚಿಂತಾ ಯೇಷಾಂ ನ ವಿದ್ಯತೇ । 
ಯೇಷಾಂ ವಿಕ್ರಮಸನ್ನಾಹಾ 
ಮೃತ್ಯೋರಪಿ ಚ ಮೃತ್ಯವಃ । 

ತೇ ಸಾರೂಪ್ಯಪದಂ ಪ್ರಾಪ್ತಾಃ 

ಪ್ರಮಥಾ ಭೇಜಿರೇ ಶಿವಮ್‌ ॥ 3-51 


ಯಾವ ಪ್ರಮಥರಿಗೆ ಕರ್ಮ, ಕಾಲಗಳ ಚಿಂತೆಗಳು ಇರುವುದಿಲ್ಲವೊ, ಯಾರ ಪರಾಕ್ರಮದ ಉದ್ಯೋಗಗಳು ಮೃತ್ಯುವಿಗೂ 

ಮೃತ್ಯುವಾ ವುವೋ ಅಂಥ ಶಿವಸಾರೂಪ್ಯ ಪದವನ್ನು ಪಡೆ ತಹ ಪ್ರಮಥರು ಶಿವನನ್ನು ಸೇವಿಸುತ್ತಿದ್ದರು (ಭೇಜಿರೇ). 
ಹ್ಮೋಪೇಂದ್ರಮಹೇಂದ್ರಾದ್ಯಾ 

ವಿಶ್ವತಂತ್ರಾಧಿಕಾರಿಣಮ್‌ 

ಆಯುಧಾಲಂಕೃತಪ್ರಾಂತಾಃ 

ಪರಿತಸ್ತಂ ಸಿಷೇವಿರೇ ॥ 3-52 


ಬ್ರಹ್ಮ ವಿಷ್ಣು, ಇಂದ್ರ ಮೊದಲಾದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊ೦ಡು ಜಗತ್ತಿನ ಸೂತ್ರಧಾರಿಯಾದ 
ಪರಮಾತ್ಮನ ಸುತ್ತಲೂ ಜಾಗತರಾಗಿ ನಿಂತು ಹಲವು ಬಗೆಯಲ್ಲಿ ಸೇವಿಸುತ್ತಿದ್ದರು 

ಆದಿತ್ಯಾ ವಸವೋ ರುದ್ರಾ 

ಯಕ್ಷ ಗಂಧರ್ವಕಿನ್ನರಾಃ | 

ದಾನವಾ ರಾಕ್ಷಸಾ ದೈತ್ಯಾಃ 

ಸಿದ್ಧಾ ವಿದ್ಯಾಧರೋರಗಾಃ | 

ಅಭಜಂತ ಮಹಾದೇವಮ್‌ 

ಅಪರಿಚ್ಛಿನ್ನಸೈನಿಕಾಃ ॥ 3-53 

ಆದಿತ್ಕರು (ದ್ವಾದಶ ಸೂರ್ಯರು), ವಸುಗಳು (ಅಷ್ಟವಸುಗಳು) ಏಕಾದಶ ರುದ್ರರು, ಯಕ್ಷರು, ಗಂಧರ್ವರು, ಕಿನ್ನರರು 
ದಾನವರು, ರಾಕ್ಷಸರು, ದೈತ್ಯರು, ಸಿದ್ದರು, ವಿದ್ಯಾಧರರು, ಶೇಷನೇ (ಉರಗ) ಮೊದಲಾದ ಸರ್ಪಗಳು - ಇವರೆಲ್ಲರೂ ತಮ್ಮ 
ಅಪರಿಮಿತ ಸೇನೆಯೊಂದಿಗೆ ಮಹಾದೆ ಭಜಿಸುತ್ತಿದ್ದರು. 

ವಸಿಷ್ಠೋ ವಾಮದೇವಶ್ಚ 

ಪುಲಸ್ತ್ಯಾಗಸ್ತ ८२०८८०४ । 

ದಧೀಚಿರ್ಗೌತಮತ್ಚೈವ 

ಸಾನಂದಶುಕನಾರದಾಃ ॥ 3-54 


ಉಪಮನ್ಯುಭೃಗುವ್ಯಾಸ- 
ಪರಾಶರಮರೀಚಯಃ 
ಇತ್ಯಾದ್ಯಾ ಮುನಯಃ ಸರ್ವೇ 
ನೀಲಕಂಠಂ ಸಿಷೇವಿರೇ ॥ 3-55 
ವಸಿಷ್ಠ ವಾಮದೇವ, ಪುಲಸ್ತ್ಯ, ಆಗಸ್ತ ಶೌನಕ, ದಧೀಚಿ, ಗೌತಮ, ಸಾನಂದ, ಶುಕದೇವ, ನಾರದ, ಉಪಮನ್ನು ध, 
ವ್ಯಾಸ, ಪರಾಶರ ಮತ್ತು ಮರೀಚ - ಇವರೇ ಮೊದಲಾದ ಎಲ್ಲ ಮುನಿಗಳು ನೀಲಕಂಠನನ್ನು ಸೇವಿಸುತ್ತಿದ್ದರು. 

ಶ್ರ ಪರಿವಾರಾಣಾಮ್‌ 

ಮಲಾಂಗೇಷು ಬಿಂಬಿತಃ । 

ರ್ವಾಂತರ್ಗತಮಾತ್ಮಾನಮ್‌ 

ರೇಜೇ ದರ್ಶಯನ್ನಿವ ॥ 3-56 

ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ತನ್ನ ಪರಿವಾರ ದೇವತೆಗಳು ಅತ್ಯಂತ ನಿರ್ಮಲವಾದ ಶರೀರಗಳಲ್ಲಿ ಪ್ರತಿಬಿಂಬಿತನಾದ ಆ 
ಪರಮಾತ್ಮನು, ತಾನು ಸರ್ವಾಂತರ್ಯಾಮಿಯೆಂಬುದನ್ನು ತೋರುತಿರುವನೋ ಎಂಬಂತೆ ಪರಿಶೋಭಿಸಿದನು (ರೇಜೇ). 
ಇತಿ ದೇವತಾನಾಂ ಸೇವಾವರ್ಣನಂ 


ಇಲ್ಲಿಗೆ ದೇವತೆಗಳ ಸೇವಾವರ್ಣನೆಯು ಮುಗಿಯಿತು. 


£| 


ಸ 
ಸ 


5. ಪರಮೇಶ್ವರಸ್ಯ ರಾಜವ್ನಾಹಪಾರವರ್ಣನಮ್‌ 
ಪರಮೇಶ್ವರನ ಒಡ್ಡೋಲಗದ ವರ್ಣನೆ 
(21 ಶ್ಲೋಕಗಳು) 


ಕಣಂ ಸ ಶಂಭುರ್ದೇವಾನಾಮ್‌ 

ಕಾರ್ಯಭಾಗಂ ನಿರೂಪಯನ್‌ । 

ಕ್ಟ ಣಂ ಗಂಧರ್ವರಾಜಾನಾಮ್‌ 

ಗಾನವಿದ್ಯಾಂ ವಿಭಾವಯನ್‌ ॥ 3-57 

ಆ ಶಂಭುವು ಕ್ಷಣಕಾಲ ದೇವತೆಗಳು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಜ್ಞಾಪಿಸುವವನಾದರೆ, ಇನ್ನೊಂದು ಕ್ಷಣಕಾಲ ಶ್ರೇಷ್ಠ ಗಂಧರ್ವರ 
ಗಾನವಿದ್ಧೆಯನ್ನು ಆಲಿಸುತಿದನು (ವಿಭಾವಯನ್‌). 


ಬಹವಿ ದಿಭಿರ್ದೇವೈಃ 
ಕ್ಷಣಮಾಲಾಪಮಾಚರನ್‌ । 

ಕ್ಷಣಂ ದೇವಮೃಗಾಕ್ಷೀಣಾಮ್‌ 
ಲಾಲಯನ್‌ ನೃತ್ಯವಿಭ್ರಮಮ್‌ ॥ 3-58 
ಬಳಿಕ ಸ್ವಲ್ಪ ಹೊತ್ತು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳೊಡನೆ ಮಾತನಾಡು ಸ್ವಲ್ಪ ಹೊತ್ತು ದೇವಕನ್ಯೆಯರ ನರ್ತನ 
ವೈಭವವನ್ನು ನೋಡುವನು. 


ವ್ಯಾಸಾದೀನಾಂ ಕ್ಟ ಣಂ ಕುರ್ವನ್‌ 

ವೇದೋಚ್ಚಾರೇಷು ಗೌರವಮ್‌ | 

ವಿದಧಾನಃ ಕ್ಷಣಂ ದೇವ್ಯಾ 

ಮುಖೇ ಬಿಂಬಾಧರೇ ದೃಶಃ ॥ 3-59 

ಒಂದು ಕ್ಷಣಕಾಲ ವೇದೋಚ್ಚಾರಣೆಯನ್ನು ಮಾಡುತ್ತಿರುವ ವ್ಯಾಸಾದಿ ಯಷಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಮರುಕ್ಷಣದಲ್ಲಿ ತೊಂಡೆಯ 
ಹಣ್ಣಿನಂತಿರುವ ತುಟಿಯುಳ್ಳ ತನ್ನ ದೇವಿಯ ಮುಖದ ಕಡೆಗೆ ದೃಷ್ಟಿಯನ್ನು ಹೊರಳಿಸುತ್ತಾ- 

ಹಾಸ್ಯನೃತ್ಯಂ ठ ಣಂ ಶ್ಯನ್‌ 

ಭೃಂಗಿಣಾ ಪರಿಕಲ್ಪಿತಮ್‌ । 

ನಂದಿನಾ ವೇತ್ರಹಸ್ತೇನ 

ಸರ್ವತಂತ್ರಾಧಿಕಾರಿಣಾ ॥ 3-60 


ಅಮುಂಚತಾ ಸದಾ ಪಾರ್ಶ್ವಮ್‌ 
ಆತ್ಮಾಭಿಪ್ರಾಯವೇದಿನಾ | 
ಚೋದಿತಾನ್‌ ವಾಸಯನ್‌ ಕಾಂಶ್ಚಿದ್‌ 
ವಿಸ್ಕಜನ್‌ ಭ್ರೂವಿಲಾಸತಃ | 
ಸಂಭಾವಯಂಸ್ತಥಾ ಚಾನ್ಯಾನ್‌ 
ಅನ್ನಾನಪಿ ನಿಯಾಮಯನ್‌ ॥ 3-61 


ಮರುಕ್ಷಣದಲ್ಲಿ ಭೃಂಗಿಯಿ೦ದ ಮಾಡಲ್ಪಟ್ಟ ಹಾಸ್ಯನೃತ್ಯವನ್ನು ನೋಡುತ್ತಾ ಶಿವನ ನಿಕಟವರ್ತಿಯಾದ ಶಿವನ 
ಅಭಿಪ್ರಾಯ ಳಿದಿರುವ ಸರ್ವತಂತಾಧಿಕಾರಿಯಾದ ಮತ್ತು ಡಧಾರಿಯಾದ ನಂದಿಯಿಂದ ಕೆಲವರನ್ನು ಕರೆಯಿಸಿ 


ಸಮಸ್ತಭುವನಾಧೀಶ- 

ಮೌಲಿಲಾಲಿತಶಾಸನಃ | 

ಅಕುಂಠಶಕ್ತಿರವ್ಯಾಜ - 

ಲಾವಣ್ಯಲಲಿತಾಕೃತಿಃ ॥ 3-62 

ಎಲ್ಲ ಭುವನಗಳ (ಹದಿನಾಲ್ಕು ಲೋಕಗಳ) ಅಧೀಶ್ವರರಿ೦ದ ಶಿರೋಧಾಯಕವಾದ ಶಾಸನವುಳ್ಳವನಾದ, ಎಲ್ಲಿಯೂ 
ಅಡೆತಡೆಯಿಲ್ಲದ ಶಕ್ತಿಯುಳ್ಳ, ಸ್ವಾಭಾವಿಕ ಲಾವಣ್ಯದಿ೦ದ ಸುಂದರವಾದ- 


ಸ್ಥಿರಯೌವನಸೌರಭ್ಯ- 

ಶೃಂಗಾರಿತಕಲೇವರಃ । 

ಆತ್ಮಶಕ್ತ್ಯಮೃತಾಸ್ನಾದ - 

ರಸೋಲ್ಲಾಸಿತಮಾನ 3-63 

ಸ್ಥಿರವಾದ ತಾರುಣ್ಯದಿ೦ದ ಅಲಂಕೃತವಾದ ಶರೀರವುಳ್ಳವನಾಗಿ, ತನ್ನಲ್ಲಿರುವ ಶಕ್ತಿರೂಪವಾದ ಅಮೃತದ ರಸಾಸ್ಟಾದದಿಂದ 


೪ ಂ 


ಸ್ವಾಭಾವಿಕಮಹೈತಶ್ಚರ್ಯ- 

ವಿಶ್ರಾಮಪರಮಾವಧಿಃ | 

ನಿಷ್ಕಲಂಕಮಹಾಸತ್ತ್ವ- 

ನಿರ್ಮಿತಾನೇಕವಿಗ್ರಹಃ ॥ 3-64 

ಸ್ವಾಭಾವಿಕವಾಗಿ ನೆಲೆಸಿರುವ ಮಹದೈಶ್ವರ್ಯಗಳಿಗೆ (ಸರ್ವಜ್ಞತ್ವಾದಿ ಐಶ್ವರ್ಯಗಳಿಗೆ) ಪರಮಾವಧಿಯಾಗಿರು 


ಕಲಂಕಶೂನ್ಯವಾದ ಮಹಾಶಕ್ತಿಯಿ೦ದ ನಿರ್ಮಿಸಲ್ಪಟ್ಟ ಅನೇಕ ಮ೦ಗಲ ವಿಗ್ರಹಗಳುಳ್ಳವನಾದ 


ಅಖಂಡಾರಾತಿದೋರ್ದಂಡ- 

ಕಂಡೂಖಂಡನಪಂಡಿತಃ | 

ಚಿಂತಾಮಣಿ: ಪ್ರಪನ್ನಾನಾಮ್‌ 

ಶ್ರೀಕಂಠಃ ಪರಮೇಶ್ವರಃ ॥ 3-65 

ಅನೇಕ ಸಜ್ಜನ ವೈರಿಗಳ ಭುಜಗಳ ನವೆಯನ್ನು ಹೋಗಲಾಡಿಸುವುದರಲ್ಲಿ ಸಮರ್ಥನಾದ, ಶರಣಾಗತರಾದವರಿಗೆ ಚಿಂತಾಮಣಿ 
ಸ್ವರೂಪನಾದ, ಶ್ರೀಕಂಠನಾದ ಪರಮೇಶ್ವರನು (ಸಭೆಯಲ್ಲಿ ಶೋಭಿಸುತ್ತಿದ್ದನು)- 

ಸಭಾಂತರಗತಂ ತಂತ್ರಮ್‌ 

ರೇಣುಕಂ ಗಣನಾಯಕಮ್‌ । 

ಪ್ರಸಾದಂ ಸುಲಭಂ ದಾತುಮ್‌ 

ತಾಂಬೂಲಂ ಸ ತಮಾಹಯತ್‌ ॥ 3-66 


ಶಂಭೋರಾಹ್ಟಾನಸಂತೋಷ- 


ಸಂಭ್ರಮೇಣೈವ ದಾರುಕಮ್‌ । 

ಉಲ್ಲಂಘ್ಯ ಪಾರ್ಶಮಗಮತ್‌ 

ಲೋಕನಾಥಸ್ಗ್ನ ರೇಣುಕಃ ॥ 

ಶಂಭುವಿನ ಆಹ್ಲಾನದ ಸಂತೋಷ ಸಂಭ 
ಕ 


0 
(ಪರಮೇಶ್ವರನ) ಪಕ್ಕೆ ಹೊ 


3-67 
ಮದಲ್ಲಿ ಆ ರೇಣುಕಗಣೇಶ್ವರನು ದಾರುಕ ಗ 


A 
5 

a 

६ 

೬ 

೭೬ 

ಜಿ 

£] 

© 

& 

धे 

त 

ಇ) 

© 

~. 

©) 

೮) 


ತಮಾಲೋಕ್ಯ ವಿಭುಸ್ತತ್ರ 

ಸಮುಲ್ಲಂಘಿತದಾರುಕಮ್‌ । 

ಮಾಹಾತ್ಮ ~ ನಿಜಭಕ್ತಾನಾಮ್‌ 

ದ್ಯೋತಯನ್ನಿದಮಬ್ರವೀತ್‌ ॥ 3-68 

ದಾರುಕನನ್ನು ದಾಟಿ ಬ೦ದ ರೇಣುಕನನ್ನು ಪರಶಿವನು ನೋಡಿ, ತನ್ನ ಭ 
ಹೇಳಿದನು: 


ರೇ! ರೇ! ರೇಣುಕ ದುರ್ಬುದ್ಧೇ 
ಕಥಮೇಷ ತ್ವಯಾಂಧುನಾ । 
ಉಲಂಘಿತಃ ಸಭಾಮಧ್ಲೇ 

ಮಮ ಭಕೋ ಹಿ ದಾರುಕ: ॥ 3-69 


ಆತುರಬುದ್ಧಿಯವನಾದ ಹೇ ರೇಣುಕನೇ, ಈ ಸಭೆಯ ಮಧ್ಯದಲ್ಲಿದ್ದ ನನ್ನ ಭಕ್ತನಾದ ಈ ದಾರುಕನು ನಿನ್ನಿಂದ ಅದು ಹೇಗೆ 
ತಾನೇ ದಾಟಲ್ಪಟ್ಟನು? 

ಲಂಘನಂ ಮಮ ಭಕ್ತಾನಾಮ್‌ 

ಪರಮಾನರ್ಥಕಾರಣಮ್‌ । 

ಆಯುಃ ಶ್ರಿಯಂ ಕುಲಂ ಕೀರ್ತಿಮ್‌ 

ನಿಹಂತಿ ಹಿ ಶರೀರಿಣಾಮ್‌ ॥ 3-70 

ನನ್ನ ಭಕರನ್ನು ದಾಟುವುದು ಅತ್ನಂತ ಅನ ರ್ಥಕ್ಕೆ ಕಾರಣವಾಗುವುದು. ಅದು ಪ 
ವಂಶಕೀರ್ತಿಗಳನ್ನೆಲ್ಲಾ ಹಾಳುಮಾಡುತ್ತದೆ. 


ಮಮ ಭಕ್ತಮವಜ್ಞಾಯ 
ಮಾರ್ಕಂಡೇಯಂ ಪುರಾ ಯಮಃ । 


ಮತ್ತಾದತಾಡನಾದಾಸೀತ್‌ 
ಸರಣೀಯಕಲೇವರಃ ॥ 3-71 
ಪೂರ್ವಕಾಲದಲ್ಲಿ ಯಮ ಸ ಭಕ್ತನಾದ ಮಾರ್ಕಂಡೇಯನನ್ನು ತಿರಸ್ಕರಿಸಿ, ನನ್ನ ಕಾಲಿನ ಒದೆತದಿಂದ (ಅದರ) 


ಸರಣೀಯ ಶರೀರಿಯಾ 


ಭೃಗೋಶ್ಚ ಶಂಕುಕರ್ಣಸ್ಯ 
ಮಮ ಭಕ್ತಿಮತೋಸ್ತಯೋಃ | 
ೃತ್ವಾಂನಿಷ್ಟಮಭೂದದಿಷ್ಟು 


ವಿಕೇಶೋ ದಶಯೋನಿಭಾಕ್‌ ॥ 3-72 
ನನ್ನ ಭಕ್ತರಾದ ಭೃಗುಮುನಿಗೂ, ಶಂಕುಕರ್ಣನಿಗೂ ವಿಷ್ಣುವು ಕೇಡನ್ನು ಮಾಡಿ ಮುಂದಲೆಯ ಕೂದಲುಗಳನ್ನು 
ಕೀಳಿಸಿಕೊಂಡವನಾಗಿ ದಶಯೋನಿಗಳಲ್ಲಿ ಜನ್ಮ ತಾಳಿದನು 


ಮದ್ಭಕ್ಕೇನ ದಧೀಚೇನ 

ಕೃತ್ವಾ ಯುದ್ಧಂ ಜನಾರ್ದನಃ | 
ಭಗ್ಗಚಕ್ರಾಯುಧಃ ಪೂರ್ವಮ್‌ 
ಪರಾಭವಮುಪಾಗಮತ್‌ ॥ 3-73 
(ಪೂರ್ವದಲ್ಲಿ) ನನ್ನ ಭಕ್ತನಾದ ಧೀಚಿಯೊಡನೆ ಜನಾರ್ದ ಯುದ್ಧ ಮಾಡಿ ತನ್ನ ಚಕ್ರಾಯುಧವನ್ನು ಮುರಿಸಿಕೊಂಡು 
ಪರಾಭವಗೊಂಡು ತಿರಸ್ಕೃತನಾದನು 


ಕೃತಾಶ್ಲಮೇಧೋ ದಕ್ಸೋತಪಿ 

ಮದ್ಭಕ್ತಾಂಶ್ಚ ಗಣೇಶ್ಚರಾನ್‌ | 

ಅವಮತ್ಯ ಸಭಾಮಧ್ಯೇ 

ಮೇಷವಕ್ತೋಇಂಭವತ್‌ ಪುರಾ ॥ 3-74 

ಪೂರ್ವದಲ್ಲಿ ದಕನು ಕೂಡ ಅಶ್ವಮೇಧ ಯಾಗವನ್ನು ಮಾಡಿ ನನ್ನ ಭಕ್ತರಾದ ಪ್ರಮಥಗಣರನ್ನು ಸಭಾಮಧ್ಯದಲ್ಲಿ 
ಅವಮಾನಪಡಿಸಿ ಕುರಿತಲೆಯುಳವನಾದನು 


ಶ್ಲೇತಸ್ಯ ಮಮ ಭಕ್ತಸ್ಯ 
ದುರತಿಕ್ರಮತೇಜಸಃ । 

ಔದಾಸೀನ್ಯೇನ ७२९०९५९ 

ಮಯಾ ದಗಃ ಪುರಾಂಭವತ್‌ ॥ 3-75 


ಳಿ) ಮೀರಲಾಗದ ತೇಜಸುಳ್ಳ ನನ್ನ ಭಕ್ತನಾದ ಶ್ರೇತನನ್ನು ಉದಾಸೀನ 
ನಿ ल“ 2 ದನ न 


1 

ध 
£ 
ot 
© 
(2 
६ 
24. 
29 
(2 


ಏವಮನ್ಯೇಇಪಿ ಬಹವೋ 


ಮದ್ಭಕ್ತಾನಾಮತಿಕ್ರಮಾತ್‌ । 

ಪರಿಭೂತಾಃ ಹತಾಶ್ಚಾಸನ್‌ 

ಭಕ್ತಾ ಮೇ ದುರತಿಕ್ರಮಾಃ ॥ 3-76 

ಹೀಗೆಯೇ ಇನ್ನೂ ಅನೇಕರು ನನ್ನ ಭಕ್ತರನ್ನು ಉದಾಸೀನವಾಗಿ ಕಂಡುದರಿಂದ ತಿರಸ್ಕೃತರೂ, ಕೊಲ್ಲಲ್ಲಟ್ಟವರೂ ಆಗಿರುತ್ತಾರೆ. 


ಅವಿಚಾರೇಣ ದ್ಧ थि 
ಲಂಘಫಿತೋ ದಾರುಕಸ ಯಾ । 
ಷ ङं ರೇಣುಕಾನೇನ 


ಜನ್ಮವಾನ್‌ ಭವ ಭೂತಲೇ ॥ 3-77 


ಎಲೈ ರೇಣುಕನೇ, ನಿನ್ನಿಂದ ನನ್ನ ಭಕ್ತನಾದ ದಾರುಕನು ಅವಿಚಾರದಿ೦ದ ದಾಟಲ್ಲಟ್ಟನು. ಇದರಿಂದ ನೀನು ಭೂಲೋಕದಲ್ಲಿ 


ಜನ್ಮವನ್ನು ತಾಳು. 


ಅತಿ ಪರಮೇಶ್ವರಸ್ಥ ರಾಜವ್ಧಾಪಾರವರ್ಣನಂ 
ಇಲ್ಲಿಗೆ ಪರಮೇಶ್ವರನ ರಾಜ್ಯವ್ಠಾಪಾರ ವರ್ಣನೆಯು ಮುಗಿಯಿತು. 


6. ಶ್ರೀರೇಣುಕಸ್ಯ ಶಿವವಿಜ್ಞಾಪನಮ್‌ 
ಶ್ರೀ ರೇಣುಕರಿಂದ ಶಿವನಲ್ಲಿ ವಿಜ್ಞಾಪನೆಯು 
(4 ಶ್ಲೋಕಗಳು) 


ಇತ್ಯುಕ್ತ ಪರಮೇಶೇನ 

ಭಕ್ತಮಾಹಾತ್ಮ ಶಂಸಿನಾ | 
ಪ್ರಾರ್ಥಯಾಮಾಸ ದೇವೇಶಮ್‌ 
ಪ್ರಣಿಪತ್ಯ ಸ ರೇಣುಕಃ । 
ಭವದಾಹ್ಹಾನಸಂಭ್ರಾಂತ್ಯಾ 

र ॥ 3-78 


ಭಕ್ತರ ಮಹಾತ್ಮೆಯನ್ನು ಪ್ರಶಂಸಿಸುತ್ತಿದ್ದ ಪರಮೇಶ್ವರನಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ಆ ರೇಣುಕನು ದೇವಾದಿದೇ 
ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿದನು. ಹೇ ಶಂಭುವೇ, ನಿನ್ನ ಆಹ್ವಾನದಿಂದುಂಟಾದ ಸಂಭ್ರಾಂತಿಯಿಂದ (ಗಡಿಬಿಡಿಯಿಂದ) ಅಜ್ಞಾನದಿಂದ 


(ದಾರುಕನನ್ನು) ದಾಟಿದೆನು 

ದಾರುಕೋsಯಂ ತತಃ ಶಂಭೋ 

ಪಾಹಿ ಮಾಂ ಭಕ್ತವತ್ಸಲ | 

ಮಾನುಷೀಂ ಯೋನಿಮಾಸಾದ್ಯ 
ಮಹಾದುಃಖವಿವರ್ಧಿನೀಂ । 
ಜಾತ್ಯಾಯುರ್ಭೋಗವೈಷಮ್ಯ- 
ಹೇತುಕರ್ಮೋಹಪಪಾದಿನೀಮ್‌ ॥ 3-79 


ಸಮಸ್ತದೇವಕೈಂಕರ್ಯ- 
ಕಾರ್ಪಣ್ಯಪ್ರಸವಸ್ಥಲೀಮ್‌ | 
ಮಹಾತಾಪತ್ರಯೋಪೇತಾಮ್‌ 
ವರ್ಣಾಶ್ರಮನಿಯಂತ್ರಿತಾಮ್‌ । 

ವಿಹಾಯ ತೃತ್ತದಾಂಭೋಜ- 

ಸೇವಾಂ ಕಿಂ ವಾ ವಸಾಮ್ಯಹಮ್‌ ॥ 3-80 


ಯಥಾ ಮೇ ಮಾನುಷೋ ಭಾವೋ 
ನ ಭವೇತ್‌ ಕ್ಲಿತಿಮಂಡಲೇ | 
ತಥಾ ಪ್ರಸಾದಂ ದೇವೇಶ 


ವಿಧೇಹಿ ಕರುಣಾನಿಧೇ ॥ 3-81 


ಈ ದಾರುಕನು ನನ್ನಿಂದ ದಾಟಲ್ಲಟ್ಟನು. ಎಲೈ ಭಕ್ತವತ್ತಲನೇ, ಅದರಿಂದ (ದಾಟಿದ ದೋಷದಿಂದ) ನನ್ನನ್ನು ರಕ್ಷಿಸು. (ಹೇ ಶಂಭುವೇ) 
ಮಹಾದುಃಖವನ್ನು ಹೆಚ್ಚಿಸುತ್ತಿರುವ ಜಾತಿ, ಆಯು, ಭೋಗಗಳ ವೈಷಮ್ಯಕ್ಕೆ ಕಾರಣವಾದ ಕರ್ಮವನ್ನು ಸಂಪಾದಿಸುವ, ಸಮಸ್ತ ದೇವತೆಗಳ 
ಕೈಂಕರ್ಯ ಮತ್ತು ಕಾರ್ಪಣ್ಯ (ದೈನ್ಯಭಾವ)ಕ್ಕೆ ಉಗಮಸ್ಥಾನವಾಗಿರುವ ಮಹಾತಾಪತ್ರಯಗಳಿಂದ ಕೂಡಿದ, ವರ್ಣಾಶ್ರಮಗಳ ನಿಯಂತ್ರಣಕ್ಕೆ 
ಒಳಗಾಗಿರುವ ಮನುಷ್ಯಯೋನಿಯನ್ನು ಹೊಂದಿ ನಿನ್ನ ಪಾದಕಮಲಸೇವೆಯನ್ನು ಬಿಟ್ಟು ನಾನು ವಾಸಮಾಡಲು ಸಾಧ್ಯವೇ? ಆದ್ದರಿಂದ 
ದೇವದೇವೇಶನಾದ ಹೇ ಕರುಣಾನಿಧಿಯೇ, ನನಗೆ ಭೂಮಂಡಲದಲ್ಲಿ ಮನುಷ್ಯಭಾವವು (ಮನುಷ್ಯ ಜನ್ಮವು) ಬಾರದ ಹಾಗೆ ಪ್ರಸಾದವನ್ನು 
ಅನುಗ್ರಹಿಸು. 


ಅತಿ ಶ್ರೀರೇಣುಕಸ್ಥ ಶಿವವಿಜ್ಞಾಪನಂ 
ಇಲಿಗೆ ಶೀ ರೇಣುಕರಿಂದ ಶಿವನಲ್ಲಿ ವಿಜ್ಞಾಪನೆಯು ಮುಗಿಯಿತು. 


7. ಅವತಾರಪ್ರಯೋಜನಮ್‌ 
ಅವತಾರ ಪ್ರಯೋಜನವು 
(7 ಶ್ಲೋಕಗಳು) 


ಇತಿ ಸಂಪ್ರಾರ್ಥಿತೋ ದೇವೋ 

ರೇಣುಕೇನ ಮಹೇಶ್ವರಃ । 

ಮಾ ಭೈಷೀರ್ಮಮ ಭಕ್ತಾನಾಮ್‌ 

ಕುತೋ ಭೀತಿರಿಹೈಷ್ಯತಿ ॥ 3-82 

ದೇವನಾದ (ಲೀಲಾಮೂರ್ತಿಯಾದ) ಮಹೇಶ್ವರನು, ರೇಣುಕನಿಂದ ಈ ರೀತಿಯಾಗಿ ಪ್ರಾರ್ಥಿಸಲ್ಪಟ್ಟವನಾಗಿ (ಹೀಗೆ 
ಹೇಳಿದನು)- ಎಲೈ ರೇಣುಕನೇ, ನೀನು ಹೆದರಬೇಡ. ನನ್ನ ಭಕ್ತರಿಗೆ ಎಲ್ಲಿಂದ ತಾನೆ ಭೀತಿಯುಂಟಾಗುವುದು? 


ಶ್ರೀಶೈಲಸ್ಯೋತ್ತರೇ ಭಾಗೇ 
ತ್ರಿಲಿಂಗವಿಷಯೇ ಶುಭೇ । 
ಕೊಲ್ಲಿಪಾಕ್ಯಾಭಿಧಾನೋಶಸ್ತಿ 
ಕೋಪಿ ಗ್ರಾಮೋ ಮಹತ್ತರ; ॥ 3-83 


ಶ್ರೀಶೈಲದ ಉತ್ತರಭಾಗದಲ್ಲಿರುವ ಮ೦ಗಳಕರವಾದ ತ್ರಿಲಿ೦ಗ ದೇಶದಲ್ಲಿ ಕೊಲ್ಲಿಪಾಕಿಯೆ೦ಬ ಒ೦ದು ದೊಡ್ಡ ಗ್ರಾಮವಿರುವುದು. 
ಸೋಮೇಶ್ವರಾಭಿಧಾನಸ್ಯ 

ತತ್ರ ವಾಸವತೋ ಮಮ । 

ಅಸ್ಪೃಶನ್‌ ಮಾನುಷಂ ಭಾವಮ್‌ 

ಲಿಂಗಾತ್ಟಾದುರ್ಭವಿಷ್ಯಸಿ ॥ 3-84 

ಅಲ್ಲಿ ಸೋಮೇಶ್ಪರನೆಂಬ ಹೆಸರಿನಿಂದ ವಾಸವಾಗಿರುವ ನನ್ನ ಲಿಂಗದ ದೆಸೆಯಿಂದ ನೀನು ಮಾನುಷಭಾವವಿಲ್ಲದೆ 
(ಯೋನಿಜನಾಗದೆ) ಅವತರಿಸುತ್ತೀಯೆ? 

ಮದೀಯಲಿಂಗಸಂಭೂತಮ್‌ 

ಮದ್ಭಕ್ತಪರಿಪಾಲಕಮ್‌ | 


ವಿಸ್ಮಿತಾ ಮಾನುಷಾಃ ಸರ್ವೇ 


ತ್ಹಾಂ ಭಜ೦ತು ಮದಾಜ್ಯಯಾ ॥ 3-85 


ನನ ದ ನನ ಸೊ ರ ದ ನನ ನು ಕಾ ಪಾ ಡು ಎ ವ ನ ಮ pe 
ನನ್ನ ಆಜ್ಞೆಯಿಂ ಆ €ಮೇಶ್ವರ ಲಿಂಗದಿಂದುದಿಸಿದ, ನನ್ನ ಭಕ್ತರನ್ನು ಕಾಪ ನಿನ್ನನ್ನು (ನೋಡಿ) ಆಶ್ಚರ್ಯಪಟ್ಟ 
ಸರ್ವಮನುಷ್ಯರು ನಿನ್ನನ್ನು ಸೇವಿಸುವವರಾಗಲಿ 


ಮದದ್ವೈತಪರಂ ಶಾಸ್ತ್ರಮ್‌ 

ವೇದವೇದಾಂತಸಂಮತಮ್‌ । 

ಸ್ಥಾಪಯಿಷ್ಯಸಿ ಭೂಲೋಕೇ 

ಸರ್ವೇಷಾಂ ಹಿತಕಾರಕಮ್‌ ॥| 3-86 

ವೇದವೇದಾಂತ ಸಮ್ಮತವಾದ, ನನ್ನ ಅದ್ವೈತ ಪರವಾದ (ಶಿವಾದ್ವೈತ ಪರವಾದ), ಸರ್ವಜನಹಿತಕಾರಕವಾದ ಶಾಸವನು 
ಭೂಲೋಕದಲ್ಲಿ ನೀನು ಸ್ಥಾ 


ಮಮ ಪ್ರತಾಪಮತುಲಮ್‌ 
ಮದ್ಭಕ್ತಾನಾಂ ವಿಶೇಷತಃ । 
ಪ್ರಕಾಶಯ ಮಹೀಭಾಗೇ 
ವೇದಮಾರ್ಗಾನುಸಾರತಃ ॥ 3-87 
ನನ್ನ ಪ್ರತಾಪವು (ಮಹಿಮೆಯು) ಅತುಲನೀಯವಾದುದು. ನನ್ನ 
ಎಂಬುದನ್ನು ವೇದಮಾರ್ಗಾನು ಸಾರವಾಗಿ ಭೂಮಂಡಲದಲ್ಲಿ ಪ್ರಕಾಶಪಡಿಸು. 
ಅತ್ಯುಕ್ತ್ವಾ ಪರಮೇಶ್ವರಃ ಸ ಭಗವಾನ್‌ ಭದ್ರಾಸನಾದುತ್ಥಿತೋ 
ಬ್ರಹ್ಮೋಹೇ೦ದ್ರಮುಖಾನ್‌ ವಿಸೃಜ್ಯ ವಿಬುಧಾನ್‌ ಭ್ರೂಸಂಜ್ಯಯಾ ಕೇವಲಮ್‌। 
ಪಾರ್ವತ್ಯಾ ಸಹಿತೋ ಗಣೈರಭಿಮತೈಃ ಪ್ರಾಪ ಸ್ಪಮಂತಃಪುರಮ್‌ 
ಕ್ಲೋಣೀಭಾಗಮವಾತರತ್‌ ಪಶುಪತೇರಾಜ್ಞಾ ವಶಾದ್‌ ರೇಣುಕಃ 3-88 
- ಶಾರ್ದೂಲವಿಕ್ರೀಡಿತವೃತ್ತಂ 
ಭಗವಂತನಾದ (ಷಡ್ಲುಣೈಶ್ವರ್ಯಯುಕ್ತನಾದ) ಆ ಪರಮೇಶ್ವರನು ಈ ರೀತಿಯಾಗಿ ಹೇಳಿ, ಸಿಂಹಾಸನದಿಂದ ಎದ್ದು ಹುಬ್ಬಿನ 
ಸಂಜ್ಞೆಯಿಂದ ಬ್ರಹ್ಮ ವಿಷ್ಣು, ಮೊದಲಾದ ದೇವತೆಗಳನ್ನು ಕಳುಹಿಸಿ ಪಾರ್ವತಿಯೊಡಗೂಡಿ ಆಪ್ತರಾದ ಕೆಲ ಪ್ರಮಥರೊಡನೆ 
೦ತಃಪುರಕ್ಕೆ ತೆರಳಿದನು. ಇತ್ತ ಶ್ರೀರೇಣುಕಗಣೇಶ್ವರನು ಪಶುಪತಿಯ ಆಜ್ಞಾನುಸಾರವಾಗಿ ಭೂಲೋಕದಲ್ಲಿ ಅವತರಿಸಿದನು. 


८ 


ಅತಿ ಅವತಾರಪ್ರಯೋಜನಂ ಇಲ್ಲಿಗೆ ಅವತಾರ ಪ್ರಯೋಜನವು ಮುಗಿಯಿತು. 


ಓಂ ತತ್ವತ್‌ ಇತಿ 

ತ್ರೀ ತಿವಗೀತೇಷು, ಸಿದ್ಧಾಂತಾಗಮೇಷು ತಿವಾದ್ವೈತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯಸಂವಾದೇ, 
ವೀರಶ್ಳೈೆವಧರ್ಮನಿರ್ಣಯೇ ಶ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ತಿವಸಭಾವರ್ಣನಂ ನಾಮ ತ್ಯತೀಯಃ 
ಪರಿಚ್ಛೇದಃ ॥ 

ಓಂ ತತ್ತತ್‌ ಇಲ್ಲಿಗೆ ತ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ 

ಶ್ರೇ ಸಿದ್ಧಾ ೦ತಾಗಮಗಳಲ್ಲಿಯ ೨ಿವಾದ್ದೆ ೈತವಿದ್ಧಾರೂಪವೂ. ಶಿವಯೋಗಶಾಸ್ತ್ರವೂ, ಪ್ರೀ ರೇಣುಕಾಗಸ್ಥ ಸಂವಾದರೂಪವೂ. 
ಶ್ರೀವೀರಶೈ ವಧರ್ಮನಿರ್ಣಯವೂ. 

ತ್ರೀತಿವಯೋಗಿತಿವಾಚಾರ್ಯವಿರಚಿತವೂ ಆದ ಶ್ರೀಸಿದ್ಧಾ೦ತಶಿಖಾಮಣಿಯಲ್ಲಿ 

ತ್ರೀ ತಿವನ ಸಭಾವರ್ಣನೆಯೆಂಬ ಹೆಸರಿನ ಮೂರನೆಯ ಪರಿಚ್ಛೇದವು ಮುಗಿದುದು. 


ಚತುರ್ಥಃ ಪರಿಚೇದಃ 
ನಾಲನೆಯ ಪರಿಚೇದ 


ರೇಣುಕಾಗಸ್ತ,ದರ್ಶನಪ್ರಸಂಗಃ 
ರೇಣುಕ ಅಗಸ್ತ್ಯರ ದರ್ಶನ ಪಸಂಗವು 
(54 ಶ್ಲೋಕಗಳು) 


1. ರೇಣುಕಭೂಲೋಕಾವತರಣಮ್‌ 
ರೇಣುಕಗಣೇಶ್ವರನ ಭೂಲೋಕಾವತರಣವು 
(13 ಶ್ಲೋಕಗಳು) 


ಅಥ ತ್ರಿಲಿಂಗವಿಷಯೇ 

ಕೊಲ್ಲಿಪಾಕ್ಯಭಿಧೇ ಪುರೇ । 

ಸೋಮೇಶ್ವರಮಹಾಲಿಂಗಾತ್‌ 
ಪ್ರಾದುರಾಸೀತ್‌ ಸ ರೇಣುಕ: ॥ 4-1 
ಅನಂತರದಲ್ಲಿ ಆ ರೇಣುಕಗಣೇಶ್ವರನು ತಿಲಿಂಗ ವಿಷಯ (ತಿಲಿಂಗದೇಶ)ದಲ್ಲಿರುವ ಕೊಲ್ಲಿಪಾಕವೆಂಬ ಹೆಸರುಳ್ಳ ಪುರದಲ್ಲಿ 
ಸೋಮೇಶ್ನರನೆಂಬ ಮಹಾಲಿಂಗದಲ್ಲಿ ನು (ಅವತರಿಸಿದನು). 


ಪಾದುರ್ಭತಂ ತಮಾಲೋಕ 
ಶಿವಲಿಂಗಾತ್‌ ತಿಲಿಂಗಜಾ: | 
ವಿಸ್ನಿತಾಃ ಪ್ರಾಣಿನಃ ಸರ್ವೇ 
ಬಭೂವುರತಿತೇಜಸಮ್‌ ॥ 4-2 
ತ್ರಿಲಿಂಗ ದೇಶದಲ್ಲಿ ಜನಿಸಿದ ಎಲ್ಲ ಜೀವಿಗಳು (ಜನರೆಲ್ಲರೂ) ಸೋಮೇಶ್ರರನೆಂಬ ಶಿವಲಿಂಗದಿಂದ ಅವತರಿಸಿದ 
ಮಹಾತೇಜಸ್ವಿಯಾದ ಶ್ರೀ ರೇಣಕಗಣಾಧೀಶ್ರರನನ್ನು ನೋಡಿ ವಿಸ್ಥಿತರಾದರು (ಆಶ್ಚರ್ಯಚಕಿತರಾದರು) 
ಭಸ್ಮೋದ್ಧೂಲಿತಸರ್ವಾಂಗಮ್‌ 
ಸಾರರುದ್ರಾಕ್ಷ ಭೂಷಣಮ್‌ । 
ಲಿಂಗಧಾರಣಸಂಯುಕ್ತಮ್‌ 
ಲಿಂಗಪೂಜಾಪರಾಯಣಮ್‌ । 
ಜಟಾಮುಕುಟಸಂಯುಕ್ತಮ್‌ 
ತ್ರಿಪುಂಡ್ರಾಂಕಿತಮಸ್ತಕಮ್‌ ॥ 4-3 
ಭಸ್ಮದಿಂದ ಉದ್ದೂಲನ ಮಾಡಲ್ಪಟ್ಟ ಸರ್ವಾ೦ಗವುಳ್ಳ, ಬಹಳಷ್ಟು ರುದ್ರಾಕ್ಷಿಗಳಿಂದ ಭೂಷಿತನಾದ, ಇಷ್ಟಲಿಂಗವನ್ನು 
ಧರಿಸಿಕೊಂಡಿದ್ದ, ಲಿಂಗಪೂಜೆಯಲ್ಲಿ ನಿಷ್ಣಾತನಾದ, ಜಟಾಮಕುಟದಿ೦ದ ಕೂಡಿದ, ಹಣೆಯಲ್ಲಿ ತ್ರಿಪುಂಡ್ರ > ಧರಿಸಿದ- 


ಕಟೀತಟೀಪಟೀಭೂತ- 
ಕಂಥಾಪಟಲಬಂಧುರಮ್‌ । 
ದಧಾನಂ ಯೋಗದಂಡಂ ಚ 


ಭಸ್ಮಾಧಾರಂ ಕಮಂಡಲುಮ್‌ ॥ 4-4 


ಶಿವಾದ್ವೈತಪರಿಜ್ಜಾನ - 
ಪರಮಾನಂದಮೋದಿತಮ್‌ । 
ನಿರ್ಧೂತಸರ್ವಸಂಸಾರ- 
ವಾಸನಾದೋಷಪಂಜರಮ್‌ ॥ 4-5 


ಸೊಂಟಕ್ಕೆ ಅಲಂಕಾರವಾಗಿದ್ದ ಕಂಥಾ ವಸ್ತ್ರದಿ೦ ಮನೋಹರನಾದ, ಯೋಗದಂಡವನ್ನು ಧರಿಸಿದ ಮತ್ತು ಭಸ್ಮಕ್ಕೆ 
ಆಧಾರವಾದ ಕಮಂಡಲುವನ್ನು ಹಿಡಿದುಕೊಂಡಿದ್ದ, ಶಿವಾದ್ವೈತ (ಲಿಂಗಾಂಗ ಸಾಮರಸ್ಯ) ಪರಿಜ್ಞಾನದಿಂದುಂಟಾದ 
ಪರಮಾನಂದದಿಂದ ಸಂತುಷ್ಟನಾದ, ಜನನ ಮರಣ ರೂಪವಾದ ಸಂಸಾರದ ಸಕಲವಾಸನಾರೂಪವಾದ ದೋಷ 
ಸಮೂಹವನ್ನು ಕೊಡಹಿಕೊಂಡಿರುವ- 

ಶಿವಾಗಮಸುಧಾಸಿಂಧು- 

ಸಮುನ್ಮೇಷಸುಧಾಕರಮ್‌ | 

ಚಿತ್ತಾರವಿಂದಸಂಗೂಢ- 

ಶಿವಪಾದಾಂಬುಜದ್ದಯಮ್‌ ॥ 4-6 
ಶಿವಾಗಮಗಳೆಂಬ ಅಮೃತ ಸಮುದ್ರವನ್ನು ಉಕ್ಕೇರಿಸುವಲ್ಲಿ ಚಂದಪ್ರಾಯನಾದ, ಹೃದಯಕಮಲದಲ್ಲಿ ಅಡಗಿಸಿಟ್ಟಿರುವ ಶಿವಪಾ 
ಕಮಲಗಳುಳ್ಳ- 


ಯಮಾದಿಯೋಗತಂತ್ರಜ್ಯಮ್‌ 
ಸ್ಪತಂತ್ರಂ ಸರ್ವಕರ್ಮಸು । 
ಸಮಸ್ತಸಿದ್ಧಸಂತಾನ- 
ಸಮುದಾಯಶಿಖಾಮಣಿಮ್‌ ॥ 4-7 
ಯೋಗದ ಯಮದಮಾದಿ ಅಷ್ಟಾಂಗಗಳ ತಂತ್ರ (ವಿಧಾನ)ವನ್ನು ತಿಳಿದ, ಸಕಲ ಕರ್ಮಗಳನ್ನು ಮಾಡುವಲ್ಲಿ ಸ್ವತಂತ್ರಗಳಾದ 
ಸಮಸ್ತಸಿದ್ದರ ಸಂತಾನ ಸಮುದಾಯಕ್ಕೆ ಶಿಖಾಮಣೆಯಂತಿರುವ- 
ವೀರಸಿದ್ಧಾಂತನಿರ್ವಾಹ- 
ಕೃತಪಟ್ಟನಿಬಂಧನಮ್‌ | 
ಆಲೋಕಮಾತ್ರನಿರ್ಭಿನ್ನ- 
ಸಮಸ್ತಪ್ರಾಣಿಪಾತಕಮ್‌ ॥ 4-8 
ವೀರಶೈವ ಸಿದ್ಧಾಂತವನ್ನು ನಿರ್ವಹಿಸುವ 
ಮಾತ್ರದಿಂದಲೇ ಸಕಲ ಪ್ರಾಣಿಗಳ ಪಾಪವನ್ನು 
ಸರ್ವಜನರೂ ನೋಡಿ ಆಶ್ಚರ್ಯಪಟ್ಟರು. 
ತಮಪೃಚ್ಛನ್‌ ಜನಾಃ ಸರ್ವೇ 
ನಮಂತಃ ಕೋ ಭವಾನಿತಿ | 
ಇತಿ ಪೃಷ್ಟೋ ಮಹಾಯೋಗೀ 
ಜನೈರ್ವಿಸ್ಥಿತಮಾನಸ್ಯೆಃ ॥ 4-9 
ಪ್ರತ್ಯುವಾಚ ಶಿವಾದ್ವೈತ- 
ಮಹಾನಂದಪರಾಯಣಃ | 
ಪಿನಾಕಿನಃ ಪಾರ್ಶ್ವವರ್ತಿೀ 


ರೇಣುಕಾಖ್ಯೋ ಗಣೇಶ್ನರಃ ॥ 4-10 


ಅಲ್ಲಿಯ ಎಲ್ಲ ಜನರೂ ಇವನಿಗೆ ನಮಸ್ಕರಿಸಿ ನೀವು ಯಾರು? ಎಂಬುದಾಗಿ ಪ್ರಶ್ನಿಸಿದರು. ಹೀಗೆ ವಿಸ್ಮಿತ ಮಾನಸ 
(ಆಶ್ಚರ್ಯಚಕಿತ)ರಾದ ಜನರಿಂದ ಈ ರೀತಿಯಾಗಿ ಕೇಳಲ್ಪಟ್ಟ ಆ ಮಹಾಯೋಗಿಯು, ಶಿವಾದ್ವೈತ ಮಹಾನ 
ಪರಾಯಣನು, ಪಿನಾಕಿಯ (ಶಿವನ) ಸಮೀಪವರ್ತಿಯಾದ 
ರೇಣುಕನೆಂಬ ಹೆಸರಿನ ನಾನು ಗಣೇಶ್ವರನು ಎ೦ಬುದಾಗಿ (ಪ್ರತ್ಯುವಾಚ) ಉತ್ತರಿಸಿದನು 

ಶಿವಾದೇಶಾನುಸಾರೇಣ 

ಶಿವಲಿಂಗಾದಿಹಾಭವಮ್‌ । 

ನಾಮ್ಪಾ ರೇಣುಕಸಿದೋsಹಮ್‌ 

ದ್ದ ೦ತಾನನಾಯಕಃ ॥ 4-11 

ಶಿವನ ಆದೇಶದ ಅನುಸಾರವಾಗಿ ನಾನು ಈ ಭೂಲೋಕದಲ್ಲಿ ಶಿವಲಿಂಗದಿಂದ ಅವತರಿಸಿರುವೆನು. ಸಿದ್ದಸಂತಾನಕ್ಕೆ 
ನಾಯಕನಾದ ನಾನು ರೇಣುಕಸಿದ್ದನೆ೦ಬ ಹೆಸರುಳ್ಳವನಾಗಿದ್ದೇನೆ. 


ಸ್ವಚ್ಛಂದಚಾರೀ ಲೋಕೇಜಸ್ಮಿನ್‌ 


ಶಿವಸಿದ್ಧಾಂತಪಾಲಕಃ | 
ಖಂಡಯನ್‌ ಜೈನಚಾರ್ವಾಕ- 
ಬೌದ್ಧಾದೀನಾಂ ದುರಾಗಮಾನ್‌ ॥ 4-12 
ಈ ಲೋಕದಲ್ಲಿ ಜೈನ, ಚಾರ್ವಾಕ ಮತ್ತು ಬೌದ್ಧ ಮುಂತಾದ ಮತಗಳ ದುರಾಗಮಗಳನ್ನು (ವೇ ಗ 


ಳಾದ 
ಆಗಮಗಳನ್ನು) ಖಂಡಿಸಲು ಮತ್ತು ಶಿವಸಿದ್ಧಾಂತವನ್ನು ಸಂರಕ್ಷಿಸಲು ನಾನು ಸ್ವ ಚೈಯಿಂದ ಸಂಚರಿ ವವನಾಗಿದ್ದೇನೆ. 
ಅತ್ಯುಕ್ತ್ವಾ ಪಶ್ಯತಾಂ ತೇಷಾಮ್‌ 
ವಿಷಯಸ್ಥಿರಚಕ್ಟುಷಾಮ್‌ | 
ಉತ್ಥಾಯ ವ್ಯೋಮಮಾರ್ಗೇಣ 
ಮಲಯಾದ್ರಿಮುಪಾಗಮತ್‌ ॥ 4-13 


ಈ ರೀತಿಯಾಗಿ ಹೇಳಿ, ಅಲ್ಲಿಯ ಜನರು ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡುತ್ತಿರುವಾಗ ಅಲ್ಲಿಂದ ಎದ್ದು ವ್ಯೋಮ (ಆಕಾಶ) 
ಮಾರ್ಗವಾಗಿ ಮಲಯ ಪರ್ವತಕ್ಕೆ ಹೋದನು 


ಅತಿ ರೇಣುಕಭೂಲೋಕಾವತರಣಂ 
ಇಲ್ಲಿಗೆ ರೇಣುಕಗಣೇಶ್ವರನ ಭೂಲೋಕಾವತರಣವು ಮುಗಿಯಿತು. 


2. ಮಲಯಾಚಲವರ್ಣನಂ 
ಮಲಯಾಚಲದ ವರ್ಣನೆ. 
(3 ಶ್ಲೋಕಗಳು) 


ನವಚಂದನಕಾಂತಾರ- 
ಕಂದಲನ್ಮಂದಮಾರುತಮ್‌ 
ಅಭಂಗುರಭುಜಂಸಸ್ತಿ ९- 


ಸಂಗೀತರಸಸಂಕುಲಮ್‌ ॥ 4-14 


ಹೊಸತಾದ ಶ್ರೀಗಂಧದ ಅರಣ್ಯವನ್ನು ಭೇದಿಸಿ ಬರುತ್ತಿದ್ದ ಮಂದ ಮಾರುತದಿಂದ ಕೂಡಿದ 


ಸಂಗೀತರಸದಿಂದ ತುಂಬಿಕೊಂಡಿರುವ- 
ಕರಿಪೋತಕರಾಕೃಷ್ಣ- 
ಸುರದೇಲಾತಿವಾಸಿತಮ್‌ । 
ವರಾಹದಂಷ್ಟಿಕಾಧ್ಹಸ್ತ- 
ಮುಸಾಸುರಭಿಕಂದರಮ್‌ ॥ 4-15 


ವಾಗಿರುವ ಸರ್ಪಣಿಯರ 


ಆನೆಯ ಮರಿಗಳು ಸೊಂಡಲಿನಿಂದ ಕಿತುಚೆಲಿದ ಏಲಕಿಯ ಬಳಿಯಿಂದ ಸುವಾಸನೆಗೊಂಡಿರುವ, ಹಂದಿಗಳ 


ಕೋರೆದಾಡೆಯಿಂದ ಅಗೆಯಲಟ ಕೊನಾರಿಗಡೆಯಿ೦ದ ಪರಿಮಳಿತವಾದ ಗುಹೆಗಳುಳ್ಳ- 


ಪಟೀರದಲಪರ್ಯಂಕ- 
ಪ್ರಸುಪ್ತವ್ಯಾಧದಂಪತಿಮ್‌ । 
ಮಾಧವೀಮಲ್ಲಿಕಾಜಾತಿ- 
ಮಂಜರೀರೇಣುರಂಜಿತಮ್‌ ॥ 4-16 


ಶ್ರೀಗಂಧದ ಚಿಗುರಿನ ಹಾಸುಗೆಯ ಮೇಲೆ ಮಲಗಿರುವ ಬೇಡ ದಂಪತಿ ಗಳುಳ್ಳ, ಸೇವಂತಿಗೆ, ಮಲ್ಲಿಗೆ, ಜಾಜಿ ಹೂಗಳ 
ಗೊಂಚಲಿನಿಂದ ಸುರಿದ ಧೂಳಿನಿಂದ ಮನೋಹರವಾಗಿಯೂ ಇರುವ ಮಲಯಪರ್ವಕಶಕ್ತೆ ಆಕಾಶಮಾರ್ಗದಿಂದ ಹೋ 


ಅತಿ ಮಲಯಾಚಲವರ್ಣನಂ 
ಇಲ್ಲಿಗೆ ಮಲಯಾಚಲ ವರ್ಣನೆಯು ಮುಗಿಯಿತು. 


3. ಅಗಸ್ತ್ಯಮುನೇಃ ಆಶ್ರಮವರ್ಣನಮ್‌ 
ಅಗಸ್ತ್ಯಮುನಿಯ ಆಶ್ರಮ ವರ್ಣನೆಯು 
(8 ಶ್ಲೋಕಗಳು) 


ತತ್ರ ಕುತ್ರಚಿದಾಭೋಗ- 
ಸರ್ವರ್ತುಕುಸುವುದ್ರುಮೇ । 
ಅಪಶ್ಯದಾಶ್ರಮಂ ದಿವ್ಯಮ್‌ 

ಅಗಸ್ತ್ಯಸ್ಯ ಮಹಾಮುನೇ: ॥ 4-17 


ಎಲ್ಲ ಯತುಗಳಲ್ಲಿ ಅರಳುವ ಹೂಗಳ ಗಿಡಗಳಿಂದ ಕೂಡಿದ ಆ ಪರ್ವತದ ಒಂದು ಭಾಗದಲ್ಲಿ ಮಹಾಮುನಿಯಾದ ಅಗಸ್ತ್ಯನ 


ದಿವೃವಾದ ಆಶ್ರಮವನ್ನು (ರೇಣುಕನು) ನೋಡಿದನು 


ಮಂದಾರಚಂದನಪ್ರಾಯ್ಕೆ- 
ರ್ಮಂಡಿತಂ ತರುಮಂಡಲೈಃ 
ಶಾಖಾಶಿಖರಸಂಲೀನ- 
ತಾರಕಾಗಣಕೋರಕ್ಕೆ: ॥ 4-18 


€^ 


ಕೊಂಬೆಗಳ ತುದಿಯಲ್ಲಿ ಅಡಗಿರುವ ನಕ್ಷತ್ರ ಸಮೂಹವೆಂಬ ಮೊಗ್ಗುಗಳಿ೦ದ ಕಲ್ಪವೃಕ್ಷ, ಶ್ರೀಗಂಧ ಮೊದಲಾದ ಮರಗಳ 
ಸಮೂಹದಿಂದ ಅಲಂಕೃತವಾದ- 


ಮುನಿಕನ್ಯಾಕರಾನೀತ- 
ಕಲಶಾಂಬುವಿವರ್ಧಿತೈಃ 
ಆಲವಾಲಜಲಾಸ್ಟಾದ- 
ಮೋದಮಾನಮೃಗೀಗಣ್ಕೈ: ॥ 4-19 
ಮುನಿಕನ್ಯಯರ ಕರಗಳಿಂದ ತಂದ ಕಲಶದ ನೀರಿನಿಂದ ಬೆಳೆದಿರುವ ಗಿಡಗಳ ಪಾತಿಯಲ್ಲಿರುವ ನೀರನ್ನು ಆಸ್ವಾದಿಸಿ 
ಆನಂದವಾಗಿರುವ ಹೆಣ್ಣು ಜಿಂಕೆಗಳ ಸಮೂಹದಿಂದ ಕೂಡಿದ- 
ಹೇಮಾರವಿಂದನಿಷ್ಯಂದ- 
ಮಕರಂದಸುಗಂಧಿಭಿಃ । 
ಮರಾಲಾಲಾಪವಾಚಾಲು- 
ವೀಚಿಮಾಲಾಮನೋಹರೈಃ ॥ 4-20 
ಸುವರ್ಣ ಕಮಲದಿಂದ ಹೊರಕ್ಕೆ ಸೂಸಿದ ಮಕರಂದದಿಂದ ಸುಗಂಧಿತಗಳಾದ ಹಂಸಪಕ್ಷಿಗಳ ನುಡಿಗಳಿಂದ 
ಶಬ್ಬಾಯಮಾನವಾಗಿರುವ ತೆರೆಗಳ ಸಾಲುಗಳಿಂದ ಮನೋಹರಗಳಾಗಿರುವ- 


ಇಂದೀವರವರಜ್ಯೋತಿ- 

ರಂಧೀಕೃತಹರಿನ್ಮುಖ್ಯೆಃ 

ಲೋಪಾಮುದ್ರಾಪದನ್ಯಾಸ- 

ಚರಿತಾರ್ಥತಟಾಂಕಿತೈಃ ॥ 4-21 
ನೀಲಕಮಲಗಳ ಜ್ಯೋತಿಯಿಂದ ಕತ್ತಲಾಗಿ ಮಾಡಲ್ಪಟ್ಟಿರುವ ದಿಕ್ಕುಗಳುಳ್ಳ = ಅಗಸ್ತ್ಯರ ಪತ್ನಿಯಾದ ಲೋಪಾಮುದ್ರೆಯ ಪಾದ 
ವಿನ್ಯಾಸದಿಂದ ಧನ್ಯವಾದ ದಡಗಳಿಂದ ಕೂಡಿದ- 

ಹಾರನೀಹಾರಕರ್ಪೂರ- 

ಹರಹಾಸಾಮಲೋದಕ್ಕೆಃ | 

ನಿತ್ಯನೈಮಿತ್ತಿಕಸ್ನಾನ- 

ನಿಯಮಾಥೆಣ್ಯಸ್ತಪಸ್ತಿನಾಮ್‌ ॥ 4-22 
ಮುತ್ತಿನಹಾರ, ಹಿಮ, ಕರ್ಪೂರ ಮತ್ತು ಹರನ ಮಂದಹಾಸದಂತೆ ನಿರ್ಮಲವಾಗಿರುವ ಜಲದಿ೦ದ ಕೂಡಿದ, ತಪಸ್ವಿಗಳ ನಿತ್ಯ 
ನೈಮಿತ್ತಿಕ ಸ್ನಾನ ವ್ರತಗಳಿಗೆ ಪ್ರಯೋಜನಕಾರಿಯಾಗಿರುವ- 

ಪ್ರಕೃಷ್ಣಮಣಿಸೋಪಾನೈಃ 

ಪರಿವೀತಂ ಸರೋವರೈಃ | 

ವಿಮುಕ್ತಸತ್ತ್ವವೈರಸ್ಯಂ 

ಬ್ರಹ್ಮಲೋಕಮಿವಾಪರಮ್‌ ॥ 4-23 
ಉತ್ಕೃಷ್ಟ ರತ್ನಖಚಿತಗಳಾದ ಮೆಟ್ಟಲುಗಳಿಂದ ಕೂಡಿದ ಮುಕ್ತವಾಗಿರುವ ಸರೋವರಗಳುಳ್ಳ, ಪ್ರಾಣಿಗಳ ಜಾತಿವೈರದಿಂದ 
ರುವ ಜಾತಿ ಅಂತೆಯೆ ಎರಡನೆಯ ಬ್ರಹ್ಮಲೋಕದಂತಿರುವುದು. 


ध 
HM 
9 
3 
© 

| 


ಹೂಯಮಾನಾಜ್ಯಸಂತಾನ- 
ಧೂಮಗಂಧಿಮಹಾಸ್ಥಲಮ್‌ | 
ಶುಕಸಂಸತ್ಸಮಾರಬ್ಧ 


ಶ್ರುತಿಶಾಸ್ತೋಪಬೃಂಹಣಮ್‌ ॥ 4-24 
ಮೆ 


ಹೋಮ ಮಾಡುತ್ತಿದ್ದ ತುಪ್ಪದ ಧಾರೆಯಿಂದ ಉತ್ಪನ್ನವಾದ ಧೂಮದ ಸುಗಂಧದಿಂದ ಕೂಡಿದ ಗಿಣಿಗಳ ಸಂಸತ್ತಿನಲ್ಲಿ 
ಆರಂಭಿಸಲ್ಪಟ್ಟ ವೇದ, ಶಾಸ್ತ, ಪುರಾಣ ಪ್ರಸಂಗಗಳಿಂದ ಕೂಡಿದ ಅಗಸ್ತ 4ರ ಯಷ್ಯಾಶ್ರಮವನ್ನು (ರೇಣುಕನು) ಕಂಡನು. 
ಖಿ ಮೆ po] 


ಅತಿ ಆಗಸ್ಥಾ धन्य ಪಠಿಸ ಪ್ರ ಮ್‌ 
ಇಲ್ಲಿಗೆ ಅಗಸ್ತಾ ಶಮ ವರ್ಣನೆಯು ಮುಗಿಯಿತು. 


4. ಅಗಸ್ತ ಕಮುನಿವರ್ಣನಮ್‌ 
ಅಗಸ್ತ ಮುನಿಯ ವರ್ಣನೆಯು 
(9 ಶ್ಲೋಕಗಳು) 


ತಸ್ಯ ಮಧ್ಯೇ ಸಮಾಸೀನಂ 

ಮೂಲೇ ಚಂದನಭೂರುಹಃ | 
ಸುಕುಮಾರದಲಚ್ಛಾಯಾ- 
ದೂರಿತಾದಿತ್ಯತೇಜಸಃ ॥ 4-25 


ಆ ಆಶ್ರಮದ ಮಧ್ಯದಲ್ಲಿ ಕೋಮಲಗಳಾದ ಎಲೆಗಳ ನೆರಳಿನಿಂದ ಸೂರ್ಯನ ಬಿಸಿಲನ್ನು ನಿವಾರಿಸುತ್ತಿದ್ದ 
ಬುಡದಲ್ಲಿ ಕುಳಿತಿರುವ- 

ತಡಿತ್ಬಿಂಗಜಟಾಭಾರೈಃ 

ತ್ರಿಪುಂಡ್ರಾಂಕಿತಮಸ್ತಕೈಃ | 

ಭಸ್ಮೋದ್ಧೂಲಿತಸರ್ವಾಂಗ್ಯಃ 

ಸು ಕಸ್ಟ ಮಾವ 

ಫರದ್ರುದ್ರಾಕ್ಷಭೂಷಣೆಃ ॥ 4-26 


ಮಿಂಚಿನಂತೆ ನಸುಗೆಂಪುವರ್ಣದ ಭಾರವಾದ ಜಡೆಯನ್ನು ಧರಿಸಿದ, ಹಣೆಯಲ್ಲಿ ತ್ರಿಪುಂಡ್ರಭಸ್ಮವನ್ನು ಧರಿಸಿದ, ಸರ್ವಾ೦ಗಗಳಲ್ಲಿ 


ಭಸ್ಕೋದ್ಧೂಲನವನ್ನು ಮಾಡಿಕೊಂಡಿದ್ದ, ರುದ್ರಾಕ್ಷಿಗಳ ಆಭೂಷಣಗಳಿಂದ ಒಪ್ಪುತ್ತಿರುವ- 
ನವವಲ್ಕಲವಾಸೋಭಿಃ 
ನಾನಾನಿಯಮಧಾರಿಭಿಃ | 
ಪರಿವೀತಂ ಮುನಿಗಣೈಃ 
ಪ್ರಮಥೈರಿವ ಶಂಕರಮ್‌ ॥ 4-27 


ನೂತನಗಳಾದ ನಾರುಮಡಿಗಳನ್ನು ಉಟ್ಟಿರುವ, ನಾನಾ ನಿಯಮ(ವ್ರತ) ಗಳನ್ನು ಪರಿಪಾಲಿಸುತ್ತಿರುವ ಮುನಿಗಳ ಸಮೂಹದಿಂದ 


ಸುತ್ತುವರಿದಿದ್ದ ಅಗಸ್ತ್ಯಮುನಿಯು ಪ್ರಮಥರಿಂದ ಸುತ್ತುವರೆಯಲ್ಪಟ್ಟ ಶ೦ಕರನಂತಿದ್ದನು. 


ಸಮುಜ್ಜಲಜಟಾಜಾಲೈಃ 
ತಪಃ ಪಾದಪಪಲ್ಲವೈಃ | 
ಸ್ಪುರತೌದಾಮಿನೀಕಲ್ಲೈಃ 


ಫು 


ಜ್ಞಾಲಾಜಾಲೈರಿವಾನಲಮ್‌ ॥ 4-28 


ತಪಃ ಪಾದಪಲ್ಲವಗಳಿಗೆ ಸಮಾನಗಳಾದ, ಹೊಳೆಯುತ್ತಿರುವ ಮಿಂಚಿನಂತಿರುವ ಉಜ್ವಲವಾದ ಜಡೆಗಳಿ೦ದ ಕೂಡಿದ ಅಗಸ್ತ 


ಜ್ಞಾಲೆಗಳಿಂದ ಕೂಡಿದ ಅಗ್ನಿಯಂತಿದ್ದ ನು 
ಎಿಶುದ್ಧಭಸ್ಮಕೃತಯಾ 
ತ್ರಿಪುಂಡ್ರಾಂಕಿತರೇಖಯಾ । 


ಡು 


ಮ 


ಕೆ 


ತ್ರಿಸ್ರೋತಸೇವ ಸಂಬದ- 
ಶಿಲಾಭಾಗಂ ಹಿಮಾಚಲಮ್‌ ॥ 4-29 


ಭಸ್ಥಾಲಂಕೃತಸರ್ವಾಂಗಮ್‌ 
ಶಶಾಂಕಮಿವ ಭೂಗತಮ್‌ । 
ವಸಾನಂ ವಲ್ಕಲಂ ನವ್ಯಮ್‌ 
ಬಾಲಾತಪಸಮಪಭಮ್‌ ॥ 4-30 
ಸರ್ವಾಂಗಗಳಲ್ಲಿ ಭಸ್ಮದಿಂದ ಅಲಂಕೃತನಾಗಿರುವುದರಿಂದ ಭೂಮಿಗಿಳಿದ ಚ೦ದ್ರನಂತಿದ್ದನು. ಹೊಸ 
ನಾರುಮಡಿಯುಟ್ಟುದ್ಧರಿ೦ದ ಎಳೆಬಿಸಿಲಿಗೆ ಸಮಾನವಾದ ಕಾಂತಿಯುಳ್ಳವನಾಗಿದ್ದನು. 


ವಡವಾಗ್ನಿಶಿಖಾಜಾಲ- 
ಸಮಾಲೀಢಮಿವಾರ್ಣವಮ್‌ | 
ಸರ್ವಾಸಾಮಪಿ ವಿದ್ಯಾನಾಮ್‌ 
ಸಮುದಾಯನಿಕೇತನಮ್‌ ॥ 4-31 


ನ್ಯಕ್ಕೃತಪ್ರಾಕೃತಾಹಂತಮ್‌ 
ನಿರೂಢಶಿವಭಾವನಮ್‌ । 
ತಣೀಕತಜಗಜಾಲಮ್‌ 
ಸಿದೀನಾಮುದಯಸಲಮ್‌ ॥ 4-32 


೪ 


ಪ್ರಾಕೃತಾಹಂಕಾರ ವರ್ಜಿತನೂ, ದೃಢವಾದ ಶಿವಭಾವನೆಯುಳವನೂ, ಜಗಜ್ಞಾಲವನ್ನು ತುಚ್ಛೀಕರಿಸಿದವನೂ 


ಸರ್ವಸಿದ್ದಿಗಳಿಗೆ ಉಗಮ ಸ್ಥಾನವಾದವನೂ ಆಗಿದ್ದನು. 
ಮೋಹಾಂಧಕಾರತಪನಮ್‌ 
ಮೂಲಬೋಧಮಹೀರುಹಮ್‌ | 
ದದರ್ಶ ಸ ಮಹಾಯೋಗೀ 
ಮುನಿಂ ಕಲಶಸಂಭವಮ್‌ ॥ 4-33 
ಮೋಹವೆಂಬ ಅಂಧಕಾರಕ್ಕೆ ಸೂರ್ಯನಂತಿರುವ, ಸ್ಪಸ್ವರೂಪಜ್ಜಾನಕ್ಕೆ ಕಲ ೦ತಿರುವ ಕಲಶಸಂಭವನಾದ 


८ ९०) 


ಅಗಸ್ತ $ಮಹಾಮುನಿಯನ್ನು ಆ ಮಹಾಯೋಗಿಯಾದ ರೇಣುಕಗಣೇಶ್ನರನು ನೋಡಿದನು. 


ಅತಿ ಅಗಸ್ನಮುನಿರರ್ಣನಂ 
ಇಲ್ಲಿಗೆ ಅಗಸ್ಥ ಮುನಿವರ್ಣನೆಯು ಮುಗಿಯಿತು. 


ರಿಶುದ್ಧವಾದ ಭಸ್ಮದಿಂದ ತ್ರಿಪು೦ಡ್ರವನ್ನು ಧರಿಸಿದ (ಅಗಸ್ತ್ಯನು) ಗಂಗೆಯ ಮೂರು ಧಾರೆಗಳಿಂದ ಕೂಡಿದ 


ಹಿಮಾಲಯ 


ವಡವಾಗ್ನಿಯ ಜ್ವಾಲೆಗಳ ಶಿಖೆಗಳಿ೦ದ ವ್ಯಾಪ್ತವಾಗಿರುವ ಸಮುದ್ರದಂತೆ ತೋರುತ್ತಿದ್ದನು. ಎಲ್ಲ ವಿದ್ಯೆಗಳ ಸಮುದಾಯಕ್ಕೆ 


5. ಶ್ರೀರೇಣುಕಪೂಜನಮ್‌ 
ಶ್ರೀರೇಣುಕರ ಪೂಜೆಯು 
(3 ಶ್ಲೋಕಗಳು) 


ತಮಾಗತಂ ಮಹಾಸಿದ್ಧಮ್‌ 

ಸಮೀಕ್ಷ್ಯ ಕಲಶೋದ್ಭವಃ | 

ಗಣೇಂದ್ರಂ ರೇಣುಕಾಭಿಖ್ಯಮ್‌ 

ಎವೇದ ಜ್ಞಾನಚಕ್ಷುಷಾ । 

ತಸ್ಕಾನುಭಾವಂ ವಿಜ್ಞಾಯ 

ಹಸೈೈವ ಸಮುತ್ನಿತಃ ॥ 4-34 

ಕಲಶೋದ್ಧವನಾದ ಅಗಸ್ತ್ಯನು ತನ್ನ ಆಶ್ರಮಕ್ಕೆ ಆಗಮಿಸಿದ ಮಹಾಸಿದ್ದನನ್ನು ಜ್ಞಾನಚಕ್ಷುವಿನಿಂದ ನೋಡಿ, ಈತನು 
ರೇಣುಕನೆಂಬ ಹೆಸರಿನ ಗಣೇಂದನೆಂಬುದಾಗಿ ತಿಳಿದುಕೊಂಡನು. ಶ್ರೀ ರೇಣುಕಗಣೇಶ್ತರನ ಪ್ರಭಾವವನ್ನು ತಿಳಿದು, ಕೂಡಲೆ 
ಅಗಸ್ತ್ಯನು ಎದ್ದು ನಿಂತು- 

ಸಂಪ್ರಣಮ್ಯ ಸಮಾನೀಯ 

ಸ್ವಾಸನೇ ತಂ ನ್ಯವೇಶಯತ್‌ | 

ಲೋಪಾಮುದ್ರಾಕರಾನೀತೈಃ 

ಉದಕೈರತಿಪಾವನೈ; | 

ಪಾದೌ ಪ್ರಕ್ಷಾಲಯಾಮಾಸ 

ಸ ತಸ್ಯ ಶಿವ್ವಯೋಗಿನಃ ॥ 4-35 


ನಮಸ್ನರಿಸಿ (ಸಂಪ್ರಣಮೃ) ಆ ರೇವಣ ದ್ದೇಶ್ವರನ ದರದಿಂದ ಬರಮಾಡಿಕೊಂಡು, ಅವರನ್ನು ತನ್ನ ಆಸನದ ಮೇಲೆ 


ಕುಳರಿಸಿದನು. ಆ ಸ ಮಹರ್ಷಿಯು ಲೊ ದಾದೇವಿಯು ತಂ ಪಾವನವಾದ ನೀರಿನಿಂದ ಆ ಶಿವಯೋಗಿಯ 
ಎರಡೂ ಪಾದಗಳನು ತೊಳೆ 


ಸಂಪೂಜ್ನ ತಂ ಯಥಾಶಾಸಮ್‌ 
ತನ್ನಿಯೋಗಪುರಸರಮ್‌ | 
ಮುನಿರ್ವಿನಯ ನೋ 
ನಿಷಸಾದಾಸನಾಂತರೇ ॥ 4-36 


ಆ ರೇಣುಕ ಗಣೇಶ್ವರನನ್ನು ಶಾಸ್ತೋಕ್ತವಿಧಿಯಂತೆ ಪೂಜಿಸಿದ ವಿನಯ ಸಂಪನ್ನನಾದ ಆ ಅಗಸ್ತ್ಯಮಹರ್ಷಿಯು ರೇಣುಕರ 


ಮೆ 


ಆಜ್ಞಾನು ಸಾರವಾಗಿ ಬೇರೊಂದು ಆಸನದ ಮೇಲೆ ಕುಳಿತುಕೊಂಡನು. 


तीः 


ಇತಿ ತೀರೇಣುಕಪೂಜನಂ 
ಇಲ್ಲಿಗೆ ತ್ರೀ ರೇಣಕರ ಪೂಜೆಯು ಮುಗಿಯಿತು. 


6. ಶ್ರೀರೇಣುಕಾಗಸ್ತ್ಯ ಸಂವಾದಃ 
ಶ್ರೀರೇಣುಕ ಅಗಸ್ತ್ಯರ ಸಂವಾದವು 
(8 ಶ್ಲೋಕಗಳು) 


ಸಮಾಸೀನಂ ಮುನಿವರಮ್‌ 

ಸರ್ವತೇಜಸ್ಸಿನಾಂ ವಿಭುಮ್‌ । 

ಉವಾಚ ಶಾಂತಯಾ ವಾಚಾ 

ರೇವಣಃ ಸಿದ್ಧಶೇಖರಃ ॥ 4-37 

ತೇಜಸ್ವಿಗಳಿಗೆ ಶ್ರೇಷ್ಠನಾಗಿರುವ ಬೇರೊಂದು (ಸಮಾನವಾದ) ಆಸನದಲ್ಲಿ ಚೆನ್ನಾಗಿ ಕುಳಿತಿರುವ, ಮುನಿಗಳಲ್ಲಿ ಅಗ್ರಗಣ್ಯನಾದ 
ಅಗಸ್ತ್ಯನನ್ನು ಕುರಿತು ಸಿದ್ಧಶ್ರೇಷ್ಠನಾದ ರೇಣುಕನು ಶಾಂತವಾದ ವಾಣಿಯಿಂದ ಹೀಗೆ ನುಡಿದನು. 

ನಿರ್ವಿಘ್ನಂ ವರ್ತಸೇ ಕಿಂ ನು 

ನಿತ್ಯಾ ತೇ ನಿಯಮಕ್ರಿಯಾ । 

ಅಥ ವಾಂಗಸ್ತ 5 ತೇಜಸ್ವಿನ್‌ 

ಕುತಃ ಸ್ಯುಸ್ತೇಂ೦ಂತರಾಯಕಾಃ ॥ 4-38 
ಹೇ ಅಗಸ್ತ್ಯನೇ, ನಿನಗೆ ಯಾವ ವಿಘ್ನಗಳೂ ಇರುವುದಿಲ್ಲವಲ್ಲವೇ? ಮತ್ತು ನಿನ್ನ ನಿತ್ಯಕ್ರಿಯೆಗಳು ನಿಯಮಿತವಾಗಿ 
ನಡೆಯುತ್ತಿರುವವಲ್ಲವೇ? ಅಥವಾ ತೇಜಸ್ವಿಯಾಗಿರುವುದರಿ೦ದ ನಿನಗೆ ವಿಘ್ನಗಳು ಹೇಗೆ ತಾನೇ ಬಂದಾವು? 


ವಿಂಧ್ಯೋ ನಿರುದ್ಧೋ ಭವತಾ 

ವಿಶ್ವೋಲ್ಲಂಘನವಿಭ್ರಮಃ | 

ನಹುಷೋ ರೋಹಲೇಶಾತ್‌ ತೇ 

ಸದ್ಯಃ ಸರ್ಪತ್ಚಮಾಗತ: ॥ 4-39 
ವಿಶ್ವವನ್ನೇ ಮೀರಿ ಬೆಳೆಯಬೇಕೆಂಬ ಭ್ರಮೆಯುಳ್ಳ ವಿಂಧ್ಯಪರ್ವತವನ್ನು ನೀನು ತಡೆದೆ. ನಹುಷ ಚಕ್ರವರ್ತಿಯು ನಿನ್ನ ಕಿಂಚಿತ್‌ 
ರೋಷ ಮಾತ್ರದಿಂದ ಕೂಡಲೇ ಸರ್ಪವಾದನು 

ಆಚಾಂತೇ ಭವತಾ ಪೂರ್ವಮ್‌ 

ಪಂಕಶೇಷಾಃ ಪಯೋಧಯಃ । 

ಜೀರ್ಣಾಸ್ತೇ ಜಾಠರೇ ವಹ್ನೌ 

ದೃಷ್ಟೋ ವಾತಾಪಿದಾನವಃ ॥ 4-40 
ಪೂರ್ವಕಾಲದಲ್ಲಿ ನೀನು ಆಚಮನವನ್ನು ಮಾಡುವುದರಿಂದಲೇ (ಸಪ್ತ) ಸಮುದ್ರಗಳ ನೀರೆಲ್ಲಾ ಒಣಗಿ ಕೇವಲ ಕೆಸರೇ 
ಉಳಿಯಿತು. ವಾತಾಪಿಯೆಂಬ ಕೊಬ್ಬಿದ ರಾಕ್ಷಸನು ನಿನ್ನ ಜಠರಾಗ್ನಿಯಲ್ಲಿ ಜೀರ್ಣವಾಗಿ ಹೋದನು 


ಏವಂವಿಧಾನಾಂ ಚಿತ್ರಾಣಾಮ್‌ 
ಸರ್ವಲೋಕಾತಿಶಾಯಿನಾಮ್‌ । 
ಕೃತ್ಯಾನಾಂ ತು ಭವಾನ್‌ ಕರ್ತಾ 
ಕಸ್ತೇಂಗಸ್ತ್ಯ ಸಮಪಭಃ ॥ 4-41 
ನೀನು ಹೀಗೆ ಸರ್ವಲೋಕಗಳಲ್ಲಿ ಅತಿಶಯವಾದ ಪೂರ್ವೋಕ್ಷವಾದ ಆಶ್ಚರ್ಯ ಕೃತ್ಯಗಳನ್ನು ಮಾಡಿರುವೆ. ಆದ್ದರಿಂದ ಹೇ 
ಅಗಸ್ತ್ಯನೇ, ನಿನಗೆ ಸರಿಸಾಟಿಯಾದವರು ಯಾರೂ ಇಲ್ಲ. 
ಶಿವಾದ್ವೈತಪರಾನಂದ- 


ಪ್ರಕಾಶನಪರಾಯಣಮ್‌ । 
ಭವಂತಮೇಕಂ ಶಂಸಂತಿ 
ಪ್ರಕೃತ್ಯಾ ಸಂಗವರ್ಜಿತಮ್‌ ॥ 4-42 
ಲೋಕದ ಜನರು ನಿನ್ನೊಬ್ಬನನ್ನೇ ಸ್ವಾಭಾವಿಕವಾಗಿ ಸಂಗವರ್ಜಿತನೆಂತಲೂ, ಶಿವಾದ್ವೈತ ಪರಾನಂದವನು 
ಕಾಶಪಡಿಸುವುದರಲ್ಲಿ ನಿತ್ಯನಿರತನೆಂತಲೂ ಪ್ರಶಂಸಿಸುತ್ತಿರುತ್ತಾರೆ. 
ಪುರಾ ಹೈಮವತೀಸೂನುಃ 
ಅವದತ್‌ ತೇ ಷಡಾನನಃ | 
ಶಿವಧರ್ಮೊೋತ್ತರಂ ನಾಮ 
ಶಾಸ್ತ್ರಮೀಶ್ಚರಭಾಷಿತಮ್‌ ॥ 4-43 
ಈಶ್ವರನಿಂದ ಹೇಳಲ್ಪಟ್ಟ “ಶಿವಧರ್ಮೋತ್ತರ” ಎಂಬ ಹೆಸರಿನ ಶಾಸ್ತ್ರವನ್ನು ಪೂರ್ವಕಾಲದಲ್ಲಿ ಹೈಮವತಿ (ಪಾರ್ವತಿ)ಯ 
ಮಗನಾದ ಷಣ್ಮುಖನು ನಿನಗೆ ಬೋಧಿಸಿದನು. 
ಭಕ್ತಿಃ ಶೈವೀ ಮಹಾಘೋರ- 
ಸಂಸಾರಭಯಹಾರೀಣೀ | 
ತ್ವಯಾ ರಾಜನ್ಸತೀ ಲೋಕೇ 
ಜಾತಾಂಗಸ್ತ್ಯ ಮಹಾಮುನೇ ॥ 4-44 


(£. 


ಮಹಾಮುನಿಯಾದ ಹೇ ಅಗಸ್ತ ५८३९, ಘೋರವಾದ ಸಂಸಾರದ ಭಯವನ್ನು ದೂರಮಾಡುವ ಶಿವಭಕ್ತಿಯು ರಾಜಮಾನ್ಯವಾಗಿ 


ಈ ಲೋಕದಲ್ಲಿ ನಿನ್ನಿಂದ ಪ್ರಕಾಶಿಸಲ್ಪಟ್ಟಿತು. 


ಇತಿ ಶ್ರೀರೇಣುಕಾಗಸ್ತ್ಯಸಂವಾದಂ ಪರಿಸಮಾಪ್ರಮ್‌ 
pe; > 
ಇಲ್ಲಿಗೆ ತ್ರೀ ರೇಣುಕ ಅಗಸ್ತ್ಯರ ಸಂವಾದ ಮುಗಿಯಿತು. 


7. ಅಗಸ್ತ್ಯಮುನಿವಚನಮ್‌ 
ಅಗಸ್ತ್ಯಮುನಿಯ ವಚನವು 
(10 ಶ್ಲೋಕಗಳು) 


ಅತಿ ತಸ್ಯ ವಚಃ ಶ್ರುತ್ವಾ 

ಸಿದ್ಧಸ್ಯ ಮುನಿಪುಂಗವಃ । 
ಗಂಭೀರಗುಣಯಾ ವಾಚಾ 

ಬಭಾಷೇ ಭಕ್ತಿಪೂರ್ವಕಮ್‌ ॥ 4-45 


ಮುನಿಪುಂಗವನಾದ ಅಗಸ್ತ್ಯನು ಸಿದ್ಧನಾದ ಆ ರೇಣುಕನ ಈ ರೀತಿಯ 
ಮಾತನ್ನು ಕೇಳಿ, ಗಂಭೀರವಾದ ವಾಣಿಯಿಂದ ಭಕ್ತಿಪೂರ್ವಕವಾ 
ಅಹಮೇವ ಮುನೀಂದ್ರಾಣಾಮ್‌ 
ಲಾಲನೀಯೋಸ್ಮಿ ಸರ್ವದಾ । 
ಭವದಾಗಮಸಂಪತ್ತಿಃ 
ಮಾಂ ವಿನಾ ಕಸ್ಯ ಸಂಭವೇತ್‌ ॥ 4-46 


J 
ಎ 
& 
ತ್ರೈ 
೪ 
४ 


ಮುನಿಶ್ರೇಷ್ಠರಲ್ಲೆಲ್ಲಾ ನಾನೋರ್ವನೇ ಯಾವಾಗಲೂ ಪ್ರಶ೦ಸನೀಯ ವಾದವನು. ಕಾರಣವೇನೆಂದರೆ ತಮ್ಮ ಆಗಮನದ ಸಂಪತ್ತು 
ನನ್ನ ಹೊರತಾಗಿ ಇನ್ನಾರಿಗೂ ಲಜ್ಯವಾಗಿರುವುದಿಲ್ಲ. 


ನಸಿರಮದ್ದ ಶಿವಜಾನಮ್‌ 
ಸಿರಾ ಮೇ ತಾಪಸಕಿಯಾ | 


ಭವದರ್ಶನಪುಣ್ಣೇನ 
ಸ್ಥಿರಾ ಮೇ ಮುನಿರಾಜತಾ ॥ 4-47 
ನಿಮ್ಮ ದಿವ್ಯದರ್ಶನ ಪುಣ್ಯದಿಂದ ನನ್ನ ಶಿವಜ್ಞಾನವು ಸ್ಥಿ ವಾಯಿತು. ನನ್ನ ತಪಸ್ಸಿನ ಆಚರಣೆಯು ಶಾಶ್ವತವಾಯಿತು. ನನ್ನ 


ಮುನಿತ್ಚ್ವವು ಗಟ್ಟಿಗೊಂಡು ಸ್ಥಿರವಾಯಿತು 

ಸಂಸಾರಸರ್ಪದಷ್ಟಾನಾಮ್‌ 

ಮೂರ್ಛಿತಾನಾಂ ಶರೀರಿಣಾಮ್‌ । 

ಕಟಾಕ್ಟಸ್ತವ ಕಲ್ಯಾಣಮ್‌ 

ಸಮುಜ್ಜೀವನಭೇಷಜಮ್‌ ॥ 4-48 
ಈ ಸಂಸಾರವೆಂಬ ಸರ್ಪವು ಕಚ್ಚಿ ಮೂರ್ಥ್ಫಿತರಾದ ದೇಹಿಗಳಿಗೆ ಕಲ್ಯಾಣಕರವಾದ ನಿಮ್ಮ ದೃಷ್ಟಿಪಾತವು ಸ೦ಜೀವಿನಿ 
ಔಷಧಿಯಾಗಿದೆ. 


ಸಮಸ್ತಲೋಕಸಂದಾಹ- 

ತಾಪತ್ರಯಮಹಾನಲ; | 

ತೃತ್ತದಾಂಬುಕಣಾಸ್ಟಾದಾತ್‌ 

ಉಪಶಾಮೃತಿ ದೇಹಿನಾಮ್‌ ॥ 4-49 
ಮಸ್ತ ಲೋಕಗಳನ್ನು ಸುಡುತ್ತಿರುವ ಜೀವಿಗಳ ತಾಪತ್ರಯವೆಂಬ ಪ್ರಳಯಾಗ್ನಿಯು ನಿಮ್ಮ ಪಾದೋದಕದ ಒಂದು ಬಿಂದುವನ್ನು 
ಸೇವಿಸಿದ ಮಾತ್ರದಿಂದಲೇ ಶಾಂತವಾಗುತದೆ 


ರೇಣುಕಂ ತ್ವಾಂ ವಿಜಾನಾಮಿ 
ಗಣನಾಥಂ ಶಿವಪ್ರಿಯಮ್‌ । 
ಅವತೀರ್ಣಮಿಮಾಂ ಭೂಮಿಮ್‌ 
ಮದನುಗಹಕಾಂಕ್ಷಯಾ ॥ 4-50 
ನೀವು ಶಿವನಿಗೆ ಪ್ರಿಯರಾದ ಗಣಗಳಿಗೆ ಒಡೆಯರಾದ ರೇಣುಕರು ಎಂ ನು 
ಮಾಡು ಅಪೇಕ್ಷೆಯಿಂ ಲೇ ತಾವು ಈ ಭೂಮಿಯ ಮೇಲೆ ಅವತಾರವನು, ತಾಳಿದ್ದೀರಿ. 


ಭವಾದೃಶಾನಾಂ ಸಿದ್ಧಾನಾಮ್‌ 
ಪ್ರಬೋಧದ್ದಸ್ತಜನ್ಮನಾಮ್‌ | 
ಪ್ರವ ತ್ತಿರೀದೃಶೀ ಲೋಕೇ 
ಪರಾನುಗ್ರಹಕಾರಿಣೀ ॥ 4-51 
ಮಜ್ಞಾನದಿ ಜನ್ಮ್ನಬಂಧನವನು ಳೆದುಕೊಂಡಿರುವ ನಿನ್ನಂಥ ಸಿದ್ದಪುರುಷರು ಈ ಮರ್ತ್ಯಲೋಕ ದಲ್ಲಿ ಸಂಚರಿಸುವುದು 


ಇತರರಿಗೆ ಅನುಗಹ ನ್ನು ಮಾಡುವುದ ಕ್ಯಾಗಿಯೇ ಆಗಿರು 


ಗ್ರ 


ತನು ಖಾಚೋತುಮಿಚಾಮಿ 
ಬ್ರ ಫು 


० & 


ಸಿದ್ಧಾಂತಂ ಶ್ರುತಿಸಂಮತಮ್‌ । 
ಸರ್ವಜ್ಞವದ ಮೇ ಸಾಕ್ಷಾತ್‌ 
ಶೈವಂ ಸರ್ವಾರ್ಥಸಾಧಕಮ್‌ ॥ 4-52 
ಹೇ ಸರ್ವಜ್ಞನಾ ರೇಣುಕನೇ, ಶುತಿಸಮತವಾದ ಸರ್ವಾರ್ಥ ಸಾಧಕವಾದ ಶಿವನಿಗೆ ಸಂಬಂಧಿತವಾದ ಸಿದ್ದಾಂತವನ್ನು 
ನ್ನ ಮುಖದಿಂದಲೇ ಕೇಳಲು ಅಪೇಕ್ಷಿ ತ್ತಿರುವೆನು. ಆದ್ದರಿ೦ದ ನನಗೆ ನೀನು ಅದನ್ನು ಬೋಧಿ 
ಸದ್ದಃ ಸಿದಿಕರಂ ಪುಂಸಾಮ್‌ 
ಸರ್ವಯೋಗೀಂದ್ರಸೇವಿತಮ್‌ । 


21 
[ಪ 
ch 
६ 


ದುರಾಚಾರೈರನಾಫ್ರಾತಮ್‌ 

ಸ್ಟೀಕೃತಂ ವೇದವೇದಿಭಿಃ | 

ಶಿವಾತ್ರೆ ಕೈಕ್ಯಮಹಾಬೋಧ- 

ಸಂಪ್ರದಾಯಪ್ರವರ್ತಕಮ್‌ ॥ 4-53 
ತತ್‌ಕ್ಷಣದಲ್ಲಿಯೇ ಸಿದ್ದಿಯನ್ನು ಕೊಡುವ, ಎಲ್ಲ ಯೋಗೀಂದರಿಂದ ಸ್ಟೀಕರಿಸಲ್ಲಟ್ಟಿರುವ, ದುರಾಚಾರಿಗಳಿಗೆ ದುಃಸಾಧ್ಯವಾದ 
ವೇದವಿದ ಸೀಕೃತವಾದ, ಶಿವ-ಜೀವರ ಐಕ್ಯಬೋಧಕವಾದ ನ ಪ್ರದಾಯವನ್ನು ಪ್ರವರ್ತನಗೊಳಿಸುವ 
ಶಿವಾದ್ವೈತವನ್ನು ನನಗೆ ಬೋಧಿಸು 
ಉಕ್ತ್ವಾ ಭವಾನ್‌ ಸಕಲಲೋಕಮಹೋಪಕಾರಮ್‌ 
ಸಿದ್ಧಾಂತಸಂಗ್ರಹಮನಾದೃತಬಾಹ್ಯತಂತ್ರಮ್‌ | 
ಸದ್ಯಃ ಕೃತಾರ್ಥಯಿತುಮರ್ಹತಿ ದಿವ್ಯಯೋಗಿನ್‌ 

ನಾನಾಗಮಶ್ರವಣವರ್ತಿತಸಂಶಯಂ ಮಾಮ್‌ ॥ 

4-54 

-ವಸಂತತಿಲಕಂ ವೃತ್ತಂ 
ಹೇ ದಿವ್ನಯೋಗಿಯಾದ ರೇಣುಕನೇ, ಎಲ್ಲ ಜೀವಿಗಳಿಗೆ ಅನುಗಹಕಾರಕವಾದ, ವೇದ ಗಳಾದ ತಂತ್ರಗಳನ್ನು ನಿರಾಕರಿಸಿದ 
ವೇದ ಸಮತವಾದ ಸಿದಾಂತ ಸಾರವನು ತಾ ಗೆ ಉಪದೇಶ ಮಾಡಿ ಅನೇಕ ಆಗಮಗಳ ಶ್ರವಣದಿಂ 


ಸಂಶಯಗೊಂಡಿರುವ ನನನು, ಕೂಡಲೇ ಕತಾರ್ಥನನಾಗಿ ಮಾಡಬೇಕು 


0 


ಇತಿ ಅಗಸ್ತ್ಯಮುನಿವತನಂ ಇಲ್ಲಿಗೆ ಆಗಸ್ಥ್ಯರ ಪ್ರಾರ್ಥನೆಯು ಮುಗಿಯಿತು 


ಓಂ ತತತ್‌ ಅತಿ 
ಪ್ರೀ ಶಿವಗೀತೇಷು ಸಿದಾಂತಾಗಮೇಷು ತಿವಾದ್ರೈತವಿದ್ದಾಯಾಂ ತಿವಯೋಗಶಾಸೇ ಶ್ರೀರೇಣುಕಾಗಳ, ಸಂವಾದೇ ವೀರಶ್ರೆವಧರ್ಮನಿರ್ಣಯೇ, 


ಶ್ರೀಶಿವಯೋಗಿ ತಿವಾಚಾರ್ಯವಿರಚಿತೇ ತ್ರೀಸಿದ್ಧಾಂತತಿಖಾಮಣೌ ಶ್ರೀರೇಣುಕಾಗಸ್ತ್ಯ ಸಂಭಾಷಣ ಪ್ರಸಂಗೋನಾಮ ಚತುರ್ಥ. ಪರಿಚ್ಛೇದ: 1 
ಓಂ ತತ್ತತ್‌ ಇಲ್ಲಿಗೆ ಶ್ರೀ ತಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈ ತವಿದ್ಧಾ ರೂಪವೂ, ಶಿವಯೋಗಶಾಸ್ತವೂ, 
ಶ್ರೀರೇಣುಕಾಗಸ್ತ್ಯ ಸಂವಾದರೂಪವೂ, ಶ್ರೀ ವೀರಶ್ಯೈವಧರ್ಮನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಅದ. 
ತ್ರೀಸಿದ್ಧಾ೦ತತಿಖಾಮಣಿಯಲ್ಲಿ 

ಪ್ರೀ ರೇಣುಕಾಗ ೦ಭಾಷಣಪಸಂಗವೆ೦ಬ ಹೆಸರಿನ ನಾಲ್ಕನೆಯ ಪರಿಚ್ಛೇದವು ಮುಗಿದುದು 


ಪಂಚಮಃ ಪರಿಚ್ಛೆ ೀದಃ 
ಐದನೆಯ ಪರಿಚ್ಛೇದವು 


ಭಕ್ತಸ್ಥಲೇ ಪಿಂಡ-ಪಿಂಡಜ್ಜಾನ-ಸಂಸಾರಹೇಯಸ್ಥಲಪ್ರಸಂಗಃ 
ಭಕ್ತಸ್ಥಲದ ಪಿಂಡ, ಪಿಂಡಜ್ಞಾನ, ಸಂಸಾರಹೇಯಸ್ಥಲ ಪ್ರಸಂಗವು 
(77 ಶ್ಲೋಕಗಳು) 


ಸಿದ್ಧಾ ೦ತಕಥನಮ್‌ 
ಸಿದ್ಧಾ ೦ತದ ಕಥನವು 
(21 ಶ್ಲೋಕಗಳು) 


ಅಥಾಗಸ್ತ್ಯವಚಃ ಶ್ರುತ್ವಾ 

ರೇಣುಕೋ ಗಣನಾಯಕಃ । 

ಧ್ಯಾತ್ವಾ ಕ್ಷಣಂ ಮಹಾದೇವಮ್‌ 

ಸಾಂಬಮಾಹ ಸಮಾಹಿತಃ ॥ 5-1 

ಬಳಿಕ ಅಗಸ್ತ್ಯರ ಬಿನ್ನಪವನ್ನು ಕೇಳಿ ಗಣನಾಯಕರಾದ ರೇಣುಕರು ಕ್ಷಣಕಾಲ ಸಾ೦ಬ(ಉಮಾಪತಿ)ನಾದ ಮಹಾದೇವನನ್ನು 
ಧ್ಯಾನ ಮಾಡಿ ಸಮಾಧಾನ ಚಿತದಿಂದ ನುಡಿದರು. 


ಅಥ ಶ್ರೀರೇಣುಕಶಾಸನಂ ಶ್ರೇರೇಣುಕ ಶಾಸನದ ಪ್ರಾರಂಭವು 


ಅಗಸ್ತ 5 ಮುನಿಶಾರ್ದೂಲ 
ಸಮಸ್ತಾಗಮಪಾರಗ | 
ಶಿವಜಾನಕರಂ ವಕ್ಕೇ 
ಕು ಖರೆ 
ಸಿದ್ಧಾಂತಂ ಶ್ರುಣು ಸಾದರಮ್‌ ॥ 5-2 


ಸಮಸ್ತ ಆಗಮಗಳಲ್ಲಿ ಪಾರಂಗತನಾದ, ಮುನಿಗಳಲ್ಲಿ ಶ್ರೇಷ್ಠನಾದ ಎಲೈ ಅಗಸ್ತ್ಯನೇ, ಶಿವಜ್ಞಾನವನ್ನು ಉಂಟುಮಾಡುವ 
ಸಿದ್ಧಾಂತವನ್ನು ಹೇಳುವೆನು. ಆದರಪೂರ್ವಕವಾಗಿ ಕೇಳು. 


ಅಗಸ್ತ 5 ಖಲು ಸಿದ್ಧಾಂತಾಃ 

ವಿಖ್ಯಾತಾ ರುಚಿಭೇದತಃ । 

ಭಿನ್ನಾಚಾರಸಮಾಯುಕ್ತಾ 

ಭಿನ್ನಾರ್ಥಪ್ರತಿಪಾದಕಾಃ ॥ 5-3 

ಹೇ ಅಗಸ್ಯನೇ, ಅಭಿರುಚಿಯ ಭೇದದಿಂದ ಭಿನ್ನ ಭಿನ್ನಾಚಾರಗಳಿ೦ದ ಭಿನ್ನ ಭಿನ್ನ ಅರ್ಥಗಳನ್ನು ವಿವರಿಸುವುದರಿಂದ 
ಸಿದ್ಧಾಂತಗಳು ಅನೇಕ ವಿಧವಾಗಿ ಪ್ರಖ್ಯಾತವಾಗಿವೆ. 
ಸಾಂಖ್ಯಂ ಯೋಗಃ ಪಾಂಚರಾತ್ರಮ್‌ 

ವೇದಾಃ ಪಾಶುಪತಂ ತಥಾ । 

ಏತಾನಿ ಮಾನಭೂತಾನಿ 


ನೋಪಹನ್ಯಾನಿ ಯುಕ್ತಿಭಿಃ ॥ 5-4 

ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರ ಪಾಂಚರಾತ್ರ, ವೇದಗಳು ಹಾಗೂ ಪಾಶುಪತಶಾಸ್ತ್ರ- ಇವೆಲ್ಲಾ ಪ್ರಮಾಣಗಳಾಗಿವೆ. ಆದ್ದರಿ೦ದ 
ಇವುಗಳನ್ನು ಯುಕ್ತಿ ತರ್ಕಗಳಿಂದ ಖಂಡಿಸಕೂಡದು. 

ವೇದಃ ಪ್ರಧಾನಂ ಸರ್ವೇಷಾಮ್‌ 

ಸಾಂಖ್ಯಾದೀನಾಂ ಮಹಾಮುನೇ । 

ವೇದಾನುಸರಣಾದೇಷಾಮ್‌ 

ಪ್ರಾಮಾಣ್ಯಮಿತಿ ನಿಶ್ಚಿತಮ್‌ ॥ 5-5 

ಹೇ ಮಹಾಮುನಿಯೇ, ಸಾಂಖ್ಯಾದಿ ಸರ್ವಶಾಸ್ತ್ರಗಳಿಗೆ ವೇದವೇ ಪ್ರಧಾನವಾದುದು. ವೇದವನ್ನು ಅನುಸರಿಸಿದರಿಂದಲೇ 
ಇವುಗಳ ಪ್ರಾಮಾಣ್ಯವು ನಿಶ್ಚಿತವಾಗಿರುತ್ತದೆ. 

ಪಾಂಚರಾತ್ರಸ್ಯ ಸಾಂಖ್ಯಸ್ಯ 

ಯೋಗಸ್ಯ ಚ ತಥಾ ಮುನೇ । 

ವೇದೈಕದೇಶವರ್ತಿತ್ಸಮ್‌ 

ಶೈವಂ ವೇದಮಯಂ ಮತಮ್‌ ॥ 5-6 


ಹೇ ಮುನಿಯೇ, ಪಾಂಚರಾತ್ರ, ಸಾಂಖ್ಯ ಮತ್ತು ಯೋಗಶಾಸ್ತಗಳು ವೇದದ ಏಕದೇಶವರ್ತಿಗಳಾಗಿರುತ್ತವೆ. (ವೇದದ ಒಂದು 
ಭಾಗವನ್ನು ಮಾತ್ರ ಒಪ್ಪುವ೦ತಹುಗಳಾಗಿವೆ). ಆದರೆ ಶೈವ(ಸಿದ್ಧಾಂತ)ವು ಸಂಪೂರ್ಣವಾಗಿ ವೇದಮಯ ಎನ್ನುವುದು 
ನಿಗಮಾಗಮ ತಜ್ಞರ ಅಭಿಮತವಾಗಿದೆ. 


ವೇದೈಕದೇಶವರ್ತಿಭ್ಯಃ 
ಸಾಂಖ್ಯಾದಿಭ್ಯೋ ಮಹಾಮುನೇ । 
ಸರ್ವವೇದಾನುಸಾರಿತ್ವಾತ್‌ 
ಶೈವತಂತ್ರಂ ವಿಶಿಷ್ಯತೇ ॥ 5-7 


A 


ಹೇ ಮಹಾಮುನಿಯೇ, ವೇದದ ಒಂದು ಭಾಗವನ್ನು ಒಪ್ಪುತ್ತಿರುವ ಸಾಂಖ್ಯಾದಿ ಶಾಸ್ತಗಳಿಗಿಂತಲೂ ಸರ್ವ 
-2 ಮೆ 
ವೇದಾನುಸಾರಿಯಾದ ಶೈವ (ಸಿದ್ಧಾಂತ) ಶಾಸ್ತವು ಎಲ್ಲಕ್ಕಿಂತ ವಿಶಿಷ್ಟ (ವಿಲಕ್ಷಣ)ವಾಗಿದೆ. 


ಶೈವತಂತ್ರಮಿತಿ ಪ್ರೋಕ್ತಮ್‌ 

ಸಿದ್ಧಾಂತಾಖ್ಯಂ ಶಿವೋದಿತಮ್‌ । 

ಸರ್ವವೇದಾರ್ಥರೂಪತ್ವಾತ್‌ 

ಪ್ರಾಮಾಣ್ಯಂ ವೇದವತ್‌ ಸದಾ ॥ 5-8 

ಶಿವನಿಂದ ಉಪದೇಶಿತವಾದ ಶೈವತಂತ್ರವು ಸಿದ್ಧಾಂತವೆಂಬುದಾಗಿ ಹೇಳಲ್ಪಟ್ಟಿದೆ. ಇದು ಸರ್ವವೇದಾರ್ಥಗಳ 
ಸ್ಪರೂಪವಾದ್ದರಿಂದ ಇದು ಯಾವಾಗಲೂ ವೇದದಂತೆ ಪ್ರಮಾಣವಾಗಿರುತ್ತದೆ. 

ಆಗಮಾ ಬಹುಧಾ ಪ್ರೋಕ್ತಾ: 

ಶಿವೇನ ಪರಮಾತ್ಮನಾ । 

ಶೈವಂ ಪಾಶುಪತಂ ಸೋಮಮ್‌ 

ಲಾಕುಲಂ ಚೇತಿ ಭೇದತಃ ॥ 5-9 


ಪರಮಾತ್ಮನಾದ ಶಿವನಿಂದ ಉಪದೇಶಿಸಲ್ಪಟ್ಟ ಆಗಮಗಳು ಶೈವ, ಪಾಶುಪತ, ಸೋಮ ಮತ್ತು ಲಾಕುಲವೆಂಬ ವೈವಿಧ್ಯದಿ೦ದ 
ಹಲವು ಬಗೆಯಾಗಿವೆ. 


ತೇಷು ಶೈವಂ ಚತುರ್ಭೇದಮ್‌ 

ತಂತ್ರಂ ಸರ್ವವಿನಿಶ್ಚಿತಮ್‌ । 

ವಾಮಂ ಚ ದಕ್ಷಿಣಂ ಚೈವ 

ಮಿಶ್ರಂ ಸಿದ್ಧಾಂತಸ೦ಜ್ಯಕ್ಕಮ್‌ ॥ 5-10 


ಅವುಗಳಲ್ಲಿ ಶೈವಶಾಸ್ತ್ರವು ವಾಮ, ದಕ್ಷಿಣ, ಮಿಶ್ರ ಮತ್ತು ಸಿದ್ಧಾ ೦ತವೆಂಬ ಹೆಸರಿನಿಂದ ನಾಲ್ದು ವಿಧವಾಗಿರುತದೆ ಎಂಬುದಾಗಿ 
ಎಲ್ಲಾ ಆಗಮತಜ್ಜರಿ೦ದ ನಿಶ್ಚಯಿಸಲಟ್ಟಿದೆ. 


ಚ ९ © 


0೮ 


ಶಕ್ತಿಪ್ರಧಾನಂ ವಾಮಾಖ್ಯಮ್‌ 

ದಕ್ಷಿಣಂ ಭೈರವಾತ್ಮಕಮ್‌ | 

ಸಪ್ತಮಾತೃಪರಂ ಮಿಶ್ರಮ್‌ 

ಸಿದ್ಧಾಂತಂ ವೇದಸಮ್ಮತಮ್‌ ॥ 5-11 


ಸಿದ್ಧಾಂತತ೦ತ್ರವು 

ವೇದಧರ್ಮಾಭಿಧಾಯಿತ್ಸಾತ್‌ 

ಸಿದ್ಧಾಂತಾಖ್ಯಃ ಶಿವಾಗಮಃ | 

ವೇದಬಾಹ್ಯವಿರೋಧಿತ್ವಾದ್‌ 

ವೇದಸಮತ ९५९६९ | 5-12 

ಸಿದಾಂತವೆಂಬ ಹೆಸರಿನ ಶಿವಾಗಮವು ವೇದೋಕವಾದ ಧರ್ಮವನ್ನು ಪ್ರತಿಪಾದಿಸುವುದರಿ೦ದ ಮತ್ತು ವೇದ ಬಾಹ್ಮಗಳಾದ 


= = थि 
ಚಾರ್ವಾಕಾದಿಗಳನ್ನು ವಿರೋಧಿಸುತ್ತಿರುವುದರಿಂದ ಇದು ವೆ ದಸಮ್ಮತವೆಂದು ಹೇಳಲ್ಪಟ್ಟದೆ. 
ವೇದಸಿದ್ಧಾಂತಯೋರೈಕ್ಕಮ್‌ 
ಏಕಾರ್ಥಪ್ರತಿಪಾದನಾತ್‌ । 


ಪ್ರಾಮಾಣ್ಯಂ ಸದೃಶಂ ಚ್ಲೇಯಮ್‌ 

ಪಂಡಿತೈರೇತಯೋಃ ಸದಾ ॥ 5-13 

ವೇದ ಮತ್ತು ಸಿದ್ದಾಂತಶಾಸ್ತಗಳಲ್ಲಿ ಒಂದೇ ವಿಷಯ ಪ್ರತಿಪಾದಿಸಲ್ಪಟ್ಟಿರು ವುದರಿಂದ 
ಯಾವಾಗಲೂ ಸಮಾನವಾಗಿಯೇ ತಿಳಿದುಕೊಳ್ಳಬೇಕು 


೩ 
೦ 
೪ 
GL 
ಈ 
23 
೭೬ 
[eb 
६ 
[eb 
ತ್ರ 
3 
€ 
द 


ಸಿದ್ದಾಂತಾಖ್ದೇ ಮಹಾತಂತ್ರೇ 

ಕಾಮಿಕಾದ್ದೇ ಶಿವೋದಿತೇ । 

ನಿರ್ದಿಷ್ಟಮುತ್ತರೇ ಭಾಗೇ 

ವೀರಶೈವಮತಂ ಪರಮ್‌ ॥ 5-14 

ಶಿವನಿಂದ ಉಪದೇಶಿಸಲ್ಪಟ್ಟ ಕಾಮಿಕಾದಿ ವಾತುಲಾ೦ತ್ಯಗಳಾದ ಸಿದ್ಧಾಂತವೆಂಬ ಹೆಸರಿನ ಮಹಾತಂತ್ರದ ಉತ್ತರ ಭಾಗದ 
ಶ್ರೇಷ್ಠವಾದ ವೀರಶೈವ ಮತವು ಹೇಳಲ್ಪಟ್ಟಿದೆ. 


36 


ವಿದ್ಯಾಯಾಂ ಶಿವರೂಪಾಯಾಮ್‌ 

ವಿಶೇಷಾದ್‌ ರಮಣಂ ಯತಃ | 

ತಸ್ಮಾದೇತೇ ಮಹಾಭಾಗಾ 

ವೀರಶೈವಾ ಇತಿ ಸ ತಾಃ ॥ 5-15 

ಶಿವರೂಪವಾದ ವಿದ್ಯೆಯಲ್ಲಿ ಯಾರು ವಿಶೇಷವಾಗಿ ರಮಿಸುವರೋ ಅಂತಹ ಭಾಗ್ಯಶಾಲಿಗಳು ವೀರಶೈವರೆಂಬುದಾಗಿ 
ಸ್ಮರಿಸಲ್ಪಡುತ್ತಾರೆ. 


ವೀಶಬ್ದೇನೋಚ್ಛತೇ ವಿದ್ಯಾ 

ಶಿವಜೀವೈಕ್ಯಬೋಧಿಕಾ | 

ತಸ್ಯಾಂ ರಮಂತೇ ಯೇ ಶೈವಾ 

ವೀರಶೈವಾಸ್ತು ತೇ ಮತಾಃ ॥ 5-16 

“ವೀ' ಶಬ್ದದಿಂದ ಶಿವ ಮತ್ತು ಜೀವರ ಐಕ್ಯವನ್ನು (ಏಕತ್ವವನ್ನು) ಬೋಧಿಸುವ ವಿದ್ಯೆಯು ಹೇಳಲ್ಪಡುತ್ತದೆ. ಆ ವಿದ್ಯೆಯಲ್ಲಿ 
ಯಾವ ಶಿವಭಕ್ತರು ರಮಿಸುವರೋ (ಆನಂದವನ್ನು) ಪಡುತ್ತಾರೆಯೋ ಅವರು ವೀರಶೈವರೆಂದು ಕರೆಯಲ್ಲಟ್ಟಿದ್ದಾರೆ. 


ವಿದ್ಯಾಯಾಂ ರಮತೇ ಯಸ್ಮಾತ್‌ 

ಮಾಯಾಂ ಹೇಯಾಂ ಶ್ಚವದ್‌ ರಹೇತ್‌ । 

ಅನೇನೈವ ನಿರುಕ್ತೇನ 

ವೀರಮಾಹೇಶ್ವರಃ ಸ್ಥ ಕೃತಃ ॥ 5-17 

ಯಾವ ಕಾರಣದಿ೦ದ ಈ ವಿದ್ಯೆಯಲ್ಲಿ ರಮಿಸುವನೋ, ಹೇಯವಾದ ಮಾಯೆಯನ್ನು ನಾಯಿಯಂತೆ ತ್ಯಾಗ ಮಾಡುವನೋ 
ಈ ರೀತಿಯಾದ ನಿರ್ವಚನದಿಂದ (ನಿರುಕ್ತಿ ವೀರಮಾಹೇಶ್ವರನೆಂದು ಸ್ಮರಿಸಲ್ಪಡುತ್ತಾನೆ. 

ವೇದಾಂತಜನ್ಯಂ ಯಜ್ಜಾನಮ್‌ 

ವಿದ್ಯೇತಿ ಪರಿಕೀರ್ತ್ಯತೇ । 

ವಿದ್ಯಾಯಾಂ ರಮತೇ ತಸ್ಯಾಮ್‌ 

ವೀರ ಇತ್ಯಭಿಧೀಯತೇ ॥ 5-18 

ವೇದಾಂತ(ಉಪನಿಷತ್‌)ದಿಂದ ಉತ್ಪನ್ನವಾದ ಯಾವ ಜ್ಞಾನವಿದೆಯೋ ಅದು ವಿದ್ಯೆಯೆಂದು ಹೇಳಲ್ಪಡುತ್ತದೆ. ಆ ವಿದ್ಯೆಯಲ್ಲಿ 
ಯಾರು ರಮಿಸುತ್ತಾರೆಯೋ ಅವರು "ವೀರ' ಎಂದು ಹೇಳಿಸಿಕೊಳ್ಳುವರು. 

ಕೈವೈರ್ಮಾಹೇಶ್ವರೈತ್ವೈವ 

ಕಾರ್ಯಮಂತರ್ಬಹಿಃ ಕ್ರಮಾತ್‌ । 

ಶಿವೋ ಮಹೇಶ್ವರಶ್ಲೇತಿ 

ನಾತ್ಯಂತಮಿಹ ಭಿದ್ಯತೇ ॥ 5-19 

ಶೈವ(ವೀರಶೈವ)ರಿಂದ ಮತ್ತು ಮಾಹೇಶ್ವರ (ವೀರಮಾಹೇಶ್ವರ)ರಿಂದ ಮಾಡಲ್ಪಡುವ ಕ್ರಿಯೆಯು (ಇಷ್ಟಲಿಂಗೋಪಾಸನೆಯು) 
ಕ್ರಮವಾಗಿ ಅಂತರಂಗ ಮತ್ತು ಬಹಿರಂಗದ್ದು ಎಂದು ತಿಳಿದುಕೊಳ್ಳಬೇಕು. ಶಿವ ಮತ್ತು ಮಹೇಶ್ವರ ಇವರೀರ್ವರಲ್ಲಿ ಹೇಗೆ 
ಅತ್ಯಂತವಾಗಿ ಭೇದವಿರುವುದಿಲ್ಲವೋ ಅದರಂತೆ ವೀರಶೈವ ಮತ್ತು ವೀರಮಾಹೇಶ್ವರರಲ್ಲಿ ಪರಸ್ಪರ ಭೇದವಿರುವುದಿಲ್ಲ 
(ಏಕಾಂತದಲ್ಲಿ ಇಷ್ಟಲಿಂಗಪೂಜೆ ಮಾಡುವವರು ವೀರಶೈವರಾದರೆ, ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಬಹಿರಂಗದಲ್ಲಿ 
ಇಷ್ಟಲಿಂಗ ಪೂಜೆಯನ್ನು ಮಾಡುವವರು ವೀರಮಾಹೇಶ್ವರರೆಂದು ತಿಳಿಯಲಾಗಿದೆ). 


ಯಥಾ ತಥಾ ನ ಭಿದ್ಯಂತೇ 


ಶೈವಾ ಮಾಹೇಶ್ಚರಾ ಅಪಿ । 
ಶಿವಾಶ್ರಿತೇಷು ತೇ ಶೈವಾಃ 
ಜ್ಞಾನಯಜ್ಞರತಾಃ ನರಾಃ ॥ 5-20 


ಮಾಹೇಶ್ಚರಾಃ ಸಮಾಖ್ಯಾತಾಃ 

ಕರ್ಮಯಜ್ಞರತಾ ಭುವಿ | 

ತಸ್ಮಾದಾಭ್ಯಂತರೇ ಕುರ್ಯುಃ 

ಶೈವಾಃ ಮಾಹೇಶ್ವರಾಃ ಬಹಿಃ 1 5-21 

ಶಿವ ಮತು ಮಹೇಶರರು ಹೇಗೆ ಭಿನರಲ್ಲವೋ ಅದರಂತೆ ವೀರಶೈವರು ಮತ್ತು ವೀರಮಾಹೇಶ್ವರರು ಸಹ ಪರಸ್ಪ! 
ಭಿನ್ನರಾಗಿರುವುದಿಲ್ಲ. ಶಿವನನ್ನು ಆಶ್ರಯಿಸುವವರಲ್ಲಿ ಯಾವ ಮನುಷ್ಯರು ಜ್ಞಾನಯಜ್ಞದಲ್ಲಿ ತತ್ಪರರೋ ಅವರು 
ವೀರಶೈವರೆನಿಸಿಕೊಳ್ಳುವರು. ಕರ್ಮಯಜ್ಞದಲ್ಲಿ ತತ್ತರರಾದವರು ಈ ಭೂಮಿಯೊಳಗೆ ವೀರಮಾಹೇಶ್ವರರೆಂದು 
ಪ್ರಸಿದ್ಧರಾಗಿರುವರು. ಆದ್ದರಿಂದ ವೀರಶೈವರು ಅಂತರಂಗದಲ್ಲಿ ಶಿವಲಿಂಗಾರ್ಚನೆಯನ್ನು ಮತ್ತು ವೀರಮಾಹೇಶ್ವರರು 
ಬಹಿರಂಗದಲ್ಲಿ ಇಷ್ಟಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವರು 


(ಈ ರೀತಿಯಲ್ಲಿ ವೀರಶ್ಗೆವರು ವೀರಮಾಹೇಶರರಿಬರೂ ಜ್ಞಾನಿಗಳಾ ನುಭಾವಿಗಳಾದರೂ, ವೀರಶೈವನು ಜ್ಞಾನಿಯಾಗಿ ತನ್ನ 
ಪಾಡಿಗೆ ತಾನು ಇರುತ್ತಾನೆ. ಆದರೆ ವೀರಮಾಹೇಶ್ವರನು ತ ಭವ ಜ್ಞಾನವನ್ನು ಜಗತ್ತಿಗೆ ಹಂಚಲು 
ಕ್ರಿಯಾಪ್ರಧಾನನಾಗಿರುತ್ತಾನೆ) 


ಇತಿ ಸಿದ್ಧಾಂತಕಥನ೦ ಇಲ್ಲಿಗೆ ಸಿದ್ಧಾಂತದ ಕಥನವು ಮುಗಿಯಿತು 


ವೀರಶೆವಾಃ: ಷಡೇದಾಃ 
ವೀರಶೈವದ ಆರು ಭೇದಗಳು 
(3 ಶ್ಲೋಕಗಳು) 


ವೀರಶೈವಾಸ್ತು ಷಡ್ಫೇದಾಃ 
ಸ್ಥಲಧರ್ಮವಿಭೇದತಃ | 
ಭಕ್ತಾದಿವ್ಯವಹಾರೇಣ 
ಪ್ರೋಚ್ಛಂತೇ ಶಾಸ್ತಪಾರಗೈಃ ॥ 5-22 
~¬ 2 ವಿ 9 
ಸಲಗಳ 25९८60८, ಭಕ ಮಾಹೇಶ್ವರಾದಿ ವವಹಾರದಿಂದ ವೀರಶೈ] ರು ಆರು ವಿಧವಾಗಿ 
ಪಾರಂಗತರು ಹೇಳುತಾರೆ 


ध 


ರೆ (ಷಡ್ಫೇಧ) ಎಂದು 


© 


= 
^ 
ಮೆ 


ಶಾಸಂ ತು ವೀರಶೈವಾನಾಮ್‌ 

223८0 ಸಲಭೇದತಃ । 
ಧರ್ಮಭೇದಸಮಾಯೋಗಾತ್‌ 
ಅಧಿಕಾರಿವಿಭೇದತಃ ॥ 5-23 


ವೀರಶೈವರ ಶಾಸ್ತವು ಸಲಭೇದದಿಂದ ಮತು ಆಯಾ ಸ್ಥಲಗಳ ಧರ್ಮಭೇದದಿಂದ ಹಾಗೂ ಅಧಿಕಾರಿ ಭೇದದಿಂದ ಆರು 
ಮೆ ಮು 
ಪ್ರಕಾರವಾಗಿರುತ್ತವೆ 


ಆದೌ एई © ಪ್ರೋಕಮ್‌ 
ತತೋ ಮಾಹೇಶರಸಲಮ್‌ | 
ಸಾದಿಸಲಮನ್ನತು 
ಪ್ರಾಣಲಿಂಗಿಸಲಂ ತತಃ | 
ಶರಣಸಲಮಾಖ್ಲಾತಮ್‌ 
ಷೃಮೈಕ್ಕ ಲಂ ಮತಮ್‌ ॥ 5-24 
ಲನೆಯದು ಭಕಸ್ನಲವೆಂದು ಹೇಳಲಟಿದೆ. ಆನಂತರ ಮಾಹೇಶರ ಸ್ಪಲವು ಮತೊಂದು ಪಸಾದಿಸ್ಪಲವು. ನಂತರ 
ಪ್ರಾಣಲಿಂಗಿಸ್ಥಲವು, ಆಮೇಲೆ ಶರಣ ಸ್ಥಲವು. ಆರನೆಯದು ಐಕ್ಕಸ್ಥಲವೆಂದುದಾಗಿ ಸಮ್ಮತವಾಗಿದೆ 


ಇತಿ ವೀರಶೈವಾಃ ಷಡ್ಫೇದಾಃ ಇಲ್ಲಿಗೆ ವೀರಶ್ವವದ ಆರು ಭೇದಗಳು ಮುಗಿಯಿತು. 


ಭಕ್ತಸ್ಥಲಮ್‌ 
ಭಕ್ತಸ್ಥಲವು 
(7 ಶ್ಲೋಕಗಳು) 


ಭಕಸಲಂ ಪ್ರವಕ್ಷಾಮಿ 
ಇ ಖರ 
ಪ್ರಥಮಂ ಕಲಶೋದ್ಧವ 
ತದವಾಂತರಭೇದಾಂಶ್ಚ 
ಸಮಾಹಿತಮನಾಃ ಶುಣು ॥ 5-25 
ಹೇ ಕಲಶೊ तूः ನಾದ ಅಗಸ ನೇ, ಮೊದಲಿಗೆ ಭ ಸ್ಥಲ ವ ನ್ನು ಹೇಳುತ್ತೇನೆ ಮತ್ತು ಅದರ ಅವಾಂತರ ಸ್ಥಲಗಳ ಭೆ 
ಸಹ ಹೇಳುವೆನು. ಸಮಾಧಾನ ಮನಸ್ತನಾಗಿ ಕೇಳು. 
ಶೈವೀ ಭಕ್ತಿಃ ಸಮುತ್ಪನ್ನಾ 
ಯಸ್ಯಾಸೌ ಭಕ್ತ ಉಚ್ಯತೇ | 


ತಸ್ನಾನುಷೇಯಧರ್ಮಾಣಾ- 
ಮುಕಿರ್ಭಕಸಲಂ ಮತಮ್‌ ॥ 5-26 
ನಿಗೆ ಶಿವನಲಿ ಭಕಿಯು ಉತನವಾಗಿದೆಯೋ ಅವನು ಭಕನೆಂದು ಹೇಳಲಡುತಾನೆ. ಅವ ಷಾ ನಕ್ಕೆ ಯೋಗ್ಗಗಳಾದ 


ರ್ಮಗಳನ್ನು ಹೇಳುವುದೇ ಭಕಸ್ನಲವೆಂದು ಸಮತವಾಗಿದೆ 
ಅವಾಂತರಸ್ಪಲಾನ್ಗತ 
ಪ್ರಾಹುಃ ಪಂಚದಶೋತ್ತಮಾಃ | 
ಪಿಂಡತಾ ಪಿಂಡವಿಜ್ಞಾನಮ್‌ 
ಸಂಸಾರಗುಣಹೇಯತಾ ॥ 5-27 


ದೀಕ್ಷಾ ಲಿಂಗಧೃತಿಶ್ಚೈವ 
ವಿಭೂತೇರಪಿ ಧಾರಣಮ್‌ । 
ರುದ್ರಾಕ್ಷಧಾರಣ೦ ಪಶ್ಚಾತ್‌ 
ಪಂಚಾಕ್ಷ ರಜಪಸ್ತಥಾ | 5-28 


ಭಕ್ತಮಾರ್ಗಕ್ರಿಯಾ ಚೈವ 
ಗುರೋರ್ಲಿಂಗಸ್ಯ ಚಾರ್ಚನಮ್‌ । 
ಜಂಗಮಸ್ಯ ತಥಾ ಹ್ಯೇಷಾಮ್‌ 
ಪ್ರಸಾದಸ್ವೀಕೃತಿಸ್ತಥಾ ॥ 5-29 


ಪೊ © 

ಅತ್ರ ದಾನತ್ರಯಂ ಪ್ರೋಕ್ತಮ್‌ 
ಸೋಪಾಧಿನಿರುಪಾಧಿಕಮ್‌ । 
ಸಹಜಂ ಚೇತಿ ನಿರ್ದಿಷ್ಟಮ್‌ 
ಸಮಸ್ತಾಗಮಪಾರಗೈ: ॥ 5-30 
ಏತಾನಿ ಶಿವಭಕ್ತಸ್ಯ 
ಕರ್ತವ್ಯಾನಿ ಪ್ರಯತ್ನತಃ । 5-31 
ಈ ಭಕ್ತಸ್ಥಲದಲ್ಲಿ ಹದಿನೈದು ಅವಾಂತರ ಸ್ಥಲಗಳಿವೆ ಎಂದು ಹೇಳಲಾಗಿದೆ. ಅವು ಯಾವುವೆಂದರೆ ಪಿ೦ಡಸ್ಥಲ, ಪಿ೦ಡಜ್ಞಾನಸ್ಥಲ, 
ಸಂಸಾರಹೇಯಸ್ಪಲ, ಗುರುಕಾರುಣ್ಣಸ್ನಲ, ಲಿಂಗಧಾರಣಸ್ಪಲ, ವಿಭೂತಿಧಾರಣಸ್ನಲ, ರುದಾಕಧಾರಣಸ್ನಲ, ಪಂಚಾಕರಜಪಸ್ಪಲ, 

ಛಿ 8९ ಛಿ ಛಿ ಖಿ ಛಿ ५) ಛಿ 
ಭಕ್ತಮಾರ್ಗಕ್ರಿಯಾಸ್ಥಲ, ಗುರು-ಲಿಂಗಾರ್ಚನಸ್ಥಲ (ಉಭಯಸ್ಥಲ), ಗುರು-ಲಿಂಗ-ಜಂಗಮಾರ್ಚನಸ್ಥಲ (ತ್ರಿವಿಧ ಸಂಪತ್ತಿಸ್ಥಲ). 
ಗುರು-ಲಿಂಗ-ಜಂಗಮ-ಪ್ರಸಾದ ಸ್ಥಲ (ಚತುರ್ವಿಧ ಸಾರಾಯಸ್ಥಲ), ತ್ರಿವಿಧ ದಾನಸ್ಥಲ (ಸೋಪಾಧಿದಾನ, ನಿರುಪಾಧಿದಾನ 
ಸಹಜದಾನಸ್ಥಲ). ಹೀಗೆ ಎಲ್ಲ ಆಗಮಗಳ ಪಾರಂಗತರಿಂದ ನಿರ್ದೆಶಿಸಲ್ಪಟ್ಟಿವೆ. ಪ್ರತಿಯೊಬ್ಬ ಶಿವಭಕ್ತನು ಈ ಹದಿನೈದು 


ಸ್ಥಲಗಳ ಆಚರಣೆಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದ ಕರ್ತವ್ಯಗಳಾಗಿವೆ. 


1. ಅಥ ಪಿ೦ಂಡಸ್ಥಲಮ್‌ 
ಈಗ ಪಿಂಡಸ್ನಲವು 
(23 ಶ್ಲೋಕಗಳು) 


ಬಹುಜನ್ಮಕೃತೈಃ ಪುಣ್ಯೈಃ 

ಪ್ರಕ್ಷೀಣೇ ಪಾಪಪಂಜರೇ । 
ಶುದ್ಧಾಂತಃಕರಣೋ ದೇಹೀ 
ಪಿಂಡಶಬ್ದೇನ ಗೀಯತೇ ॥ 5-32 


ಬಹು ಜನ್ಮಗಳಲ್ಲಿ ಮಾಡಿದ ಪುಣ್ಯವಿಶೇಷದಿ೦ದ ಪಾಪವೆಂಬ ಪಂಜರವು ಕ್ಷೀಣವಾಗಲು, ಶುದ್ಧವಾದ ಅಂತಕರಣವುಳ್ಳ ದೇಹಿ 
(ಜೀವಿ)ಯು ಪಿಂಡ ಶಬ್ದದಿಂದ ಕರೆಯಲಡುತ್ತಾನೆ. 

ಶಿವಶಕ್ತಿಸಮುತ್ಸನ್ನೇ 

ಪ್ರಪಂಚೇಎಸ್ಕಿನ್‌ ವಿಶಿಷ್ಯತೇ । 

ಪುಣ್ಯಾಧಿಕಃ ಕ ಣಪಾಪಃ 

ಶುದ್ಧಾತ್ಮಾ ಪಿಂಡನಾಮಕಃ ॥ 5-33 


ಶಿವ-ಶಕ್ತಿಯರಿಂದ ಉತ್ಪನ್ನವಾದ ಈ ಪ್ರಪಂಚದಲ್ಲಿ ಅಧಿಕ ಪುಣ್ಯವಂತನಾದ ಮತ್ತು ಪಾಪವನ್ನು ಕ್ಷಯಿಸಿಕೊ೦ಡ ಪಿಂಡ ಎಂಬ 
ಹೆಸರಿನ ಶುದ್ಧಾತ್ಮನು ವಿಶಿಷ್ಟವಾಗಿ ಕ ಿಸಲಡುತ್ತಾನೆ (ಎಲ್ಲರಿಗಿಂತ ಎದ್ದು ಕಾಣುತ್ತಾನೆ). 


ಏಕ ಏವ ಶಿವಃ ಸಾಕ್ಟಾ' ತ್‌ 

ಚಿದಾನಂದಮಯೋ ವಿಭುಃ । 

ನಿರ್ವಿಕಲ್ಬೋ ನಿರಾಕಾರೋ 

ನಿರ್ಗಣೋ ನಿಷ್ಪಪಂಚಕಃ 
ಅನಾದ್ಯವಿದ್ಯಾಸಂಬಂಧಾತ್‌ 

ತದಂಶೋ ಜೀವನಾಮಕಃ ॥ 5-34 


ಒಬ್ಬನೇ ಒಬನಾಗಿರುವ ಶಿವನು ಸಾಕಾತ್‌ ಚಿದಾನಂದಮಯನೂ, ವ್ಯಾಪಕನೂ (ವಿಭುವು), ನಿರ್ವಿಕಲನೂ (ವಿಕಲವೆಂದರೆ 
ವಸ್ತು ಶೂನ್ಯವಾದ ಶಬ್ದ ಜ್ಞಾನಾ ವಲಂಬಿ ಮನೋವೃತ್ತಿ), ನಿರಾಕಾರನೂ, ನಿರ್ಗುಣನೂ (ಸತ್ವ ರಜ, ತಮೋಗುಣಗಳಿಗೆ 
ಅತೀತನು). ನಿಷಪಂಚಕನೂ (ಮಾಯಿಕ ೦ಚ ಶೂನ್ನನೂ) ಆಗಿದ್ದಾನೆ. ಅನಾದಿಯಾದ ಅವಿದ್ದೆಯ 
ಸಂಬಂಧವಾಗುವುದರಿಂದ ಆ ಸಚ್ಚಿದಾನಂದಮಯನಾದ ಶಿವ ಅಂಶವೇ ಜೀವ ಎಂಬ ಹೆಸರಿನಿಂದ ಕರೆಯಲ್ಲಡುತ್ತಾನೆ. 


ದೇವತಿರ್ಯಜ್ಮನುಷ್ಯಾದಿ 
ಜಾತಿಭೇದೇ ವ್ಹವಸಿ 
ಮಾಯೀ ಮಹೇಶ್ವರಸ್ತೇಷಾಮ್‌ 


ಪ್ರೇರಕೋ ಹೃದಿ ಸಂಸ್ಥಿತಃ ॥ 5-35 

ಇ 
ಆ ಜೀವನೇ ದೇವ, ಕ್ರಿಮಿಕೀಟ ಮತ್ತು ಮನುಷ್ಠ ಮೊದಲಾದ (84 ಲಕ್ಷ ಪ್ರಕಾರವಾದ) ಜಾತಿಗಳ ಭೇದದಲ್ಲಿ 
ವ್ಯವಸ್ಥಿತನಾಗಿದ್ದಾನೆ. ಮಾಯಾಶಕ್ತಿ ವಿಶಿಷ್ಠನಾದ ಮಹೇಶ್ವರನು ಆ ಎಲ್ಲ ಜೀವಿಗಳಿಗೆ ಪ್ರೇರಕನಾಗಿ ಅವುಗಳ ಹೃದಯದಲ್ಲಿ 
ನೆಲೆಸಿದ್ದಾನೆ. 


ಚಂದ್ರಕಾಂತೇ ಯಥಾ ತೋಯಮ್‌ 

ಸೂರ್ಯಕಾಂತೇ ಯಥಾತನಲಃ | 

ಬೀಜೇ ಯಥಾಂಂಕುರಃ ಸಿದ್ಧಃ 

ತಥಾಂತ್ಮನಿ ಶಿವಃ ಸ್ಥಿತಃ ॥ 5-36 

ಚಂದ್ರಕಾಂತ ಶಿಲೆಯಲ್ಲಿ ಹೇಗೆ ನೀರು ಇರುತ್ತದೆಯೋ, ಸೂರ್ಯಕಾಂತ ಶಿಲೆಯಲ್ಲಿ ಹೇಗೆ ಅಗ್ನಿ ಇರುತ್ತದೆಯೋ, ಬೀಜದಲ್ಲಿ 
ಹೇಗೆ ಅಂಕುರವಿರುವುದೋ ಹಾಗೆ ಜೀವಾತ್ಮನಲ್ಲಿ ಶಿವನು ನೆಲೆಸಿದ್ದಾನೆ. 


ಆತತ್ರಮೀಶರತಂ ಚ 
ಅಜರ್‌ 
ಬ್ರಹ್ಮಣ್ಯೇಕತ್ರ ಕಲ್ಪಿತಮ್‌ | 
ಬಿಂಬತ್ತಂ ಪ್ರತಿಬಿಂಬತ್ಸಮ್‌ 
ಯಥಾ ಪೂಷಣಿ ಕಲ್ಪಿತಮ್‌ ॥ 5-37 
ಹೇಗೆ ಸೂರ್ಯನಲ್ಲಿ ಬಿಂಬತ್ವವು ಮತ್ತು ಪ್ರತಿಬಿ೦ಬತ್ವವು ಕಲ್ಪಿಸಲ್ಪಟ್ಟಿರುವುದೋ ಹಾಗೇ ಬ್ರಹ್ಮನಲ್ಲಿ ಆತ್ಮತ್ತ (ಜೀವಾತೃವು ಮತ್ತು 
ಈಶ್ವರತ್ತವು ಕಲ್ಪಿಸಲ್ಪಟ್ಟಿದೆ 


ಗುಣತ್ರಯವಿಭೇದೇನ 
ಪರತತ್ತ್ವೇ ಚಿದಾತ್ಮನಿ | 
ಭೋಕ್ತೃತ್ವಂ ಚೈವ ಭೋಜ್ಯತ್ವಮ್‌ 


ಪ್ರೇರಕತಂ ಚ ಕಲ್ಪಿತಮ್‌ ॥ 5-38 
ಪರತತ್ತ್ನವಾದ ಚಿದ್ರೂಪವಾದ ಚೈತನ್ಯದಲ್ಲಿ ಸತ್ತಾದಿ ಗುಣತ್ರಯಗಳ ಭೇದದಿಂದ ಭೋಕ್ತ 
ಪ್ರೇರಕತ್ವಗಳು ಕಲ್ಪಿಸಲ್ಪಟ್ಟಿವೆ 


ಗುಣತ್ರಯಾತ್ಮಿಕಾ ಶಕ್ತಿಃ 
ಬ್ರಹ್ಮನಿಷ್ಟಾ ಸನಾತನೀ । 
[J © 
ತದ್ವೈಷಮ್ಯಾತ್‌ ಸಮುತ್ಪನ್ನಾ 
ತಸ್ಮಿನ್‌ ವಸುತಯಾಭಿಧಾ ॥ 5-39 
ಪರಬ್ರಹ್ಮದಲ್ಲಿ ಸನಾತನವಾಗಿರುವ (ಯಾವಾಗಲೂ ಇರುವ) ತ್ರಿಗುಣಾತ್ಮಕ ಶಕ್ತಿಯು ತನ್ನಲ್ಲಿಯ ಸತ್ವಾದಿ ಗುಣಗಳ 
ವೈಷಮ್ಯದಿಂದ (ತರತಮ ಭಾವದಿಂದ) ಆ ಪರಬ್ರಹ್ಮದಲ್ಲಿ ಮೂರು ವಸ್ತುಗಳಾಗಿ ಪರಿಣಮಿಸುತ್ತದೆ. 


ಕಿಂಚಿತ್ತತ್ವರಜೋರೂಪಮ್‌ 
९ न्ह ९ 
ಭೋಕ್ತೃಸಂಜ್ಯಕ್ಕಮುಚ್ಛತೇ । 
ಅತ್ಯಂತತಾಮಸೋಪಾಧಿ- 
ರ್ಭೋಜ್ಯಮಿತ್ಯಭಿಧೀಯತೇ 
ಪರತತ್ತ್ವಮಯೋಪಾಧಿಃ 
ಬ್ರಹ್ಮಚೈತನ್ಯಮೀಶ್ವರಃ॥ 5-40 
ಕಿಂಚಿತ್‌ (ಸ್ವಲ್ಪ) ಸತ್ವಗುಣ ಮತ್ತು ಸ್ವಲ್ಪ ರಜೋಗುಣಗಳಿಂದ ಉತ್ಪನ್ನವಾದ ರೂಪವು ಭೋಕ್ತೃವೆಂಬ ಹೆಸರಿನಿಂದ 
ಹೇಳಲ್ಪಡುತ್ತದೆ. ಅತ್ಯಂತ ತಮೋಗುಣ ಉಪಾಧಿಯಿಂದ ಭೋಜ್ಯವೆಂಬುದಾಗಿ ಹೇಳಲಡುತದೆ. ಶುದ್ದ ಸತ್ತಗುಣ 
ಉಪಾಧಿಯಿಂದ ಆ ಬ್ರಹ್ಮಚೈತನ್ಯವೇ ಈಶ್ವರನೆಂದು ಕರೆಯಿಸಿಕೊಳ್ಳುತ್ತದೆ. 


ಭೋಕಾ ಭೋಜ್ನಂ ಪೇರಯಿತಾ 
ವಸ್ತುತ್ರಯಮಿದಂ ಸ್ಥೃತಮ್‌ । 
ಅಖಂಡೇ ಬ್ರಹ್ಮಚೈತನ್ಯೇ 
ಕಲಿತಂ ಗುಣಭೇದತಃ ॥ 5-41 
ಅಖಂಡವಾದ ಬ್ರಹ್ಮಚೈತನ್ಯದಲ್ಲಿ ಸತ್ವಾದಿ ಗು 
(ಪ್ರರಕನಾದ ಈಶ್ವರ) ಎ೦ಬ ವಸ್ತುತ್ತಯಗಳು ಕ 
ಅತ್ರ ಪ್ರೇರಯಿತಾ ಶಂಭುಃ 
ಶುದ್ಧೋಪಾಧಿರ್ಮಹೇಶ್ವರಃ | 
ಸಮಿಶೋಪಾಧಯಃ ಸರ್ವೇ 
ಭೋಕಾರಃ ಪಶವಃ ಸ್ನತಾಃ ॥ 5-42 
ಇಲ್ಲಿ ಪ್ರೇರಕನಾದ ಶಂಭುವು ಶುದ್ದ ಉಪಾಧಿಯಿಂದ ಕೂಡಿದವನಾಗಿ ಮಹೇಶರನೆಂದು ಕರೆಯಲಡುತಾನೆ. ಮಿಶ್ರ 
ಯುಳ್ಳವರಾದ ಮತ್ತು ಭೋಕ್ತೃಗಳಾದ ಎಲ್ಲ ಜೀವಿಗಳು ಪಶುಗಳಂದು ಕರೆಯಿಸಿಕೊಳ್ಳುತ್ತಾರೆ. 


ध 


ದದಿಂದ ಭೋಕಾ (ಜೀವ), ಭೋಜ್ಯ (ವಿಷಯ) ಮತ್ತು ಪ್ರೇರಯಿತಾ 
ಸಲಟಿದೆ. 


(ध 


ಭೋಜ್ಯಮವ್ಯಕ್ತಮಿತ್ಯುಕ್ತಮ್‌ 
ಶುದ್ಧತಾಮಸರೂಪಕಮ್‌ | 
ಸರ್ವಜ್ಞ ಪ್ರೇರಕಃ ಶಂಭುಃ 
ಕಿಂಚಿಜ್‌ಜ್ಞೋ ಜೀವ ಉಚ್ಯತೇ | 


ಅತ್ಯಂತಗೂಢಚೈತನ್ಯಮ್‌ 
ಜಡಮವ್ಯಕ್ತಮುಚ್ಛ ತೇ॥ 5-43 
ದ್ರ ತಮೋರೂಪವಾದ ಭೋಜ್ಜವು (ವಿಷಯವು) ಅವ್ನಕವೆಂದು ಹೇಳಲಡುತದೆ. ಪ್ರೇರಕನಾದ ಶಂಭುವು 
ಜ್ವನಾಗಿರುತ್ತಾನೆ ಜೀ ಕಿ೦ಂಚಿಜರೆಂದು ಹೇಳಿಸಿಕೊಳ್ಳುವನು ಅತ್ಯಂತ ಗೂಢ ಚೈತ [ರೂಪವಾದ (ಭೋಜವು) 
ಕ್ರವೆಂದು ಹೇಳಲಾಗಿದೆ. 


ಉಪಾಧಿಃ ಪುನರಾಖ್ಯಾತಃ 

ಶುದ್ಧಾಶುದ್ಧವಿಭೇದತಃ | 

ಶುದ್ಧೋಪಾಧಿಃ ಪರಾ ಮಾಯಾ 

ಸ್ವಾಶ್ರಯಾಂಮೋಹಕಾರಿಣೀ ॥ 5-44 

ಉಪಾಧಿಯು ಪುನಃ ಶುದ್ದ ಮತ್ತು ಅಶುದವೆಂಬ ಭೇದದಿಂದ (ಎರಡು ವಿಧವಾಗಿ) ಹೇಳಲಟಿದೆ ದ್ದ ದ ಉಪಾಧಿಯೇ 
ಪರಾ (ಮಾಹಾ)ಮಾಯೆಯು ತಾನು ಆಶ್ರಯಿಸಿರುವ ಪ್ರೇರಕನಾದ ಶಂಭುವಿನ ಮೇಲೆ ತನ್ನ ಮೋಹವ ರುವುದಿಲ್ಲ. 
ಅಶುದೋಪಾಧಿರಷ್ನೇವಮ್‌ 

ಅವಿದ್ದಾಶ್ರಯಮೋಹಿನೀ । 

ಅವಿದ್ದಾಶಕಿಭೇದೇನ 

ಜೀವಾಃ ಬಹುವಿಧಾಃ ಸ್ಪ ತಾಃ ॥ 5-45 

ಇದೇ ಪ್ರಕಾರ ಅಶುದ್ಧೋಪಾಧಿಯಾದ ಅವಿದ್ಯೆಯು ತಾನು ಆಶ್ರಯಿಸಿರುವ ಜೀವಿಯ ಮೇಲೆ ತನ್ನ ಮೋಹವನ್ನು ಬೀರುತ್ತದೆ. 
ಈ ಅವಿದ್ಯಾಶಕ್ತಿಯ ಭೇದದಿಂದ ಜೀವಿಗಳು ಅನೇಕ ವಿಧವಾಗಿ ಹೇಳಲಟಿದಾರೆ 

ಮಾಯಾಶಕ್ತಿವಶಾದೀಶೋ 

ನಾನಾಮೂರ್ತಿಧರ: ಪ್ರಭುಃ | 

ಸರ್ವಜ್ಞ ಸರ್ವಕರ್ತಾ ಚ 


ನಿತ್ತಮುಕೋ ಮಹೇಶರ: ॥ 5-46 

ಸರ್ವ ಸಮರ್ಥನಾಗಿರುವಂತಹ ಈಶನು (ಈಶರನು) ಮಾಯಾಶಕಿಯ ಉಪಾಧಿಯಿಂದ ನಾನಾ ಲೀಲಾಮೂರ್ತಿ 
(ಸದ್ಯೋಜಾತಾದಿ ಲೀಲಾ ವಿಗಹ)ಗಳನ್ನು ಧ ತ್ತಾನೆ. ಈ ಮಹೇಶ್ವರನು ಸರ್ವಜ್ಞನು, ಸರ್ವಕರ್ತ,ವು ಮತ್ತು ನಿತ್ತಮುಕನು 
ಆಗಿರುತ್ತಾನೆ. 

ಕಿಂಚಿತೃರ್ತಾ ಚ ಕಿಂಚಿಜ್ಜ್ನೋ 

ಬದ್ದೋತನಾದಿಶರೀರವಾನ್‌ | 


ಅವಿದ್ಯಾಮೋಹಿತಾಃ ಜೀವಾಃ 

ಬ್ರಹ್ಮೈಕ್ಯಜ್ಞಾನವರ್ಜಿತಾಃ ॥ 5-47 

ಅವಿದ್ಧಾಮೋಹಿತರಾದ ಜೀವರು ಕಿಂಚಿತ್‌ಕರ್ತರು, ಕಿ೦ಚಿತಜ್ಞರೂ, ಬದ್ಧರೂ ಅನಾದಿಶರೀರವುಳ್ಳವರೂ ಮತ್ತು 
ಬ್ರಹ್ಮೈಕಜ್ಜಾನವರ್ಜಿತರೂ ಆಗಿರುತ್ತಾರೆ. 


ಪರಿಭ್ರಮಂತಿ ಸಂಸಾರೇ 

ನಿಜಕರ್ಮಾನುಸಾರತಃ | 

ದೇವತಿರ್ಯಜ್ಮನುಷ್ಯಾದಿ- 

ನಾನಾಯೋನಿವಿಭೇದತಃ ॥ 5-48 

(ಈ ಜೀವರು) ತಮ್ಮ ತಮ್ಮ ನಿಜಕರ್ಮಾನುಸಾರವಾಗಿ ತಿರ್ಯಕ್‌, ಮನುಷ್ಯ ಮತ್ತು ದೇವ ಮುಂತಾದ ನಾನಾ ಯೋನಿಗಳ 
ಭೇದದಿಂದ ಸಂಸಾರದಲ್ಲಿ ಪರಿಭ್ರಮಿಸುತ್ತಾರೆ. 


ಚಕ್ರನೇಮಿಕ್ರಮೇಣೈವ 

ಭ್ರಮಂತಿ ಹಿ ಶರೀರಿಣಃ | 

ಜಾತ್ಯಾಯುರ್ಭೋಗವೈಷಮ್ಯ- 

ಕಾರಣಂ ಕರ್ಮ ಕೇವಲಮ್‌ ॥ 5-49 

ಶರೀರಧಾರಿಗಳಾದ ಜೀವಿಗಳು ಚಕ್ರದಲ್ಲಿರುವ ಅರೆಗಳಂತೆ (ನಾನಾ ಯೋನಿಗಳಲ್ಲಿ) ತಿರುಗುತ್ತಿರುತ್ತಾರೆ. ಈ ಜೀವಿಗಳ ಜಾತಿ 
(ಜನ್ಮ, ಆಯುಷ್ಯ ಮತ್ತು ಭೋಗಗಳ ವೈಷಮ್ಯಕ್ಕೆ ಕೇವಲ (ಅವರವರ) ಕರ್ಮವೇ ಕಾರಣವಾಗಿರುತ್ತದೆ. 

ಏತೇಷಾಂ ದೇಹಿನಾಂ ಸಾಕ್ಷೀ 

ಪ್ರೇರಕಃ ಪರಮೇಶ್ವರಃ | 

ಏತೇಷಾಂ ಭ್ರಮತಾಂ ನಿತ್ಯಮ್‌ 

ಕರ್ಮಯಂತ್ರನಿಯಂತ್ರಣೇ ॥ 5-50 

ಪ್ರೇರಕನಾದ ಪರಮೇಶ್ವರನು ದೇಹಧಾರಿಗಳಾದ ಜೀವಿಗಳಿಗೆ ಸಾಕ್ಷೀರೂಪವಾಗಿರುತ್ತಾನೆ. ಸಂಸಾರದಲ್ಲಿ ನಿತ್ಯವೂ ತಿರುಗುತ್ತಿರುವ 
ಎಲ್ಲ ಜೀವಿಗಳ ಕರ್ಮಯಂತ್ರವನ್ನು ಅವನೇ ನಿಯಂತ್ರಿಸುತ್ತಾನೆ. (ಈಶ್ವರನು ಜೀವಿಗಳ ಕರ್ಮಗಳಿಗೆ ಸಾಕ್ಷಿಯೂ ಪ್ರೇರಕ ಮತ್ತು 
ನಿಯಂತ್ರಕನಾಗಿದ್ದಾನೆ). 


ದೇಹಿನಾಂ ಪ್ರೇರಕಃ ಶಂಭುಃ 

ಹಿತಮಾರ್ಗೋಪದೇಶಕಃ | 

ಪುನರಾವೃತ್ತಿರಹಿತ- 

ಮೋಕ್ಚಮಾರ್ಗೋಪದೇಶಕಃ ॥ 5-51 

ದೇಹಧಾರಿಗಳಾದ ಜೀವಿಗಳಿಗೆ ಪ್ರೇರಕನಾಗಿರುವ ಶಂಭುವು ಹಿತಮಾರ್ಗೋ ಪದೇಶಕನೂ ಆಗಿದ್ದಾನೆ ಮತ್ತು 
ಪುನರಾವೃತ್ತಿರಹಿತವಾದ ಮೋಕ್ಷಮಾರ್ಗದ ಉಪದೇಶಕನೂ ಆಗಿರುತ್ತಾನೆ. 


ಸ್ಪಕರ್ಮಪರಿಪಾಕೇನ 

ಪ್ರಕ್ಷೀಣಮಲವಾಸನಃ । 

ಶಿವಪ್ರಸಾದಾಜ್ಜೀವೋಂಯಮ್‌ 

ಜಾಯತೇ ಶುದ್ಧಮಾನಸಃ ॥ 5-52 

ಈ ಜೀವನು ತನ್ನ ಕರ್ಮಗಳು ಪರಿಪಾಕವಾದಾಗ, ಮಲವಾಸನೆಗಳು ಕ್ಷೀಣವಾದಾಗ ಮತ್ತು ಶಿವನ ಅನುಗ್ರಹವು ಪ್ರಾಪ್ತವಾದಾಗ 


ಶುದ್ಧಾಂತಃಕರಣೇ ಜೀವೇ 
ಶುದ್ಧಕರ್ಮವಿಪಾಕತಃ | 
ಜಾಯತೇ ಶಿವಕಾರುಣ್ಯಾತ್‌ 
ಪ್ರಸ್ಪುಟಾ ಭಕ್ತಿರೈಶ್ಚರೀ ॥ 5-53 


ಕರ್ಮವಿಪಾಕದಿಂದ ಶುದ್ಧಾಂತಃಕರಣನಾದ ಜೀವಾತ್ಮನಲ್ಲಿ ಶಿವಕಾರುಣ್ಣದಿ೦ದ ಈಶರ ವಿಷಯಿಕವಾದ ಧ್ಹಢವಾದ ಭಕಿಯು 
ಉಂಟಾಗುತ್ತದೆ. 


ಜಂತುರಂತ್ಯಶರೀರೋತಸೌ 


ಪಿಂಡಶಬ್ದಾಭಿಧೇಯಕಃ ॥ 5-54 


ಹೀಗೆ ಶುದ್ಧಾಂತಃಕರಣಿಯಾದ ಪಿಂಡಶ 


0೮ 
[9] 
©/ 


ವಾಚ್ಯನಾದ ಈ ಜೀವನು ಅಂತ್ಯಶರೀರಿ (ಚರಮದೇಹಿ)ಯೆಂದು ಕರೆಯಲ್ಲಡುತ್ತಾನೆ. 


ಇತಿ ಪಿಂಡಸ್ಥಲಂ 
ಇಲ್ಲಿಗೆ ಪಿಂಡಸ್ಥಲವು ಮುಗಿಯಿತು. 


2. ಅಥ ಪಿಂಡಜ್ಞಾನಸ್ಥಲಮ್‌ 
ಈಗ ಪಿ೦ಡಜ್ಞಾನಸ್ಮಲವು 


(6 ಶ್ಲೋಕಗಳು) 


ಶರೀರಾತ್ಮವಿವೇಕೇನ 

ಪಿಂಡಜ್ಜಾನೀ ಸ ಕಥ್ಯತೇ | 

ಶರೀರಮೇವ ಚಾರ್ವಾಕೈಃ 

ಆತ್ಮೇತಿ ಪರಿಕೀರ್ತ್ಯತೇ ॥ 5-55 

ಶರೀರ ಮತ್ತು ಆತ್ಮಗಳ ವಿವೇಕವನ್ನು ಪಡೆದವನು ಪಿಂಡಜ್ಞಾನಿಯೆಂದು ಹೇಳಲ್ಪಡುತ್ತಾನೆ. ಚಾರ್ವಾಕ ದರ್ಶನದವರು ಶರೀರವೇ 
ಆತ್ಮವೆಂದು ಹೇಳುತ್ತಾರೆ. 


ಇಂದ್ರಿಯಾಣಾಂ ತಥಾತ್ಮತ್ಸಮ್‌ 
ಅಪರೈಃ ಪರಿಭಾಷ್ಯತೇ | 


ಬುದ್ಧಿತತ್ತ್ವಗತೈರ್ಬೌದ್ಧೈಃ 
ಬುದ್ಧಿರಾತ್ಮೇತಿ ಗೀಯತೇ ॥ 5-56 
ಬೇರೆ ಕೆಲವರು ಇಂದ್ರಿಯಗಳೇ ಆತ್ಮವೆಂಬುದಾಗಿ ಪ್ರತಿಪಾದಿಸುತ್ತಾರೆ. ಬುದ್ಧಿತತ್ತ್ವವಾದಿಗಳಾದ ಬೌದ್ಧರು ಬುದ್ಧಿಯೇ 


ಆತ್ಮವೆಂದು ಪ್ರತಿಪಾದಿಸುತ್ತಾರೆ. 
ನೇಂದ್ರಿಯಾಣಾಂ ನ ದೇಹಸ್ಯ 

ನ ಬುದ್ಧೇರಾತ್ಮತಾ ಭವೇತ್‌ | 
ಅಹಂಪ್ರತ್ಯಯವೇದ್ಯತ್ಹಾದ್‌ 
ಅನುಭೂತಸ್ಮೃತೇರಪಿ ॥ 5-57 
ಆತ್ಮವು ಅಹಂ ಪ್ರತ್ಯಯಕ್ಕೆ ವೇದ್ಯವಾಗಿದೆ. ಅದೇ ರೀತಿಯಾದ ಅನುಭವ ಮತ್ತು ಸ್ಮೃತಿಗಳೂ ಸಹ ಇರುವುದರಿಂದ 
ಇಂದ್ರಿಯಗಳಾಗಲಿ, ದೇಹಗಳಾಗಲಿ ಮತ್ತು ಬುದ್ಧಿಯೇ ಆಗಲಿ ಇವು ಆತ್ಮವಾಗಲಾರವು- (ಏಕೆಂದರೆ ಇವು ಅಹಂ ಪ್ರತ್ಯಯಕ್ಕೆ 
ವೇದ್ಯವಾಗಿದೆ. ಮಮ ಪ್ರತ್ಯಯಕ್ಕೆ ವೇದ್ಯವಾಗಿರುವುದಿಲ್ಲ. ಅಂತೆಯೇ ಇವು ಅನಾತ್ಮಗಳು). 

ಶರೀರೇಂದ್ರಿಯಬುದ್ಧಿಭ್ಯೋ 

ವ್ಯತಿರಿಕ್ತ ಸನಾತನಃ । 

ಆತ್ಮಸ್ಥಿತಿವಿವೇಕೀ ಯಃ 

ಪಿಂಡಜ್ಜಾನೀ ಸ ಕಥ್ಯತೇ ॥ 5-58 

ಶರೀರ, ಇಂದ್ರಿಯ ಮತ್ತು ಬುದ್ಧಿಗಳಿಗಿ೦ತ ಭಿನ್ನವಾಗಿರುವ ಸನಾತನವಾದ ಆತ್ಮದ ಅಸ್ತಿತ್ವವನ್ನು ವಿವೇಕದಿಂದ ಯಾರು 
ತಿಳಿದುಕೊಳ್ಳುವರೋ ಅವರು ಪಿಂಡಜ್ಞಾನಿಯೆಂದು ಕರೆಯಲಡುತ್ತಾರೆ. 


ನಶ್ಚರಾಣಿ ಶರೀರಾಣಿ 

ನಾನಾರೂಪಾಣಿ ಕರ್ಮಣಾ । 

ಆಶ್ರಿತೋ ನಿತ್ಯ ಏವಾಸೌ 

ಅತಿ ಜಂತೋರ್ವಿವೇಕಿತಾ ॥ 5-59 


ಶರೀರಗಳು ನಶ್ವರವಾದವುಗಳು ಮತ್ತು ಕರ್ಮದ ತಾರತಮ್ಯದಿ೦ದ ನಾನಾ ಪ್ರಕಾರಗಳಾಗಿರುತ್ತವೆ. ಇಂತಹ ಶರೀರದಲ್ಲಿರುವ 
ಆತ್ಮವು ನಿತ್ಯವಾದುದು ಎಂಬ ತಿಳುವಳಿಕೆಯೇ ಜೀವಿಯ ವಿವೇಕವಾಗಿದೆ. 

ಶರೀರಾತ್‌ ಪೃಥಗಾತ್ಮಾನಮ್‌ 

ಆತ್ಮಭ್ಯಃ ಪೃಥಗೀಶ್ಚರಮ್‌ | 

ಪ್ರೇರಕಂ ಯೋ ವಿಜಾನಾತಿ 

ಪಿಂಡಜ್ಜಾನೀತಿ ಕಥ್ಯತೇ ॥ 5-60 

ಶರೀರಕ್ಕಿಂತಲೂ ಆತ್ಮವು ಭಿನ್ನವಾದುದು. ಆತ್ಮಕ್ಕಿಂತಲೂ (ಜೀವಾತ್ಮ ರಿಗಿಂತಲೂ) ಈಶ್ವರನು ಭಿನ್ನನಾಗಿದ್ದಾನೆ ಮತ್ತು 
ಪ್ರೇರಕನಾಗಿದ್ದಾನೆ ಎಂಬುದಾಗಿ ತಿಳಿದವನು ಪಿಂಡಜ್ಞಾನಿ ಎಂದು ಕರೆಯಲ್ಲಡುತ್ತಾನೆ. 


ಇತಿ ಪಿಂಡಜ್ಞಾನಸ್ಥಲಂ ಇಲ್ಲಿಗೆ ಪಿಂಡಜ್ಞಾನಸ್ಥಲವು ಮುಗಿಯಿತು. 
3. ಅಥ ಸಂಸಾರಹೇಯಸ್ಥಲಮ್‌ 

ಈಗ ಸಂಸಾರಹೇಯಸ್ಥಲವು 

(17 ಶ್ಲೋಕಗಳು) 


ನಿರಸ್ತಹೃತ್ಯಲಂಕಸ್ಯ 

ನಿತ್ಯಾನಿತ್ಯವಿವೇಕಿನ: | 

ಸಂಸಾರಹೇಯತಾಬುದ್ಧಿಃ 

ಜಾಯತೇ ವಾಸನಾಬಲಾತ್‌ | 5-61 

ಹೃದಯದ ಕಲಂಕವನ್ನು ಕಳೆದುಕೊಂಡು ನಿತ್ಯಾನಿತ್ಯ ವಿವೇಕಿಯಾದ ಜೀವಿಗೆ ಶುಭವಾಸನಾ ಬಲದಿಂದ ಸಂಸಾರದಲ್ಲಿ 
ಹೇಯಬುದ್ಧಿಯು ಉಂಟಾಗುತ್ತದೆ. 


ಐಹಿಕೇ ಕ್ಷಣಿಕೇ ಸೌಖ್ಯೇ 
ಪುತ್ರದಾರಾದಿಸಂಭವೇ । 
ಕ್ಷಯಿತ್ಸಾದಿಯುತೇ ಸ್ಪರ್ಗೇ 
ಕಸ್ಯ ವಾಂಛಾ ವಿವೇಕಿನಃ ॥ 5-62 
ಪತ್ನಿಪುತ್ರಾದಿಗಳ ಸಂಗದಿಂದುಂಟಾಗುವ ಐಹಿಕವಾದ ಮತ್ತು ಕ್ಷಣಿಕವಾದ ಸುಖದಲ್ಲಿ ಮತ್ತು ಕ್ಷಯಪತನಾದಿ ದೋಷಗಳಿಂದ 
ಕೂಡಿದ ಸ್ಪರ್ಗಸುಖದಲ್ಲಿ ಯಾವ ವಿವೇಕಿಗೆ ಇಚ್ಛೆಯುಂಟಾದೀತು? 
ಜಾತಸ್ಯ ಹಿ ಧ್ರುವೋ ಮೃತ್ಯುಃ 
ಧ್ರುವಂ ಜನ್ಮ ಮೃತಸ್ಯ ಚ। 
ಜಂತುರ್ಮರಣಜನ್ಮಾಭ್ಯಾಮ್‌ 
ಪರಿಭ್ರಮತಿ ಚಕ್ರವತ್‌ ॥ 5-63 
ಹುಟ್ಟಿದವನಿಗೆ ಮರಣವೆಂಬುದು ನಿಯತವಾದುದು. ಮೃತವಾದವನಿಗೆ ಜನನವೂ ನಿಶ್ಚಿತವು. ಆದ್ದರಿಂದ ಜೀವಾತ್ಮನು (ಜಂತು) 
ಈ ಹುಟ್ಟು ಸಾವುಗಳ ಅಧೀನನಾಗಿ ಚಕ್ರದಂತೆ ಸುತ್ತುತ್ತಿರುವನು (ಪರಿಭ್ರಮಿಸುತ್ತಿರುವನು). 
ಮತ್ತ ಕಕೊರ್ಮವರಾಹಾಂಸೈಃ 
ನೃಸಿ೦ಹಮನುಜಾದಿಭಿಃ | 
ಜಾತೇನ ನಿಧನಂ ಪ್ರಾಪ್ತಮ್‌ 
ವಿಷ್ಣುನಾಪಿ ಮಹಾತ್ಮನಾ ॥ 5-64 


ಮಹಾಮಹಿಮನಾದ ವಿಷುಪರಮಾತನೂ ಸಹ ಮತ್ತ. ಕೂರ್ಮ, ವರಾಹ, ನೃಸಿ೦ಹ, ಮನುಷ್ಯ ಮುಂತಾದ 
ಜನಗಳಲ್ಲಿ (ಅವತಾರಗಳಲ್ಲಿ) ಮರಣವನ್ನು ಹೊಂದಿದನು 


ಭೂತ್ವಾ ಕರ್ಮವಶಾಜ್ಞಂತುಃ 
ಬ್ರಾಹ್ಮಣಾದಿಷು ಜಾತಿಷು | 


ತಾಪತ್ರಯಮಹಾವಹ್ಲಿ- 
ಸಂತಾಪಾದ್‌ ದಹ್ನತೇ ಭೃಶಮ್‌ ॥ 5-65 
ಜೀವಾ (ಜಂತು) ತನ್ನ ಅನಾದಿಕರ್ಮದ ದೆಸೆಯಿಂದ ಹ್ಮಣ-ಕ್ಪತ್ರಿಯಾದಿ ನಾನಾ ಜಾತಿಗಳಲ್ಲಿ ಜನ್ಮ ತಾಳಿ 


(ಆಧ್ಯಾತ್ಮಿಕಾದಿ) ತಾಪತ್ರಯಗಳೆಂಬ ಬೆಂಕಿಯ ಬೇಗೆಯಲ್ಲಿ ಬಲವಾಗಿ ಬೆಂದು ಹೋಗುವನು (ಈ ಶ್ಲೋಕದಲ್ಲಿ 
ಲೋಕಾರೂಢಿಯಲ್ಲಿರುವ ಬ್ರಾಹ್ಮಣಾದಿ ವರ್ಣಗಳಲ್ಲಿ ಜನ್ಮ ತಾಳಲು ಅವರವರ ಪೂರ್ವಕರ್ಮಗಳೇ ಕಾರಣ ಎಂದು 
ಹೇಳಲಾಗಿದೆ. ಯಾರು ಯಾವುದೇ ವರ್ಣದವರಾಗಿದ್ದರೂ ಅವರೆಲ್ಲರೂ ಈ ಲಿಂಗಧಾರಣೆ, ಲಿಂಗಪೂಜೆಯ ಮುಖಾಂತರ 
ಲಿಂಗಸ್ನರೂಪರೇ ಆಗುವರೆಂಬ ವಿಚಾರವನ್ನು ಮುಂದಿನ ಪರಿಚ್ಛೆ ಗಳಲ್ಲಿ ಶ್ರೀ ಶಿವಯೋಗಿ ಶಿವಾಚಾರ್ಯರು ನಿರೂಪಿಸಿದ್ದಾರೆ 


3 


ಆದ್ದರಿಂದ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವು ವರ್ಣಾಶ್ರಮ ಧರ್ಮವನ್ನು ಪ್ರಶಿಪಾದಿಸಿಲ್ಲ). 


ಕರ್ಮಮೂಲೇನ ದುಃಖೇನ 
ಪೀಡ್ಯಮಾನಸ್ಯ ದೇಹಿನಃ । 
ಆಧ್ಯಾತ್ಮಿಕಾದಿನಾ ನಿತ್ಯಮ್‌ 

ಕುತ್ರ ವಿಶ್ರಾಂತಿರಿಷ್ಠತೇ ॥ 5-66 
ಕರ್ಮದ ಮೂಲಕವಾಗಿ ಪ್ರಾಪ್ತವಾಗುವ ಆಧ್ಯಾತ್ಮಿಕಾದಿ (ಅಧ್ಯಾತ್ಮಿಕ ಆಧಿಭೌತಿಕ ಮತ್ತು ಆಧಿದೈವಿಕಗಳೆಂಬ) ಮೂರು ಪ್ರಕಾರದ 
ದುಃಖದಿಂದ ನಿತ್ತವೂ ಪೀಡಿ ನೆ ವಿಶ್ರಾಂತಿಯನ್ನು ಇಚಿಸಲು ಸಾಧ್ಯ 


त 
pl 
ತ್ರಿ 
₹1 
ಇ 
£| 
© 
GL 
© 
6 


ಆಧ್ಯಾತ್ಮಿಕಂ ತು ಪ್ರಥಮಮ್‌ 
ದ್ವಿತೀಯಂ ಚಾಧಿಭೌತಿಕಮ್‌ । 
ಆಧಿದೈವಿಕಮನ್ಯಚ್ಚ 
ದುಃಖತಯಮಿದಂ ಸ್ನತಮ್‌ ॥ 5-67 
ಲನೆಯದು ಆಧ್ಯಾತ್ಮಿಕ ದುಃಖ. ಎರಡನೆಯದು ಆಧಿಭೌತಿಕ ದುಃಖ ಮತ್ತೊಂದು ಆಧಿದೈವಿಕ ದುಃಖ. ಹೀಗೆ ಇವು 
ಮೂರೂ ದುಃಖತ್ರಯಗಳೆಂದು ಹೇಳಲ್ಪಟ್ಟಿವೆ. 
ಆಧ್ಯಾತ್ಮಿಕಂ ದ್ವಿಧಾ ಪ್ರೋಕ್ತಮ್‌ 
ಬಾಹ್ಯಾಭ್ಯಂತರಭೇದತಃ | 
ವಾತಪಿತ್ಥಾದಿಜಂ ದುಃಖಮ್‌ 
ಬಾಹ್ಯಮಾಧ್ಯಾತ್ಮಿಕಂ ಮತಮ್‌ ॥ 5-68 
ಆಧ್ಯಾತ್ಮಿಕ ದುಃಖವು ಬಾಹ್ಯ ಮತ್ತು ಅಭ್ಲಂತರವೆಂದು ಎರಡು ವಿಧವಾಗಿ ಹೇಳಲಟದೆ. ವಾ ತ್ತಾದಿಗಳಿ೦ದ ಉತ್ಪನ್ನವಾದ 
(ರೋಗಗಳಿಂದುಂಟಾದವು) ದುಃಖ ಹ್ಯ ಆಧ್ಯಾತ್ಮಿಕ ದು ಖವೆಂದು ಸಮತಿಸಲಟಿದೆ 


ರಾಗದೇಷಾದಿಸಂಪನ,ಮ್‌ 

ಆಂತರಂ ರಿಕೀರ್ತ್ಯತೇ । 
ಆಧಿಭೌತಿಕಮೇತದ್ಧಿ 

ದುಃಖಂ ರಾಜಾದಿಭೂತಜಮ್‌॥ 5-69 


ರಾಗದ್ದೇಷಾದಿಗಳಿಂದ ಉಂಟಾಗುವ ದುಃಖವು ಅಭ್ಯಂತರ ಆಧ್ಯಾತ್ಮಿಕ ದುಃಖವೆಂದು ಕೀರ್ತಿಸಲ್ಪಡುತ್ತದೆ. ರಾಜನಿಂದ ಮತ್ತು 
ಕ್ರೂರಪ್ರಾಣಿಗಳಿಂದ ಉಂಟಾಗುವ ದುಃಖ ಆಧಿಭೌತಿಕ ದುಃಖವು 

ಆಧಿದೈವಿಕಮಾಖ್ಯಾತಮ್‌ 
ಗ್ರಹಯಕ್ಷಾದಿಸಂಭವಮ್‌ | 
ದುಃ:ಖೈರೇತೈರುಪೇತಸ್ಯ 

ಕರ್ಮಬದ್ಧಸ್ಯ ದೇಹಿನಃ । 

ಸ್ಪರ್ಗೇ ವಾ ಯದಿ ವಾ ಭೂಮೌ 
ಸುಖಲೇಶೋ ನ ವಿದ್ಯತೇ ॥ 5-70 
ನವಗ್ರಹ ಮತ್ತು ಭೂತಭೇತಾಳಾದಿಗಳಿಂದ ಉತ್ಪನ್ನವಾಗುವ ದುಃಖ ಆಧಿದೈವಿಕ ದುಃಖವೆಂದು ಹೇಳಲ್ಪಡುತ್ತದೆ. ಈ 
ದುಃಖಗಳಿಂದ ಕೂಡಿರುವ ಮತ್ತು ಕರ್ಮ(ಪುಣ್ಯ, ಪಾಪ)ದಿಂದ ಬದ್ಧಿತನಾದ ಜೀವಿಗೆ ಸ್ವರ್ಗದಲ್ಲಿಯೇ ಆಗಲಿ ಅಥವಾ 
ಭೂಲೋಕದಲ್ಲಿಯೇ ಆಗಲಿ ಕಿಂಚಿತ್ತೂ ಸುಖವು ಇರುವುದಿಲ್ಲ. 

ತಟಿತ್ಸು ವೀಚಿಮಾಲಾಸು 

ಪ್ರದೀಪಸ್ಯ ಪ್ರಭಾಸು ಚ | 

ಸಂಪತ್ತು ಕರ್ಮಮೂಲಾಸು 

ಕಸ್ಯ ವಾ ಸ್ಥಿರತಾಮತಿ: ॥ 5-71 

ಕೋಲ್ಲಿಂಚುಗಳಂತೆ, ನೀರಿನ ತೆರೆಗಳ ಸಾಲುಗಳಂತೆ ಮತ್ತು ದೀಪದ ಜ್ಞಾಲೆಗಳಂತೆ ಅಸ್ಥಿರಗಳಾದ ಕರ್ಮಮೂಲದ 
ಸಂಪತ್ತುಗಳಲ್ಲಿ ಯಾರಿಗೆ ತಾನೇ ಅವುಗಳ ಬಗ್ಗೆ ಸ್ಥಿರಬುದ್ಧಿಯುಂಟಾದೀತು? 


ಮಲಕೋಶೇ ಶರೀರೇತಸ್ಮಿನ್‌ 

ಮಹಾದುಃಖವಿವರ್ಧನೇ । 

ತಟಿದಂಕುರಸಂಕಾಶೇ 

ಕೋ ವಾ ರುಚ್ಯೇತ ಪಂಡಿತಃ | 5-72 

ಮಲಮೂತ್ರಗಳ ಕೋಶವಾಗಿರುವ, ಮಹಾದುಃಖವನ್ನು ವರ್ಧಿಸುವ, ಕೋಲ್ಕ್ಡಿಂಚಿನಂತೆ ಕ್ಷಣಕಾಲ ತೋರಿ ಇಲ್ಲದಂತಾಗುವ ಈ 
ಶರೀರದಲ್ಲಿ ಯಾವ ಪಂಡಿತನು ತಾನೇ ಪ್ರೀತಿಪಡುವನು? 

ನಿತ್ಯಾನಂದಚಿದಾಕಾರಮ್‌ 

ಆತ್ಮತತ್ತ್ವಂ ವಿಹಾಯ ಕಃ | 

ವಿವೇಕೀ ರಮತೇ ದೇಹೇ 

ನಶ್ನರೇ ದುಃಖಭಾಜನೇ ॥ 5-73 

ನಿತ್ಯವೂ, ಆನಂದರೂಪನೂ, ಚಿದಾಕಾರಸ್ಪರೂಪನೂ ಆದ ಆತ್ಮತತ್ತ್ವವನ್ನು ಬಿಟ್ಟು ಯಾವ ವಿವೇಕಿಯು ದುಃಖಾಶ್ರಯವಾ 
ಮತ್ತು ನಶ್ಚರವಾದ ದೇಹದಲ್ಲಿ ರಮಿಸಬಲ್ಲನು. 

ವಿವೇಕೀ ಶುದ್ಧಹೃದಯೋ 

ನಿಶ್ಚಿತಾತ್ಶಸುಖೋದಯ: | 

ದುಃಖಹೇತೌ ಶರೀರೇಸ್ಮಿನ್‌ 

ಕಲತ್ರೇ ಚ ಸುತೇಷು ಚ ॥ 5-74 

ಸುಹೃತ್ಸು ಬಂಧುವರ್ಗೇಷು 

ಧನೇಷು ಕುಲಪದ್ಧತೌ 

ಅನಿತ್ಯಬುದ್ಧ್ಯಾ ಸರ್ವತ್ರ 


ವೈರಾಗ್ಯಂ ಪರಮತ್ನುತೇ ॥ 5-75 

ಶುದ್ಧ ಹೃದಯವುಳ್ಳವನು ಆತ್ಮಸುಖದಲ್ಲಿ ನಿಶ್ಚಯವನ್ನು ತಾಳಿದ ವಿವೇಕಿಯು ದುಃಖಕ್ಕೆ ಕಾರಣೀಭೂತವಾದ ಈ ಶರೀರದಲ್ಲಿ, 
ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಸ್ನೇಹಿತರಲ್ಲಿ, ಬ೦ಧುಬಾ೦ಧವರಲ್ಲಿ, ಧನಕನಕಾದಿಗಳಲ್ಲಿ ಮತ್ತು ತನ್ನ ಕುಲಪದ್ಭತಿಯಲ್ಲಿ ಅನಿತ್ಯ 
ಬುದ್ಧಿಯುಳ್ಳ ನಾಗಿ ಈ ಎಲ್ಲವುಗಳಲ್ಲಿ ವೈರಾಗ್ಯವನು ಹೊಂದುವನು 

ವಿವೇಕಿನೋ ( 


ವಿಷಯೇಷ್ವಾತ್ಮರಾಗಿಣಃ 

ಸಂಸಾರದುಃಖವಿಚ್ಛೇದ- 

ಹೇತೌ ಬುದ್ಧಿಃ ಪ್ರವರ್ತತೇ ॥ 5-76 

ವಿಷಯ (ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ)ಗಳಲ್ಲಿ ವೈರಾಗ್ಯವನ್ನು ಹೊಂದಿದ, ತನ್ನಾತ್ಮನಲ್ಲಿ ಅನುಗ್ರಹವುಳ್ಳವನಾದ ವಿವೇಕಿಯ 


ಬುದ್ಧಿಯು ಸಂಸಾರದುಃಖವನ್ನು ಕತ್ತರಿಸಿ ಹಾಕುವ ಉಪಾಯವನ್ನು ಹುಡುಕುವುದರಲ್ಲಿ ಪ್ರವೃತ್ತವಾಗುತ್ತದೆ. 
ನಿತ್ಯಾನಿತ್ಯವಿವೇಕಿನಃ ಸುಕೃತಿನಃ ಶುದ್ಧಾಶಯಸ್ಯಾತ್ಮನೋ 
ಬ್ರಹ್ಮೋಪೇಂದ್ರಮಹೇಂದ್ರಮುಖ್ಯವಿಭವೇಷ್ಟಸ್ಥಾಯಿತಾಂ ಪಶ್ಯತಃ । 

ನಿತ್ಯಾನಂದಪದೇ ನಿರಾಕೃತಜಗತ್ಸಂಸಾರದುಃಖಬೋದಯೇ ಸಾಂಬೇ ಚಂದ್ರಶಿರೋಮಣ್‌ೌ 
ಸಮುದಯೇದೃಕ್ತಿರ್ಭವದ್ಹಂಸಿನೀ॥ 5-77 

- ಶಾರ್ದೂಲವಿಕ್ರೀಡಿತಂ ವೃತ್ತಮ್‌ 


ಸತ್ಯರ್ಮ ಪರಾಯಣನೂ, ನಿರ್ಮಲಾಂತಃಕರಣನೂ, ನಿತಾನಿತ್ನ ವಿವೇಕಿಯೂ, ಬಹ್ಮ ವಿಷ್ಣು ಮಹೇ೦ದ ಮೊದಲಾದ 
ದೇವತೆಗಳ ವೈಭವಗಳನ್ನು 


ಸಹ ಕ್ಷಣೆಕವಾಗಿ ಕಾಣು ವಾತ್ಮನಿಗೆ, ನಿತ್ಯಾನ೦ದಕ್ಕೆ ಸ್ಥಾ ರುವ ಸಂಸಾರ ದುಃಖವನ್ನು ನಿರಾಕರಿಸಿದ ಚಂದ್ರಧರನಾದ 
ಸಾ೦ಬನಲ್ಲಿ (ಉಮಾಸಹಿತ ಶಿವನಲ್ಲಿ) ಭವಧ್ವಂಸಿಯಾದ ಭಕ್ತಿಯುಂಟಾಗು 

ಇತಿ ಸಂಸಾರಹೇಯಸ್ಥಲಂ ಇಲ್ಲಿಗೆ ಸಂಸಾರಹೇಯಸ್ಥಲವು ಮುಗಿಯಿತು. 

ಓಂ ತತ್ನತ್‌ ಇತಿ 


ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯಸಂವಾದೇ 
ವೀರಶೈವಧರ್ಮನಿರ್ಣಯೇ ಶ್ರೀತಶಿವಯೋಗಿ ಶಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತಶಿಖಾಮಣ್‌ೌ ಭಕ್ತಸ್ಥಲೇ 
ಪಿಂಡಾದಿಸ್ಥಲತ್ರಯಪ್ರಸಂಗೋ ನಾಮ ಪಂಚಮಃ ಪರಿಚ್ಛೇದಃ ॥ 


ತತತ್‌ © ಶಿವನಿಂದ ಉಪದೇತಿಸ ಮ ವಾದೆ ತವಿದಾರೂಪವೂ 
ಓಂ ತತ್ವತ್‌ ಇಲ್ಲಿಗೆ ತ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂ ಳಲ್ಲಿಯ ಶಿವಾದ್ವೈ ತವಿದ್ಯಾರೂಪವೂ, 
ಶಿವಯೋಗಶಾಸ್ತವೂ. 

< 
ಶ್ರೀ ರೇಣುಕಾಗಸ್ಟ ಸಂವಾದ ರೂಪವೂ ಶ್ರೀ ವೀರಶೈವಧರ್ಮ ನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯವಿರಚಿತವೂ ಆದ 
ತ್ರೀಸಿದ್ಧಾ೦ತತಿಖಾಮಣಿಯಲ್ಲಿ ಭಕ್ಕಸ್ಥಲದಲ್ಲಿಯ ಪಿಂಡಾದಿ ಮೂರುಸ್ಥಲಗಳ ಪಸಂಗವೆಂಬ ಹೆಸರಿನ ಐದನೆಯ ಪರಿಚ್ಛೇದವು 
ಮುಗಿದುದು. 


ಗುರುಕಾರುಣ್ಯಲಿಂಗಧಾರಣಪ್ರಸಂಗಃ 
ಗುರುಕಾರುಣ್ಯಲಿಂಗಧಾರಣ ಪ್ರಸಂಗವು 
(63 ಶ್ಲೋಕಗಳು) 


4. ಅಥ ಗುರುಕಾರುಣ್ಯಸ್ಥಲಮ್‌ 
ಈಗ ಗುರುಕಾರುಣ್ಯ ಸ್ಥಲವು 
(21 ಶ್ಲೋಕಗಳು) 


ತತೋ ವಿವೇಕಸಂಪನ್ನೋ 
ವಿರಾಗೀ ಶುದ್ಧಮಾನಸಃ | 
ಜಿಜ್ಞಾಸು: ಸರ್ವಸಂಸಾರ- 
ದೋಷದ್ಬಂಸಕರಂ ಶಿವಮ್‌ ॥ 6-1 


ಪರಿಶುದ್ಧವಾದ ಮನಸ್ಸುಳ್ಳ (ಹಿಂಡಶಬ್ದ ವಾಚ್ಯನಾದ) ವಿವೇಕ ಸಂಪನ್ನನಾದ (ಪಿಂಡಜ್ಞಾನಿಯಾದ) ವಿರಾಗಿಯು 
ಸ ಮಾ 


(ಸಂಸಾರಹೇಯಸ್ಥಲಿಯು) ಬಳಿಕ ಸಂಸಾರದ ಎಲ್ಲ ದೋಷಗಳನ್ನು द ಡುವ ಶಿವನ ಜಿಜ್ಞಾಸೆಯುಳ್ಳವನಾಗಿ (ಶಿವನನು 


ತಿಳಿದುಕೊಳ್ಳುವ ಉತ್ಕಟ ಇಚ್ಛೆಯುಳ್ಳವನಾಗಿ) ಶ್ರೀ ಗುರುವಿನ ಕಡೆಗೆ ಹೋಗುವನು. 


ಉಪ್ಯತಿ ಲೋಕವಿಖ್ಯಾತಮ್‌ 
ಲೋಭಮೋಹವಿವರ್ಜಿತಮ್‌ । 
ಆತತತವಿಚಾರಜಮ್‌ 

& ` ~ ಶ್ರ 
ವಿಮುಕ್ತವಿಷಯಭ್ರಮಮ್‌ ॥6-2 


ಲೋಕವಿಖ್ಯಾತನಾದ, ಲೋಭ ಮೋಹವರ್ಜಿತನಾದ, ಆತ್ಮತತ್ತ್ವ ವಿಚಾರವನ್ನು ಬಲ್ಲ. ವಿಷಯಭ್ರಮೆಯಿ೦ದ ವಿಮುಕ್ತನಾದ- 

ಶಿವಸಿದ್ದಾಂತತತ್ತೃಜ್ಞಮ್‌ 

५ ನ ल 
ಛಿನ್ನಸಂದೇಹವಿಭ್ರಮಮ್‌ । 
ಸರ್ವತಂತ್ರಪ್ರಯೋಗಜ್ಜಮ್‌ 
ಆ 

ಧಾರ್ಮಿಕಂ ಸತ್ಯವಾದಿನಮ್‌ ॥ 6-33 
ಶಿವ ಸಿದ್ಧಾಂತವನ್ನು ಬಲ್ಲ, ಸಂದೇಹ ಮತ್ತು ವಿಭ್ರಮೆಗಳನ್ನು ಕತ್ತರಿಸಿ ಹಾಕಿದ, ಸರ್ವತಂತ್ರಗಳ (ಎಲ್ಲ ಶಿವಾಗಮಗಳ) 
ಪ್ರಯೋಗವನ್ನು ಬಲ್ಲ, ಧರ್ಮನಿಷ್ಠನಾದ ಮತ್ತು ಸತ್ಯವಾದಿಯಾದ- 


ಕುಲಕ್ರಮಾಗತಾಚಾರಮ್‌ 
ಕುಮಾರ್ಗಾಚಾರವರ್ಜಿತಮ್‌ । 
ಶಿವಧ್ಯಾನಪರಂ ಶಾಂತಮ್‌ 


ಶಿವತತ್ತ್ವವಿವೇಕಿನಮ್‌ ॥ 6-4 


ಗುರುವಂಶ ಕ್ರಮದಿಂದ ಬಂದ, ಆಚಾರ (ಸದಾಚಾರ) ಸಂಪನ್ನನಾದ, ಕುತ್ತಿತ (ದುರಾಚಾರ) ಆಚಾರಗಳಿಂದ ವರ್ಜಿತನಾದ, 
ಶಿವಧ್ಯಾನತತ್ತರನಾದ, ಶಾಂತ (ಮಾತ್ಸರ್ಯರಹಿತ)ನಾದ, ಶಿವತತ್ತ್ವ ವಿವೇಕವುಳ್ಳ- 

ಭಸ್ಮೋದ್ಧೂಲನನಿಷ್ಣಾತಮ್‌ 

ಭಸ್ಮತತ್ತ್ವವಿವೇಕಿನಮ್‌ | 

ತ್ರಿಪುಂಡ್ರಧಾರಣೋತ್ಕಂಠಶಮ್‌ 

ಧೃತರುದ್ರಾಕ್ಷಮಾಲಿಕಮ್‌ ॥ 6-5 


ಭಸ್ಮೋದ್ಧೂಲನ ಕ್ರಿಯೆಯಲ್ಲಿ ನಿಷ್ಣಾತನಾದ, ಭಸ್ಮತತ್ತ್ವವನ್ನು ತಿಳಿದಿರುವ, ತ್ರಿಪುಂಡ್ರವನ್ನು ಧರಿಸುವಲ್ಲಿ ಅತ್ಯಾಸಕ್ತಿಯುಳ್ಳ, 
ರುದ್ರಾಕ್ಷಮಾಲೆಯನ್ನು ಧರಿಸಿದ- 

ಲಿಂಗಧಾರಣಸಂಯುಕ್ತಮ್‌ 

ಲಿಂಗಪೂಜಾಪರಾಯಣಮ್‌ । 

ಲಿಂಗಾಂಗಯೋಗತತ್ತ್ವಜ್ಯಮ್‌ 

ನಿರೂಢಾದ್ವೈತವಾಸನಮ್‌ | 

ಲಿಂಗಾಂಗಸ್ಥಲಭೇದಜ್ಯಮ್‌ 

ಶ್ರೀಗುರುಂ ಶಿವವಾದಿನಮ್‌ ॥ 6-6 


ಲಿಂಗಧಾರಣೆಯಿಂದ ಕೂಡಿದ, ಲಿಂಗಪೂಜಾ ಪರಾಯಣನಾದ, ಲಿಂಗಾಂಗಯೋಗದ ತತ್ತ್ವವನ್ನು ತಿಳಿದಿರುವ, ಶಿವಾದ್ವೈತ 
ವನಾನಿಷ್ಠನಾದ, ಲಿಂಗಸ್ಥಲ ಅಂಗಸ್ನಲ ಭೇದವನು, ತಿಳಿದಿರುವ, ಶಿವತತ್ತ್ವವನ್ನು ಬೋಧಿಸುವ ಶ್ರೀ (ಷಡ್ಗುಣೈಶ್ವರ್ಯ 


ಸೇವೇತ ಪರಮಾಚಾರ್ಯಮ್‌ 

ಶಿಷ್ಯೋ ಭಕ್ತಿಭಯಾನ್ವಿತಃ । 

ಷಣ್ಮಾಸಾನ್‌ ವತ್ಸರಂ ವಾಪಿ 

ಯಾವದೇಷ ಪ್ರಸೀದತಿ ॥ 6-7 

ಭಯಜಕ್ತಿಗಳಿಂದ ಕೂಡಿದ ಶರಣಾಗತನಾದ ಶಿಷ್ಯನು ಆರು ತಿಂಗಳವರೆವಿಗೆ ಅಥವಾ ಒಂದು ವರ್ಷದವರೆವಿಗೆ ಅಥವಾ 
ಅವನು (ಶ್ರೀ ಗುರುವು) ಪ್ರಸನ್ನನಾಗುವವರೆವಿಗೆ ಪರಮಾಚಾರ್ಯನ ಸೇವೆಯನ್ನು ಮಾಡಬೇಕು. 

ಪ್ರಸನ್ನಂ ಪರಮಾಚಾರ್ಯಮ್‌ 

ಭಕ್ತಾ 5 ಮುಕ್ತಿಪ್ರದರ್ಶಕಮ್‌ | 

ಪ್ರಾರ್ಥಯೇದಗ್ರತ: ಶಿಷ್ಯಃ 

ಪ್ರಾಂಜಲಿರ್ವಿನಯಾನ್ವಿತಃ ॥ 6-8 

ತನ್ನ ಭಕ್ತಿಯಿಂದ ಪ್ರಸನ್ನನಾದ, ಮುಕ್ತಿಮಾರ್ಗವನ್ನು ತೋರಿಸುವ ಪರಮಾಚಾರ್ಯನ ಎದುರಿಗೆ ಶಿಷ್ಯನು ಅಂಜಲಿಬದ್ದನಾಗಿ 
(ಹೀಗೆ) ವಿನಯದಿಂದ ಪ್ರಾರ್ಥಿಸಬೇಕು. 

ಭೋ ಕಲ್ಯಾಣ ಮಹಾಭಾಗ 

ಶಿವಜ್ಞಾನಮಹೋದಧೇ | 

ಆಚಾರ್ಯವರ್ಯ ಸಂಪ್ರಾಪ್ತಮ್‌ 


ರಕ್ಷ ಮಾಂ ಭವರೋಗಿಣಮ್‌ ॥ 6-9 


ಕಲ್ಯಾಣಸ್ವರೂಪನಾದ, ಮಹಾಭಾಗ (ಶ್ರೇಷ್ಠ) ನಾದ ಶಿವಜ್ಞಾನ ಸಾಗರನಾದ ಹೇ ಆಚಾರ್ಯ ಶ್ರೇಷ್ಠನೇ, ನಿನ್ನ ಬಳಿಗೆ ಬಂದಿರುವ 
ಭವರೋಗಿಯಾದ ನನ್ನನ್ನು ರಕ್ಷಿಸು. 
ಅತಿ ಶುದ್ಧೇನ ಶಿಷ್ಯೇಣ 
ಪ್ರಾರ್ಥಿತಃ ಪರಮೋ ಗುರುಃ । 
ಶಕ್ತಿಪಾತಂ ಸಮಾಲೋಕ್ಯ 
ದೀಕ್ಷಯಾ ಯೋಜಯೇದಮುಮ್‌ ॥ 6-10 
ಹೀಗೆ ಶುದ್ಧನಾದ ಶಿಷ್ಯನಿಂದ ಪ್ರಾರ್ಥಿಸಲ್ಪಟ್ಟ ಪರಮಗುರುವು ಅವನಲ್ಲಿಯ (ಶಿಷ್ಯನಲ್ಲಿಯ) ಶಕ್ತಿಪಾತದ (ಶಿವಭಕ್ತಿಯ) 
ಲಕ್ಷಣಗಳನ್ನು ಚೆನ್ನಾಗಿ ನೋಡಿ ಅವನಿಗೆ ದೀಕ್ಷೆಯನ್ನು ಮಾಡಬೇಕು. 
ದೀಯತೇ ಚ ಶಿವಜ್ಞಾನಮ್‌ 
ಕ್ಸಿ €ಯತೇ ಪಾಶಬಂಧನಮ್‌ । 
ಯಸ್ಮಾದತಃ ಸಮಾಖ್ಯಾತಾ 
ದೀಕ್ಷೇತೀಯಂ ವಿಚಕ್ಷಣ: ॥ 6-11 
ಯಾವುದರಿಂದ ಶಿವಜ್ಞಾನವು ಕೊಡಲ್ಲಡುತ್ತದೆಯೋ ಮತ್ತು ಪಾಶಬ೦ಧವು ಕ್ಷಯಿಸಲ್ಲಡುತ್ತದೆಯೋ ಅದಕ್ಕೆ (ಆ 
ಸಂಸ್ಕಾರಕ್ಕೆ) ವಿಚಕ್ಷಣರು (ಶಿವಾಗಮ ವಿಶಾರದರು) ದೀಕ್ಷೆಯೆಂದು ಕರೆಯುತ್ತಾರೆ. 


ಸಾ ದೀಕ್ಷಾ ತ್ರಿವಿಧಾ ಪ್ರೋಕ್ತಾ 

ಶಿವಾಗಮವಿಶಾರದೈ: | 

ವೇಧಾರೂಪಾ ಕ್ರಿಯಾರೂಪಾ 

ಮಂತ್ರರೂಪಾ ಚ ತಾಪಸ ॥ 6-12 
ಹೇ ತಪಸ್ತಿಯಾದ ಅಗಸ್ತ್ಯನೇ, ಶಿವಾಗಮ ವಿಶಾರದರು ದೀಕ್ಷೆಯನ್ನು ವೇಧಾದೀಕ್ಷೆ, ಮಂತ್ರದೀಕ್ಷೆ ಮತ್ತು ಕ್ರಿಯಾದೀಕ್ಷೆ 
ಎಂಬುದಾಗಿ ಮೂರು ವಿಧವಾಗಿ ಹೇಳಿದ್ದಾರೆ. 

ಗುರೋರಾಲೋಕಮಾತ್ರೇಣ 

ಹಸ್ತಮಸ್ತಕಯೋಗತಃ | 

ಯಃ ಶಿವತ್ತ್ವಸಮಾವೇಶೋ 

ವೇಧಾದೀಕ್ಷೇತಿ ಸಾ ಮತಾ ॥ 6-13 
ಶ್ರೀಗುರುವಿನ ಆಲೋಕನ (ಕೃಪಾಕಟಾಕ್ಷ ವೀಕ್ಷಣ) ಮಾತ್ರದಿಂದ ಮತ್ತು ಹಸ್ತ ಮಸ್ತ ಸಂಯೋಗದಿಂದ ಯಾವ ಶಿವತ್ವವು 
ಸಮಾವೇಶಗೊಳ್ಳುವುದೋ, ಅದು ವೇಧಾದೀಕ್ಷೆಯೆಂದು ಸಮ್ಮತವಾಗಿದೆ. 


ಮಾಂತ್ರೀ ದೀಕ್ಷೇತಿ ಸಾ ಪ್ರೋಕ್ತಾ 

ಮಂತ್ರಮಾತ್ರೋಪದೇಶಿನೀ । 

ಕುಂಡಮಂಡಲಿಕೋಪೇತಾ 

ಕ್ರಿಯಾದೀಕ್ಷಾ ಕ್ರಿಯೋತ್ತರಾ ॥ 6-14 
ಮಂತ್ರವನ್ನು ಮಾತ್ರ ಉಪದೇಶಿಸಲ್ಪಡುವ ದೀಕ್ಷೆಯು ಮಂತ್ರದೀಕ್ಷೆಯೆಂದು ಹೇಳಲ್ಪಡುತ್ತದೆ. ಕುಂಡಮಂಡಲಗಳನ್ನು ರಚಿಸಿ 
ಕ್ರಿಯಾಪ್ರಧಾನವಾಗಿ ಮಾಡಲ್ಪಡುವ ದೀಕ್ಷೆಯು ಕ್ರಿಯಾದೀಕ್ಷೆಯು. 

ಶುಭಮಾಸೇ ಶುಭತಿಥೌ 

ಶುಭಕಾಲೇ ಶುಭೇ ಹನಿ | 

ವಿಭೂತಿಂ ಶಿವಭಕ್ತೇಭ್ಯೋ 

ದತ್ತ್ವಾ ತಾಂಬೂಲಪೂರ್ವಕಮ್‌ ॥ 6-15 


ಶುಭ (ಮಾಘಾದಿ) ಮಾಸಗಳಲ್ಲಿ, ಶುಭ (ಭದ್ರಾದಿ) ತಿಥಿಗಳಲ್ಲಿ, ಶುಭ (ಅಮೃತಾದಿ) ಕಾಲಗಳಲ್ಲಿ, ಶುಭ (ಸೋಮ, ಶುಕ್ರಾದಿ) 
ವಾರದಲ್ಲಿ ಶಿವಭಕ್ತರಿಗೆ ತಾಂಬೂಲಪೂರ್ವಕವಾದ ವಿಭೂತಿಯನ್ನು ಕೊಟ್ಟು- 

ಯಥಾವಿಧಿ ಯಥಾಯೋಗಮ್‌ 

ಶಿಷ್ಯಮಾನೀಯ ದೇಶಿಕಃ । 

ಸ್ನಾತಂ ಶುಕ್ಷಾಂಬರಧರಮ್‌ 

ದಂತಧಾವನಪೂರ್ವಕಮ್‌ ॥ 6-16 


ಮಂಡಲೇ ಸ್ಥಾಪಯೇಚ್ಛಿಷ್ಯಮ್‌ 
ಪ್ರಾಜ್ಮುಖಂ ತಮುದಜ್ಮುಖಃ । 

ಶಿವಸ್ಯ ನಾಮ ಕೀರ್ತಿಂ ಚ 

ಚಿಂತಾಮಪಿ ಚ ಕಾರಯೇತ್‌ ॥ 6-17 


ದಂತಧಾವನವನ್ನು ಮಾಡಿ (ಹಲ್ಲುಜ್ಜಿ) ಸ್ನಾನ ಮಾಡಿ, ಶುಭ್ರವಾದ ಮಡಿಯನ್ನುಟ್ಟ ಶಿಷ್ಯನನ್ನು ದೇಶಿಕನು ಕರೆತಂದು ಮಂಡಲ 
(ಸ್ವಸ್ತಿಕ ಮ೦ಡಲ)ದಲ್ಲಿ ಪೂರ್ವ ಇಲ್ಲವೇ ಉತ್ತರಮುಖವಾಗಿ ಕೂಡಿಸಬೇಕು ಮತ್ತು ಶಿವನ ಚಿಂತನೆಯನ್ನು ಹಾಗೂ ಶಿವನಾಮ 


ಸಂಕೀರ್ತನೆಯನ್ನು ಮಾಡಿಸಬೇಕು. 


ವಿಭೂತಿಪಟ್ಟಂ ದತ್ವ್ವಾಗ್ರೇ 
ಯಥಾಸ್ಥಾನಂ ಯಥಾವಿಧಿ । 
ಪಂಚಬ್ರಹ್ಮಮಯ್ಯೆಸ್ತತ್ರ 

ಸ್ಥಾಪಿತೈಃ ಕಲಶೋದಕ್ಕೆ: ॥ 6-18 


ವಿಧಿಪೂರ್ವಕವಾಗಿ (ಶಾಸ್ತೋಕ್ತ ಪದ್ಧತಿಯಂತೆ) ಆಯಾ ಸ್ಥಾನ (ಮಸ್ತಕಾದಿ)ಗಳಲ್ಲಿ ತ್ರಿಪು೦ಡ್ರ ಪಟ್ಟವನ್ನು ಧರಿಸಿ, ಅವನ ಮುಂದೆ 
ಪಂಚಬ್ರಹ್ಮ ಪ್ರತೀಕಗಳಾಗಿ ಸ್ಥಾಪಿಸಲ್ಪಟ್ಟ ಕಲಶ (ಪಂಚ ಕಲಶ)ಗಳ ಉದಕದಿಂದ- 


ಆಚಾರ್ಯಃ ಸಮಮೃತ್ತಿಗ್ಳಿ: 

ॐ ಶಿಷ್ಯಮಭಿಷಿಂಚಯೇತ್‌ | 

ಅಭಿಷಿಚ್ಯ ಗುರುಃ ಶಿಷ್ಯಮ್‌ 

ಆಸೀನಂ ಪರಿತಃ ಶುಚಿಮ್‌ ॥ 6-19 


ಆಚಾರ್ಯನು ಯತ್ತಿಜರಿಂದೊಡಗೂಡಿ ಶಿಷ್ಯನಿಗೆ ಮೂರು ಬಾರಿ ಅಭಿಷೇಕವನ್ನು ಮಾಡಬೇಕು. ಹೀಗೆ ಅಭಿಷೇಕವನ್ನು ಮಾಡಿ 
ಗುರುವು ತನ್ನ ಸಮೀಪದಲ್ಲಿ ಶುಚಿರ್ಭೂತನಾಗಿ ಕುಳಿತಿರುವ ಶಿಷ್ಯನಿಗೆ- 


ತತಃ ಪಂಚಾಕ್ಷರೀಂ ಶೈವೀಮ್‌ 
ಸಂಸಾರಭಯತಾರಿಣೀಮ್‌ ॥ 6-20 


ತಸ್ಯ ದಕ್ಷಿ ಣಕರ್ಣೇ ತು 

ನಿಗೂಢಮಪಿ ಕೀರ್ತಯೇತ್‌ | 
ಛಂದೋ ರೂಪಮೃಷಿಂ ಚಾಸ್ಯ 
ದೇವತಾನ್ಯಾಸಪದ್ಧತಿಮ್‌ ॥ 6-21 


ಅನಂತರ ಸಂಸಾರಭಯವನ್ನು ದೂರ ಮಾಡುವ, ಶಿವ ಸಂಬಂಧಿಯಾದ ಪಂಚಾಕ್ಷರ ಮಂತ್ರವನ್ನು (ಶಿವ ಪಂಚಾಕ್ಷರಿ 
ಮಂತ್ರವನ್ನು) ಆ ಶಿಷ್ಯನ ಬಲಗಿವಿಯಲ್ಲಿ ನಿಗೂಢ (ಗುಪ್ತವಾಗಿ ಹೇಳಬೇಕು. ಅದರಂತೆ ಆ ಮಂತ್ರದ ಛಂದಸ್ಸು, ರೂಪ, 
ಯಷಿ, ದೇವತೆ ಮತ್ತು ಅದರ ನ್ಯಾಸ ಪದ್ಧತಿಯನ್ನು ಹೇಳಬೇಕು. 


ಅತಿ ಗುರುಕಾರುಣ್ಯಸ್ಥಲಂ 
ಇಲ್ಲಿಗೆ ಗುರುಕಾರುಣ್ಯಸ್ಥಲವು ಮುಗಿಯಿತು. 


5. ಅಥ ಲಿಂಗಧಾರಣಸ್ಥಲಮ್‌ 
ಈಗ ಲಿಂಗಧಾರಣ ಸ್ಥಲವು 
(42 ಶ್ಲೋಕಗಳು) 


ಸ್ಥಾಟಿಕಂ ಶೈಲಜಂ ವಾಪಿ 

ಚಂದ್ರಕಾಂತಮಯಂ ತು ವಾ। 

ಬಾಣಂ ವಾ ಸೂರ್ಯಕಾಂತಂ ವಾ 

ಲಿಂಗಮೇಕಂ ಸಮಾಹರೇತ್‌ ॥ 6-22 
ಕ, ಶ್ರೀಶೈಲಪರ್ವತ ಶಿಲೆ, ಚಂದಕಾಂತಶಿಲೆ, ಸೂರ್ಯಕಾಂತ ಶಿಲೆ ಮತ್ತು ನರ್ಮದಾ ಬಾಣಲಿಂಗ - ಇವುಗಳಲ್ಲಿ 
ಯಾವುದಾದರೊಂದು ಶಿಲೆಯಿಂದ ನಿರ್ಮಿತವಾದ ಲಿಂಗವನ್ನು (ದೀಕ್ಷೆಗಾಗಿ) ತೆಗೆದುಕೊಳ್ಳಬೇಕು. 


L 


gt 


^~ 


[4 


ಸರ್ವಲಕ್ಷ ಣಸಂಪನ್ನೇ 

ತಸ್ಮಿನ್‌ ಲಿಂಗೇ ವಿಶೋಧಿತೇ । 
ಪೀಠಸ್ಥಿತೇಇಭಿಷಿಕ್ತೇ ಚ 
ಗಂಧಪುಷ್ಪಾದಿಪೂಜಿತೇ । 

ಮಂತ್ರಪೂತೇ ಕಲಾಂ ಶೈವೀಮ್‌ 
ಯೋಜಯೇದ್ವಿಧಿನಾ ಗುರುಃ ॥ 6-23 


ಶಿಷ್ಯಸ್ಯ ಪ್ರಾಣಮಾದಾಯ 

ಲಿಂಗೇ ತತ್ರ ನಿಧಾಪಯೇತ್‌ । 6-24 
ಸರ್ವ ಲಕ್ಷಣಗಳಿಂದ ಕೂಡಿದ, ಶಾಸ್ತ್ರವಿಧಿಯಿಂದ ಪರಿಶುದ್ಧಗೊಳಿಸಿದ ಹಸ್ತಪೀಠದಲ್ಲಿರಿಸಿ ಅಭಿಷೇಕವನ್ನು ಮಾಡಿದ ಮತ್ತು 
ಗಂಧ ಪುಷ್ಣಾದಿಗಳಿಂದ ಪೂಜಿಸಲ್ಪಟ್ಟ, ಮಂತ್ರದಿಂದ ಸಂಸ್ಕರಿಸಲ್ಪಟ್ಟ ಆ ಲಿಂಗದಲ್ಲಿ ಶ್ರೀಗುರುವು ವಿಧ್ಯುಕ್ತವಾಗಿ ಶಿವಕಲೆಯನ್ನು 
(ಶಿಷ್ಯನ ಚಿತ್ಕಳೆಯನ್ನು) ಸಂಯೋಜಿಸಬೇಕು (ಹಸ್ತ ಮಸ್ತಕ ಸಂಯೋಗ ದಿಂದ). ಆ ಲಿಂಗದಲ್ಲಿಯೇ ಶಿಷ್ಯನ ಪ್ರಾ 
ತೆಗೆದುಕೊಂಡು ಪ್ರತಿಷ್ಠಿಸಬೇಕು. 

ತಲ್ಲಿಂಗಂ ತಸ್ಯ ತು ಪ್ರಾಣೇ 

ಸ್ಥಾಪಯೇದೇಕಭಾವತಃ | 

ಏವಂ ಕೃತ್ವಾ ಗುರುರ್ಲಿಂಗಮ್‌ 

ಶಿಷ್ಯಹಸ್ತೇ ನಿಧಾಪಯೇತ್‌ ॥ 6-25 
ಅದರಂತೆ ಆ ಶಿಷ್ಯನ ಪ್ರಾ 

ಸ 


ಣವನೂ ಸ 


ಭಾವದಿಂದ) ಸ್ಥಾಪಿಸಬೇಕು. ಹೀಗೆ ಮಾಡಿ 


ಪ್ರಾಣದಲ್ಲಿ ಆ ಲಿಂಗವನ್ನು ಏಕಭಾವದಿಂದ (ತಾದಾತ್ಮ್ಯ ಲ 


ಶ್ರೀಗುರುವು ಶಿಷ್ಠನ ಹಸ್ತದಲ್ಲಿ ಆ ಲಿಂಗವನ್ನು ಕೊಡಬೇಕು. 
ಪ್ರಾಣವದ್ಧಾರಣೀಯಂ ತತ್‌ 
ಪ್ರಾಣಲಿಂಗಮಿದಂ ತವ । 
ಕದಾಚಿತ್ಯುತ್ರಚಿದ್ವಾಪಿ 
ನ ವಿಯೋಜಯ ದೇಹತಃ ॥ 6-26 
(ಹೇ ಶಿಷ್ಯನೇ), ಇದು ನಿನ್ನ ಪ್ರಾಣಲಿಂಗವು. ಇದನ್ನು ನೀನು ನಿನ 


ಸ ಪ್ರಾಣದಂತೆ ಧರಿಸಬೇಕು ಎಂದೂ, ಎಲ್ಲಿಯೂ ಇದನ್ನು 
ನಿನ್ನ ದೇಹದಿಂದ ಅಗಲಿಸಬೇಡ. 


ಯದಿ ಪ್ರಮಾದಾತ್‌ ಪತಿತೇ 

ಲಿಂಗೇ ದೇಹಾನ್ಮಹೀತಲೇ । 

ಪ್ರಾಣಾನ್‌ ವಿಮುಂಚ ಸಹಸಾ 

ಪ್ರಾಪ್ತಯೇ ಮೋಕ್ಟಸಂಪದಃ ॥ 6-27 
ಒ೦ದು ವೇಳೆ ಪ್ರಮಾದದಿಂದ (ಎಚ್ಚರಿಕೆ ಇಲ್ಲದಿರುವುದರಿಂದ) ಲಿಂಗವು ದೇಹದಿಂದ ಕಳಚಿ ಭೂಮಿಯ ಮೇಲೆ ಬಿದ್ದದ್ದೇ 
ಆದರೆ ಮೋಕ್ಷ ಸಂಪತ್ತಿನ ಪ್ರಾಪ್ತಿಗಾಗಿ ಕೂಡಲೇ ಪ್ರಾಣವನ್ನು ತ್ಯಾಗ ಮಾಡು (ದೀಕ್ಷೆಯಿಂದ ಪಡೆದ ಲಿಂಗವನ್ನು ಪ್ರಾಣಕ್ಕಿಂತಲೂ 
ಮಿಗಿಲಾಗಿ ಪ್ರೀತಿಸು ಎ೦ಬ ಭಾವ). 


ಇತಿ ಸಂಬೋಧಿತಃ ಶಿಷ್ಯೋ 

ಗುರುಣಾ ಶಾಸ್ತವೇದಿನಾ । 

ಧಾರಯೇಚ್ಛಾಂಕರಂ ಲಿಂಗಮ್‌ 

ಶರೀರೇ ಪ್ರಾಣಯೋಗತಃ ॥ 6-28 
ಶಾಸ್ತ್ರ (ವೀರಶೈವ ಶಾಸ್ತ್ರವನ್ನು ಬಲ್ಲಂತಹ ಶ್ರೀ ಗುರುವಿನಿಂದ ಈ ರೀತಿಯಾಗಿ ಸ೦ಬೋಧಿಸಲ್ಪಟ್ಟ (ತಿಳಿ ಹೇಳಲ್ಪಟ್ಟ ಶಿಷ್ಯನು ಆ 
ಇಷ್ಟಲಿಂಗವನ್ನು ಪ್ರಾಣವಿರುವವರೆಗೆ ತನ್ನ ದೇಹದ ಮೇಲೆ ಧರಿಸಿಕೊಂಡಿರಬೇಕು. 


ಲಿಂಗಸ್ಯ ಧಾರಣಂ ಪುಣ್ಯಮ್‌ 

ಸರ್ವಪಾಪಪ್ರಣಾಶನಮ್‌ । 

ಆದೃತಂ ಮುನಿಭಿಃ ಸರ್ವೈಃ 

ಆಗಮಾರ್ಥವಿಶಾರದೈ: ॥ 6-29 
ಇಷ್ಟಲಿಂಗವನ್ನು ಧರಿಸುವುದರಿಂದ ಪುಣ್ಯದ ಪ್ರಾಪ್ತಿಯಾಗುವುದು ಮತ್ತು ಎಲ್ಲಾ ಪಾಪಗಳು ನಾಶ ಹೊಂದುವವು. (ಅಂತೆಯೇ) 
ಶಿವಾಗಮಗಳ ಅರ್ಥವನ್ನು ತಿಳಿದ ವಿಶಾರದರಾದ (ನಿಪುಣರಾದ) ಎಲ್ಲ ಮುನಿಗಳು ಇದನ್ನು ಅಂಗೀಕರಿಸಿದ್ದಾರೆ. 

ಲಿಂಗಧಾರಣಮಾಖ್ಯಾತಮ್‌ 

ದ್ವಿಧಾ ಸರ್ವಾರ್ಥಸಾಧಕ್ಕ: | 

ಬಾಹ್ಯಮಾಭ್ಯಂತರಂ ಚೇತಿ 

ಮುನಿಭಿರ್ಮೋಕ್ಷಕಾಂಕ್ಷಿಭಿಃ ॥ 6-30 
ಸರ್ವ ಪುರುಷಾರ್ಥ ಸಾಧಕರಾದ, ಮೋಕ್ಷಾಕಾಂಕ್ಷಿಗಳಾದ ಮುನಿಗಳಿಂದ ಈ ಲಿಂಗಧಾರಣೆಯು ಬಾಹ್ಯ ಮತ್ತು ಆಭ್ಯಂತರ 
(ಬಹಿರಂಗ ಮತ್ತು ಅಂತರಂಗ)ವೆಂಬುದಾಗಿ ಎರಡು ಪ್ರಕಾರ ಹೇಳಲ್ಪಟ್ಟಿದೆ. 

ಚಿದ್ರೂಪಂ ಪರಮಂ ಲಿಂಗಮ್‌ 

ಶಾಂಕರಂ ಸರ್ವಕಾರಣಮ್‌ । 

ಯತ್ತಸ್ಯ ಧಾರಣಂ ಚಿತ್ತೇ 

ತದಾಂತರಮುದಾಹೃತಮ್‌ ॥ 6-31 
ಸರ್ವಕ್ಕೂ ಕಾರಣೀಭೂತವಾದ, ಶಿವಸಂಬಂಧವಾದ ಯಾವ ಚಿದ್ರೂಪವಾದ (ಅರಿವಿನ ಸ್ವರೂಪದ) ಆ ಪರಮಲಿಂಗವನ್ನು 
ಚಿತ್ತದಲ್ಲಿ ಧರಿಸಿಕೊಳ್ಳುವುದೇ ಅಂತರಲಿಂಗಧಾರಣವೆಂದು ಹೇಳಲಾಗಿದೆ. 


ಚಿದ್ರೂಪಂ ಹಿ ಪರಂ ತತ್ತ್ವಮ್‌ 
ಶಿವಾಖ್ಯಂ ವಿಶ್ವಕಾರಣಮ್‌ । 
ನಿರಸ್ತವಿಶ್ಚಕಾಲುಷ್ಯಮ್‌ 


ನಿಷ್ಕಲಂ ನಿರ್ವಿಕಲ್ಪಕಮ್‌ ॥ 6-32 
ವಿಶ್ವಕ್ಕೆ ಕಾರಣೀಭೂತವಾದ ಶಿವನೆಂದು ಕರೆಸಿಕೊಳ್ಳುವ ಚಿದ್ರೂಪ (ಅರಿವುವಾದ ಆ ಪರತತ್ವ್ವವು ವಿಶ್ವ ಕಾಲುಷ್ಯಕ್ಕೆ 
ಅ೦ಟಿಕೊಳ್ಳದ ನಿರ್ವಿಕಲ್ಪವಾದ, ನಿಷ್ಕಲ ತತ್ವವಾಗಿದೆ. 
ಸತ್ತಾನಂದಪರಿಸ್ಫೂರ್ತಿ- 
ಸಮುಲ್ಲಾಸಕಲಾಮಯಮ್‌ | 
ಅಪ್ರಮೇಯಮನಿರ್ದೇಶ್ಯಮ್‌ 
ಮುಮುಕ್ಚುಭಿರುಪಾಸಿತಮ್‌ ॥ 6-33 
ಆ ಪರತತ್ವವು ಸತ್ತಾನಂದಗಳ ಪರಿಸ್ಫೂರ್ತಿ (ಸತ್‌, ಚಿತ್‌, ಆನಂದ)ಯೆಂಬ ಸಮುಲ್ಲಾಸ ರೂಪವಾದ ಕಲಾಶಕ್ತಿಯಿಂದ 
ಯುಕ್ತವಾಗಿದೆ. ಅದು ಪ್ರಮಾಣಗಳಿಗೆ ಅಗಮ್ಯವೂ, ಅನಿರ್ದೇಶ್ಯವೂ ಆಗಿದೆ. ಆದರೂ ಮುಮುಕ್ಷುಗಳಿ೦ಂದ ಉಪಾಸಿಸಲು 
ಅರ್ಹವಾದುದಾಗಿದೆ. 
ಪರಂ ಬ್ರಹ್ಮ ಮಹಾಲಿಂಗಮ್‌ 
ಪ್ರಪಂಚಾತೀತಮವ್ಯಯಮ್‌ | 
ತದೇವ ಸರ್ವಭೂತಾನಾಮ್‌ 
ಅ೦ತಸ್ತಿಸ್ಥಾನಗೋಚರಮ್‌ ॥ 6-34 


ಸರ್ವಜೀವಿಗಳ ಅಂತರಂಗದ ಮೂರು ಸ್ಥಾನಗಳಲ್ಲಿ ಅದೇ ಗೋಚರಿಸುತ್ತದೆ. 

ಮೂಲಾಧಾರೇ ಚ ಹೃದಯೇ 

ಭ್ರೂಮಧ್ಯೇ ಸರ್ವದೇಹಿನಾಮ್‌ । 

ಜ್ಯೋತಿರ್ಲಿಂಗಂ ಸದಾ ಭಾತಿ 

ಯದ್‌ ಬ್ರಹ್ಮೇತ್ಯಾಹುರಾಗಮಾಃ ॥ 6-35 

ಶಿವಾಗಮಗಳಲ್ಲಿ ಬಹ್ಮವೆಂದು ಕರೆಯಿಸಿಕೊಳ್ಳುವ ಆ ಜ್ಯೋತಿರ್ಲಿಂಗವು ಸರ್ವಜೀವಿಗಳ ಮೂಲಾಧಾರ (ಆಧಾರ ಚಕ್ರ, 
ಹೃದಯ (ಅನಾಹತ ಚಕ್ರ) ಮತ್ತು ಭ್ರೂಮಧ್ಯ (ಆಜ್ಞಾ ಚಕ್ರಗಳಲ್ಲಿ ಯಾವಾಗಲೂ ಪ್ರಕಾಶಿಸುತ್ತದೆ. 


ಅಪರಿಚ್ಛಿನ್ನಮವ್ಯಕ್ತಮ್‌ 

ಲಿಂಗಂ ಬ್ರಹ್ಮ ಸನಾತನಮ್‌ । 

ಉಪಾಸನಾರ್ಥಮಂತಃಸ್ತಮ್‌ 

ಪರಿಚ್ಛಿನ್ನಂ ಸ್ಪಮಾಯಯಾ ॥ 6-36 

ಅಪರಿಚ್ಛಿನ್ನ (ಅಖಂಡ)ವಾದ, ಅವ್ಯಕ್ತವಾದ, ಸನಾತನವಾದ (ಯಾವಾಗಲೂ ಇರುವ), ಪರಬ್ರಹ್ಮ ಸ್ವರೂಪವಾದ ಅ೦ತಸ್ಥವಾದ 
ಆ ಲಿಂಗವು ತನ್ನ ಮಾಯಾಶಕ್ತಿಯಿಂದ ಉಪಾಸನೆಗೋಸ್ಕರ ಪರಿಚ್ಛನ್ನವಾಯಿತು (ಖಂಡಿತವಾಯಿತು). (ಇದು 


ಲಯಂ ಗಚ್ಛತಿ ಯತ್ರೈವ 

ಜಗದೇತಚ್ಚರಾಚರಮ್‌ । 

ಪುನಃ ಪುನಃ ಸಮುತ್ಪತ್ತಿಮ್‌ 

ತಲ್ಲಿಂಗಂ ಬ್ರಹ್ಮ ಶಾಶ್ಚತಮ್‌ । 6-37 

ಚರಾಚರಾತ್ಮಕವಾದ ಈ ಜಗತ್ತು ಎಲ್ಲಿ ಪುನಃ ಪುನಃ ಉತ್ಪತ್ತಿಯಾಗುವುದೋ ಮತ್ತು ಲಯವಾಗುವುದೋ ಆ ಶಾಶ್ವತವಾದ 
ಬ್ರಹ್ಮವೇ ಲಿಂಗವೆಂದು ಕರೆಯಿಸಿಕೊಳ್ಳುವುದು. 


ತಸ್ಮಾಲ್ಲಿಂಗಮಿತಿ ಖ್ಯಾತಮ್‌ 

ಸತ್ತಾಂ5ನಂದಚಿದಾತ್ಮಕಮ್‌ | 

ಬೃಹತ್ತ್ವಾದ್‌ ಬೃಂಹಣತ್ವಾಚ್ಚ 

ಬ್ರಹ್ಮಶಬ್ಧಾಭಿಧೇಯಕಮ್‌ ॥ 6-38 

ಆದರಿಂದ ಸಚ್ಚಿದಾನಂದ ಸರೂಪವಾದ ಆ ಪರಮತತ್ತ ವು ಲಿಂಗವೆಂಬುದಾಗಿ ಖ್ಯಾತಿಯನ್ನು ಪಡೆಯಿತು. ಇದು ವಿಶಕ್ಷಿಂತಲೂ 
ಬೃಹದಾಕಾರವಾಗಿರುವುದರಿ೦ದ ಮತು ವಿಶಕ್ತೆ ಮಹಾಪೋಷಕವಾಗಿರುವುದರಿಂದ ಇದು ಬ್ರಹ್ಮಶಬ್ದಕ್ಕೆ ಅಭಿಧೇಯವಾಗಿರುತದೆ 


(ಇದನು ಬಹ್ಮವೆಂದು ಕರೆಯಲಾಗಿದೆ). 


ಆಧಾರೇ ಹೃದಯೇ ವಾಪಿ 

ಭ್ರೂಮಧ್ಯೇ ವಾ ನಿರಂತರಮ್‌ । 

ಜ್ಯೋತಿರ್ಲಿಂಗಾನುಸಂಧಾನಮ್‌ 

ಆಂತರಂ ಲಿಂಗಧಾರಣಮ್‌ ॥ 6-39 

ಮೂಲಾಧಾರ, ಹೃದಯ ಮತ್ತು ಭ್ರೂಮಧ್ಯದಲ್ಲಿ ನಿರಂತರವಾಗಿ ಜ್ಯೋತಿರ್ಲಿಂಗದ ಅನುಸಂಧಾನವನ್ನು ಮಾಡುವುದೇ 
ಅಂತರಂಗದ ಲಿಂಗಧಾರಣೆಯು. 


ಆಧಾರೇ ಕನಕಪ್ರಖ್ಯಮ್‌ 

ಹದಯೇ ವಿದುಮಪಭಮ್‌ | 

ಭ್ರೂಮಧ್ಯೇ ಸಟಿಕಚಾಯಮ್‌ 

ಲಿಂಗಂ ಯೋಗೀ ವಿಭಾವಯೇತ್‌ ॥ 6-40 


ಯೋಗಿಯು ಅಂತರ ಲಿಂಗಾನುಸಂಧಾನವನ್ನು ಮಾಡುವಾಗ ಆಧಾರಚಕ್ರದಲ್ಲಿ ಸ್ಪರ್ಣವರ್ಣದ, ಹೃದಯದ ಅನಾಹತಚಕ್ತದಲ್ಲಿ 
ಎದ್ರುವು (ಹವಳ)ದ ಕಾಂತಿಯ ಮತ್ತು ಭ್ರೂಮಧ್ಯದ ಆಜ್ಞಾಚಕ್ತದಲ್ಲಿ ಸ್ಫಟಿಕವರ್ಣದ ಲಿಂಗವನ್ನು ಭಾವಿಸಬೇಕು 
ನಿರುಪಾಧಿಕಮಾಖ್ಯಾತಮ್‌ 

ಲಿಂಗಸ್ಯಾಂಂತರಧಾರಣಮ್‌ 

ವಿಶಿಷ್ಟಂ ಕೋಟಿಗುಣಿತಮ್‌ 

ಬಾಹ್ಯಲಿಂಗಸ್ಯ ಧಾರಣಾತ್‌ ॥ 6-41 


ಅಂತರಂಗದಲ್ಲಿಯ ಈ ಲಿಂಗಧಾರಣೆಯು ನಿರುಪಾಧಿಕ ಲಿಂಗಧಾರಣೆ ಯೆಂದು ಖ್ಯಾತವಾಗಿದೆ. ಇದು 
ಬಾಹ್ಯಲಿಂಗಧಾರಣೆಗಿಂತಲೂ ಕೋಟಿ ಪಾಲು ಮಿಗಿಲಾದುದು ಆಗಿದೆ. 

ಯೇ ಧಾರಯಂತಿ ಹದಯೇ 

ಲಿಂಗಂ ಚಿದ್ರೂಪಮೈಶ್ನರಮ್‌ 

ನ ತೇಷಾಂ ಪುನರಾವೃತ್ತಿಃ 

ಘೋರಸಂಸಾರಮಂಡಲೇ ॥ 6-42 

ಯಾರು ತನ್ನ ಹೃದಯದಲ್ಲಿ ಚಿದ್ರೂಪವಾದ ಈಶ್ವರ ಸಂಬಂಧಿಯಾದ ಲಿಂಗವನ್ನು ಧರಿಸುತ್ತಾರೆಯೋ ಅವರಿಗೆ ಈ ಘೋರ 
ಸಂಸಾರಮಂಡಲದಲ್ಲಿ ಪುನರಾವೃತ್ತಿಯು (ಪುನರ್ಜನ್ನವು) ಇರುವುದಿಲ್ಲ 
ಅಂತರ್ಲಿಂಗಾನುಸಂಧಾನಮ್‌ 

ಆತ್ಮವಿದ್ಯಾಪರಿಶ್ರಮಃ | 

ಗುರೂಪಾಸನಶಕ್ತಿಶ್ಚ 


ಕಾರಣಂ ಮೋಕ್ಷ ಸಂಪದಾಮ್‌ ॥ 6-43 


ಗುರುಸೇವೆಯನ್ನು ಮಾಡುವ ಶಕಿಯು, ಆತ್ಮವಿದ್ದೆಯ ಪರಿಶ್ರಮವು (ಶ್ರವಣ, ಮನನ, ನಿ ಧ್ಯಾಸನಗಳು) ಮತ್ತು 


ಅಂತರ್ಲಿಂಗಾನುಸಂಧಾನ - ಇವು ಮೂರು ಮೋಕ್ಷಸಂಪತ್ತನ್ನು ಪಡೆಯುವ ಕಾರಣಗಳು (ಸಾಧನಗಳು) 
ವೈರಾಗ್ಯಜ್ಞಾನಯುಕ್ತಾನಾಮ್‌ 

ಯೋಗಿನಾಂ ಸ್ಥಿರಚೇತಸಾಮ್‌ 

ಅಂತರ್ಲಿಂಗಾನುಸಂಧಾನೇ 

ರುಚಿರ್ಬಾಹ್ಯೇ ನ ಜಾಯತೇ ॥ 6-44 

ವೈರಾಗ್ಯ ಮತ್ತು ಜ್ಞಾನದಿಂದ ಕೂಡಿದ ಸ್ಥಿರಚಿತ್ತ ಳ್ಳ ಯೋಗಸಾಧಕರಿಗೆ ಅಂತರ್ಲಿಂಗಾನುಸಂಧಾನದಲ್ಲಿಯೇ ಅಭಿರುಚಿ 
ಉಂಟಾಗುವುದು. ಬಾಹ್ಯಲಿಂಗದಲ್ಲಿ ಅಭಿರುಚಿ ಉಂಟಾಗು 

ಬ್ರಹ್ಮಾ ವಿಷ್ಣುತ್ಛ ರುದ್ರಶ್ಟ 

ವಾಸವಾದ್ಯಾಶ್ಚ ಲೋಕಪಾಃ । 

ಮುನಯಃ ಸಿದ್ಧಗಂಧರ್ವಾಃ 

ದಾನವಾ ಮಾನವಾಸಥಾ ॥ 6-45 

ಬ್ರಹ್ಮನೂ, ವಿಷ್ಣುವೂ, ರುದ್ರನೂ, ವಾಸವಾದಿ (ಇಂದ್ರಾದಿ) ಲೋಕಪಾಲಕರು (ದಿಕ್ಬಾಲಕರು), ಮುನಿಗಳು, ಸಿದ್ದರು, ಗಂಧರ್ವರು 


ಹಾಗೆಯೇ ದಾನವರು ಮತ್ತು ಮಾನವರು- 


ಸರ್ವೇ ಚ ಜ್ಞಾನಯೋಗೇನ 

ಸರ್ವಕಾರಣಕಾರಣಮ್‌ । 

ಪಶ್ಯಂತಿ ಹೃದಯೇ ಲಿಂಗಮ್‌ 

ಪರಮಾನಂದಲಕಣಮ್‌ ॥ 6-46 

ಇವರೆಲ್ಲರೂ ಜ್ಞಾನಯೋಗದಿಂದ ಸಮಸ ಕಾರಣಗಳಿಗೆ ಕಾರಣನಾದ, ಪರಮಾನಂದ ಲಕ್ಷಣವುಳ್ಳ (ಸರೂಪವಾದ) ಲಿಂಗವನು 
ತಮ್ಮ ಹೃದಯದಲ್ಲಿಯೇ ಕಾಣುತ್ತಾರೆ. 

ತಸ್ಮಾತ್ಸರ್ವಪ್ರಯತ್ನೇನ 

ಶಾಂಕರಂ ಲಿಂಗಮುತ್ತಮಮ್‌ । 

ಅಂತರ್ವಿಭಾವಯೇದ್‌ ವಿದ್ವಾನ್‌ 

ಅಶೇಷಕ್ಷೇಶಮುಕ್ತಯೇ ॥ 6-47 

ಆದ್ದರಿಂದ ಸರ್ವಪ್ರಯತ್ನದಿ೦ದ ಉತ್ತಮವಾದ ಶಿವಲಿಂಗವನ್ನು (ಜ್ಯೋತಿರ್ಲಿಂಗವನ್ನು) ಜ್ಞಾನಿಯು ತನ್ನ ಸಮಸ್ತ ಕ್ಷೇಶಗಳ 
ಮುಕ್ತಿಗಾಗಿ ಅಂತರಂಗದಲ್ಲಿ ಭಾವಿಸಬೇಕು (ಧ್ಯಾನಿಸಬೇಕು). 

ಅಂತರ್ಧಾರಯಿತುಂ ಲಿಂಗಮ್‌ 

ಅಶಕ್ತಃ ಶಕ್ತ ಏವ ವಾ । 

ಬಾಹ್ಯಂ ಚ ಧಾರಯೇಲ್ಲಿಂಗಮ್‌ 

ತದ್ರೂಪಮಿತಿ ನಿಶ್ಚಯಾತ್‌ ॥ 6-48 


ಜ್ಯೋತಿರ್ಲಿಂಗ र 02207254 ಧರಿಸಲು ಶಕನಾಗಲಿ ಅಥವಾ ಅಶಕನೇ ಆಗಿರಲಿ, ಅ ಬಾಹಲಿಂಗ ಆ 
ಜ್ಯೋತಿರ್ಲಿಂಗದ ಸ್ವಃ ಪವೆಂತಲೇ ನಿಶಯಿಸಿ ಧರಿಸಬೇಕು. 


ಲಿಂಗಂ ತು ತ್ರಿವಿಧಂ ಪ್ರೋಕ್ಟಮ್‌ 

ಸ್ಥೂಲಂ ಸೂಕ್ಷ್ಮಂ ಪರಾತ್ತರಮ್‌ । 
ಅಷ್ಟಲಿಂಗಮಿದಂ ಸ್ಥೂಲಮ್‌ 

ಯದ್‌ ಬಾಹ್ಯೇ ಧಾರ್ಯತೇ ತನೌ | 6-49 


ಲ, ಸೂಕ್ಷ್ಮ ಮತ್ತು ಪರಾತ್ಪರ (ಕಾರಣ) ಎಂಬುದಾಗಿ ಮೂರು ಪ್ರಕಾರವಾಗಿ ಹೇಳಲಟಿದೆ. ಯಾವುದು ಬಾಹ 
ತನುವಿನಲ್ಲಿ ಧರಿಸಲ್ಲಟ್ಟಿದೆಯೋ ಆ ಸ್ಥೂಲವಾದ ಲಿಂಗವು ಇಷ್ಟಲಿಂಗವಾಗಿದೆ 


ಪ್ರಾಣಲಿಂಗಮಿದಂ ಸೂಕ್ಷ್ಮಮ್‌ 
ಯದಂತರ್ಭಾವನಾಮಯಮ್‌ | 
ಪರಾತರಂ ತು ಯತೋಕಮ್‌ 
ತಪಿಲಿಂಗಂ ತದುಚ್ಛತೇ ॥ 6-50 


ಸೂಕ್ಷ್ಮವಾದ ಲಿಂಗವೇ ಪ್ರಾಣಲಿಂಗವು. ಯಾವುದು ಅಂತರಂಗದಲ್ಲಿ ಭಾವಮಯವಾಗಿರುವುದೋ ಅದು ಪರಾತ್ಬರಲಿಂಗ. 
ಅದುವೇ ತೃಪಿಲಿಂಗವೆಂದು, ಭಾವಲಿಂಗವೆಂದು ಹೇಳಲಡುತದೆ 

ಭಾವನಾತೀತಮವ್ಯಕ್ತಮ್‌ 

ಪರಬ್ರಹ್ಮ ಶಿವಾಭಿಧಮ್‌ । 

ಅಷ್ಟಲಿಂಗಮಿದಂ ಸಾಕ್ಷಾತ್‌ 


ಅನಿಷ್ಟಪರಿಹಾರತ: । 
ಧಾರಯೇದವಧಾನೇನ 
ಶರೀರೇ ಸರ್ವದಾ ಬುಧಃ ॥ 6-51 
ಬ್ರಹ್ಮವೇ ಈ ಇಷ್ಟಲಿಂಗವು. 


ಅವ್ನಕವೂ (ರೂಪಾದಿಗಳಿಲ್ಲದ), ಭಾವನೆಗೆ ಅತೀ ದೂ ಆ ಪರಶಿವನೆಂಬ ಹೆಸರಿನ ಆ ಪರಬ 
ಇದು ಸಾಕ್ಷಾತ್‌ ಅನಿಷ್ಟ (ಸಂಸಾರದ ಪಾಶ ಲಕ್ಷಣವಾದ ಅನಿಷ್ಟವನ್ನು ಪರಿಹರಿಸುವುದರಿಂದ ಬುಧನು ಜ್ಞಾನಿಯು) 
ಯಾವಾಗಲೂ ಅವಧಾನದಿಂ (ಎಚ್ಚರಿಕೆಯಿಂ ) ಶರೀರದ ಮೇಲೆ ಇದನ್ನು ಧರಿಸಬೇಕು. 


ಮೂರ್ಧ್ನಿ ವಾ ಕಂಠದೇಶೇ ವಾ 

३२ ९ ವಕಃಸಲೇಇಪಿ ವಾ। 

०) ०) छ 

२०२ ಹಸ್ತಸ್ಥಲೇ ವಾಪಿ 
ಧಾರಯೇಲ್ಲಿಂಗಮೈತಶ್ಚರಮ್‌ ॥ 6-52 


ಮಸಕದಲ್ಲಿ, ಕಂಠದೇಶದಲ್ಲಿ (ಕೊರಳಲ್ಲಿ), ಕಕೆಯಲ್ಲಿ (ಬಗಲಲ್ಲಿ) ಕ್ಷಸ್ಥ (ಎದೆಯ ಮೇಲೆ), ಕುಕಿಯಲ್ಲಿ (ಉ 
ಮೇಲೆ) ಅಥವಾ ಸದಲ್ಲಿಯೇ ಆಗಲಿ ಈಶ್ರರ ಸಂಬಂಧಿಯಾದ ಲಿಂಗವನ್ನು (ಇಷಲಿಂಗವನು) ಧರಿಸಬೇಕು. 
ಭೇರಧಸ್ತಾಲ್ಲಿಂಗಸ್ಯ 


ಧಾರಣಂ ಪಾಪಕಾರಣಮ್‌ । 

ಜಟಾಗ್ರೇ ತ್ರಿಕಭಾಗೇ ಚ 

ಮಲಸಾನೇ ನ ಧಾರಯೇತ್‌ ॥ 6-53 
ಭಿಗಿಂತಲೂ ಕೆಳಗೆ ಲಿಂಗವನ್ನು ಧರಿಸುವುದು ಪಾಪಕ್ಕೆ ಕಾರಣವು. ಜಟೆಯ ಅಗ್ರ ಭಾಗದಲ್ಲಿ, ತಿಕಜಾಗದಲ್ಲಿ (ಬೆನ್ನು ಮೇಲೆ) 

ಮತ್ತು ಮಲಸ್ಥಾನಗಳಲ್ಲಿ ಲಿಂಗವನ್ನು ಧರಿಸಬಾರದು. 

ಲಿಂಗಧಾರೀ ಸದಾ ಶುದ್ಧೋ 


ನಿಜಲಿಂಗಂ ಮನೋರಮಮ್‌ । 
९ ಹಹಾ ९ 
ಅರ್ಚಯೇದ್‌ ಗಂಧಪುಷ್ಪಾದ್ಯೈಃ 
ಕರಪೀಠೇ ಸಮಾಹಿತಃ ॥ 6-54 
ಲಿ೦ಗ(ಇಷ್ಟಲಿಂಗ)ಧಾರಿಯು ಸದಾ ಕಾಲದಲ್ಲಿ ಶುದ್ದನಾಗಿರುತ್ತಾನೆ. ಅವನು ಮನೋಹರವಾದ ತನ್ನ ಇಷ್ಟಲಿಂಗವನು 
ಕರಪೀಠದಲ್ಲಿರಿಸಿಕೊ೦ಡು ಸಮಾಧಾನ ಚಿತ್ತನಾಗಿ (ಏಕಾಗ್ರ ಮನಸಿನಿಂದ) ಗಂಧ ಪುಷ್ಪಾದಿಗಳಿ೦ದ ಪೂಜಿಸಬೇಕು 


ಬಾಹ್ಯಪೀಠಾರ್ಚನಾದೇತತ್‌ 

ಕರಪೀಠಾರ್ಚನಂ ವರಮ್‌ । 

ಸರ್ವೇಷಾಂ ವೀರಶೈವಾನಾಮ್‌ 
ಮುಮುಕೂಣಾಂ ನಿರಂತರಮ್‌ ॥ 6-55 
ಮುಮುಕುಗಳಾದ ಎಲ್ಲ ವೀರಶೈವರಿಗೆ ಬಾಹ್ಯಪೀಠದಲ್ಲಿ (ಇಷ್ಟಲಿ೦ಂಗವನ್ನಿರಿಸಿ) ಪೂಜೆ ಮಾಡುವುದಕ್ಕಿಂತಲೂ ಕರಪೀಠದಲ್ಲಿರಿಸಿ 
ಅರ್ಚಿಸುವುದೇ ವರವು (ಶ್ರೇಷ್ಠವಾದುದು) 
ಬ್ರಹ್ಮವಿಷ್ಣ್ಯಾದಯೋ ದೇವಾಃ 
ಮುನಯೋ ಗೌತಮಾದಯಃ 
ಧಾರಯಂತಿ ಸದಾ ಲಿಂಗಮ್‌ 
ಉತ್ತಮಾಂಗೇ ವಿಶೇಷತಃ । 6-56 

ಬ್ರಹ್ಮ ವಿಷ್ಣುವೇ ಮೊದಲಾದ ದೇವತೆಗಳು, ಗೌತಮಾದಿ ಮುನಿಗಳು ವಿಶೇಷವಾಗಿ ಯಾವಾಗಲೂ ತಮ್ಮ ಉತ್ತಮಾಂಗದಲ್ಲಿ 
(ಮ ಲ್ಲಿ) ಇಷ್ಟಲಿಂಗವನ್ನು ಧರಿಸುತ್ತಾರೆ. 

ಲಕ್ಷಾ ००० उद्‌ ಸರ್ವಾಃ 

ಶಿವಭಕ್ತಿವಿಭಾವಿತಾ: । 

ಧಾರಯಂತ್ಯಲಿಕಾಗ್ರೇಷು 

ಶಿವಲಿಂಗಮಹರ್ನಿಶಮ್‌ ॥ 6-57 

ಶಿವಭಕ್ತಿಯುತರಾದ ಲಕ್ಷ್ಮಿಯೇ ಮೊದಲಾದ ಎಲ್ಲಾ ಶಕ್ತಿದೇವತೆಯರು ತಮ್ಮ ಹಣೆಯ ಮೇಲೆ ಹಗಲಿರುಳು ಇಷ್ಟಲಿಂಗವನ್ನು 
ಧರಿಸಿಕೊಂಡಿರುತ್ತಾರೆ. 


ವೇದಶಾಸಪುರಾಣೇಷು 

ಕಾಮಿಕಾದ್ಗಾಗಮೇಷು ಚ । 

ಲಿಂಗಧಾರಣಮಾಖ್ಲಾತಮ್‌ 

ವೀರಶೈವಸ್ಯ ನಿಶ್ಚಯಾತ್‌ ॥ 6-58 

ವೇದ, ಶಾಸ್ತ ಹಾಗೂ ಪುರಾಣಗಳಲ್ಲಿ ಮತ್ತು ಕಾಮಿಕಾದಿ ವಾತುಲಾಂತಗಳಾದ 28 ಶಿವಾಗಮಗಳಲ್ಲಿ ವೀರಶೈವನಿಗೆ 
ಲಿಂಗಧಾರಣೆಯು ನಿಶ್ಚಿತವಾಗಿ ಹೇಳಲಾಗಿದೆ 


ಯಗಿತ್ಯಾಹ ಪವಿತ್ರಂ ತೇ 

ವಿತತಂ ಬ್ರಹ್ಮಣಸ್ಪತೇ | 

ತಸ್ಥಾತ್ಸವಿತ್ರಂ ತಲ್ಲಿಂಗಮ್‌ 

ಧಾರ್ಯಂ ಶೈವಮನಾಮಯಮ್‌ ॥ 6-59 


ಬ್ರಹ್ಮಪದ ವಾಚ್ಯವಾದ ಇಷ್ಟಲಿಂಗದಲ್ಲಿ ಅಧಿಷ್ಠಿತವಾದ ಪರಶಿವ ತತ್ತ್ವರೂಪವಾದ ಹೇ ಬಹ್ಮಣಸ್ಪತೇ, ನಿನ್ನ ಸ್ವರೂಪ 


೬ = ವ 
ವ್ಯಾಪಕವಾ ದುದು ಮತು ನೀನು ಪವಿತವಾಗಿರುವೆ ಎಂಬುದಾಗಿ ಖಗ್ಗೇದವು ಹೇಳುತದೆ. ಆದರಿಂದ ಅನಾಮಯವಾ 
(ದೋಷರಹಿತವಾದ) ಶಿ ವಾದ ಪವಿತ್ರವಾದ ಆ ಲಿಂಗವನ್ನು ಧರಿಸಬೇಕು. 


ಬ್ರಹ್ಮೇತಿ ಲಿಂಗಮಾಖ್ಯಾತಮ್‌ 

ಬ್ರಹ್ಮಣಃ ಪತಿರೀಶ್ವರಃ । 

ಪವಿತ್ರಂ ತದ್ಧಿ ವಿಖ್ಯಾತಮ್‌ 
ತತ್ತಂಪರ್ಕಾತ್ತನುಃ ಶುಚಿಃ ॥ 6-60 


(ಸೃಷ್ಟಿಕರ್ತನ) ಪತಿಯು ಈಶ್ವರನು. ಅವನೇ ಬ್ರಹ್ಮನೆಂತಲೂ, ಲಿಂಗವೆಂತಲೂ ಹೇಳಲ್ಪಡುತ್ತದೆ. ಈ ಕಾರಣ ಆ ಲಿಂಗವು 
ಪವಿತ್ರವೆಂದು ವಿಖ್ಠಾತವಾಗಿದೆ. ಅಂತೆಯೇ ಅದರ ಸಂಪರ್ಕದಿಂದ ತನುವು (ಶರೀರವು. ಪಂಚಕ್ಷೇಶರಹಿತವಾಗಿ) 
ಶುಚಿಯಾಗಿರುತ್ತದೆ. 


ಅತಪ್ರತನುರಜ್ಜೋ ವೈ 
ಆಮಃ ಸಂಸ್ಕಾರವರ್ಜಿತಃ | 
ದೀಕ್ಷಯಾ ರಹಿತಃ ಸಾಕ್ಲಾ ತ್‌ 


ನಾಪ್ನುಯಾಲ್ಲಿಂಗಮುತ್ತಮಮ್‌ ॥ 6-61 
ತನುವೆಂದರೆ (ಪಂಚಕ್ಷೇಶರಹಿತವಾದ) ದೇಹವಾಗಿದೆ. ಅತಪ್ಪ ತನುವು ( ೦ಡಸ್ಥಲಿಯಾಗದವನು, ತಪೋರಹಿತನು) ಅಜ್ಜನು 


ಸ್ಥ ದವನು), ಆಮನು (ಅಪರಿಪಕ್ಷನು, ವೈರಾಗ್ಯವಿ ನು. ಅರ್ಥಾ ಸಂಸಾರಹೇಯಸ್ಥಲಕ್ಕೆ 
ಭಾಜನನಾಗದವನು), ಸಂಸ್ಕಾರ ರಹಿತನು ಮತ್ತು ದೀಕ್ಷೆ ಹೊಂದದವನು ಸಾಕ್ಷಾತ್‌ ತಾನೇ ಉತ್ತಮವಾದ ಲಿಂಗವನ್ನು 


ಅಘೋರಾsಪಾಪಕಾಶೀತಿ 

ಯಾ ತೇ ರುದ್ರ ಶಿವಾ ತನೂಃ । 
ಯಜುಷಾ ಗೀಯತೇ ಯಸ್ಮಾತ್‌ 

ತಸ್ಮಾಚ್ಛೆ ಕೈವೋ*ಘವರ್ಜಿತಃ ॥ 6-62 


ಹೇ ರುದ್ರನೇ, ನಿನ್ನ ಮ೦ಗಲಸ್ನರೂಪವಾದ, ಲಿಂಗರೂಪವಾದ ಯಾವ ತನುವುಂಟೋ ಅದು ಅಘೋರವು (ಶಾಂತವೂ), 
ಪಾಪಕಾಶಿಯು (ಪಾಪರಹಿತ ಭಕ್ತರ ದೇಹದ ಮೇಲೆ ಪ್ರಕಾಶಿಸುವಂತಹದು) ಎಂಬುದಾಗಿ ಯಜುರ್ವೇದದಲ್ಲಿ ಹೇಳಲ್ಪಟ್ಟಿದೆ. 
ದ್ದರಿಂದ ಶೈವನು (ಇಷ್ಟಲಿಂಗಧಾರಿಯು) ಅಘವರ್ಜಿತನು (ಪಾಪರಹಿತನು) ಆಗಿರುತ್ತಾನೆ. 

ಯೋ ಲಿಂಗಧಾರೀ ನಿಯತಾಂತರಾತ್ಮಾ 

ನಿತ್ನಂ ಶಿವಾರಾಧನಬದಚಿತಃ | 
ಧಾರಯೇತ್‌ ಸರ್ವಮಲಾಪಹತೆ 

ಭಸ್ಮಾಮಲಂ ಚಾರು ಯಥಾ ಪ್ರಯೋಗಮ್‌ ॥ 

6-63 

-ವಂಶಸ್ಥವ್ಯ ತ್ತಮ್‌ 


ಇಷ್ಟಲಿಂಗಧಾರಿಯಾದವನು ನಿಯಂತ್ರಿತವಾದ ಅಂತರಾತ್ಮ (ಮನಸುಳ್ಳವನಾಗಿ) ನಿತ್ತವೂ, ಶಿವನ ಆರಾಧನೆಯಲ್ಲಿ ಬದ್ಗಚಿತ್ತನಾಗಿ 


[सीय धि ८ ವ 
ಸರ್ವಮಲಗಳ ನಿವೃತ್ತಿಗಾಗಿ ಸುಂದರವಾದ, ನಿರ್ಮಲವಾದ ಭಸ್ಮವನ್ನು ಶಾಸೋಕ ರೀತಿಯಲ್ಲಿ ಧರಿಸಿಕೊಳ್ಳಬೇಕು. 
ಇಂ = 0 ೧೧ 
ಅತಿ ಲಿಂಗಧಾರಣಸ್ಥಲಂ ಇಲ್ಲಿಗೆ ಲಿಂಗಧಾರಣಸ್ಥಲವು ಮುಗಿಯಿತು. 
ಹಿಂ ತತ್ಸತ್‌ ಇತಿ 


ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ ಸಂವಾದೇ, 
ಮೆ ದು 

ವೀರಶೈವಧರ್ಮನಿರ್ಣಯೇ ಶ್ರೀಶಿವಯೋಗಿಶಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತಶಿಖಾಮಣೌ ಭಕ್ತಸ್ಥಲೇ 

ಗುರುಕಾರುಣ್ಯಸ್ಥಲಲಿಂಗಧಾರಣಸ್ಥಲಪ್ರಸಂಗೋ ನಾಮ ಷಷ್ಠಃ ಪರಿಜ್ಛೇದಃ॥ 


ಓಂ उड ಇತಿ ತ್ರೀ ತಿವನಿಂದ ಉಪದೇಶಿಸಲ್ಪಟ್ಟ ತ್ರೀ ಸಿದ್ಧಾಂತಾಗಮಗಳಲ್ಲಿಯ ತಿವಾದ್ವೈತವಿದ್ಯಾರೂಪವೂ, ಶಿವಯೋಗಶಾಸ್ತವು ಶೀ ರೇೇಖಕಾಗಸ್ಸ ಸಂವಾದವೂ 
ತೀ ವೀರಶ್ಯೆವಧರ್ಮನಿರ್ಣಯವೂ ತೀಶಿವಯೋಗಿತಿವಾಚಾರ್ಯ ವಿರಚೆತವೂ ಆದ ಶ್ರೀ ಸಿದ್ಧಾಂತತಿಖಾಮಣಿಯಲ್ಲಿ ಭಕ್ತಸ್ಫಲದಲಿಯ ಗುರುಕಾರುಣ್ಯಸ್ಥಲ, 
ಲಿಂಗಧಾರಣಸ್ಥಲ ಪಸಂಗವೆಂಬ ಹೆಸರಿನ ಆರನೆಯ ಪರಿಚ್ಛೇದವು ಮುಗಿದುದು. 


6. ಅಥ ಭಸಧಾರಣಸಲಮ್‌ 
ಈಗ ಭಸಧಾರಣಸಲವು 
(45 ಶ್ಲೋಕಗಳು) 


ಭಸ್ಮಧಾರಣಸಂಯುಕ್ತ: 

ಪವಿತೋ ನಿಯತಾಶಯಃ । 

ಶಿವಾಭಿಧಾನಂ ಯತೋಕಮ್‌ 

ಭಾಸನಾದಸಿತಂ ತಥಾ | 7-1 
ಭಸಧಾರ ಕೂಡಿದವನು ಪವಿತನೂ, ಸ೦ಯಮ 
(ಶಿವನ ರಾಗಿ) ಹೇಳಲಟಿದೆಯೋ ಅದು ಶಿವತತ ವನು 


ಳ್ಳವನೂ ಆಗು ಯಾವುದು ಶಿವನ ಅಭಿಧಾನವಾಗಿ 
ಶಗೊಳಿಸುವುದರಿ೦ದ ಭಸಿತವೆ೦ತಲೂ ಕರೆಯಲ್ಪಡುತ್ತದೆ. 


ಮಹಾಭಸೇತಿ ಸಂಚಿಂತ 

ಮಹಾದೇವಂ ಪ್ರಭಾಮಯಮ್‌ । 

ವರ್ತಂತೇ ಯೇ ಮಹಾಭಾಗಾ: 

25०० 93.2९ ಭಸಧಾರಿಣ: ॥ 7-2 
ಪ್ರಭಾಮಯವಾದ (ಪ್ರಕಾಶ ರೂಪನಾದ) ಮಹದೇವನನ್ನು ಮ ಭಸ್ಮವೆಂದು ಭಾವಿಸಿ ಯಾರು ವರ್ಶಿಸುವರೋ ಅಂತಹ 
ಮ ಭಾವರು (ಮಹಾನುಭಾವಿಗಳು) ಮುಖ್ಯರಾದ ಭಸ್ಮ ರಿಗಳೆಂದು ಕರೆಯಲಡುತಾರೆ. ಇವರೇ ನಿರುಪಾಧಿಕ 


ಶಿವಾಗ್ನ್ಯಾದಿಸಮುತ್ತನ್ನಮ್‌ 

ಮಂತ್ರನ್ಯಾಸಾದಿಯೋಗತಃ | 

ತದುಪಾಧಿಕಮಿತ್ಯಾಹುಃ 

ಭಸತಂತವಿಶಾರದಾಃ ॥ 7-3 
ಪಂಚಬ್ರಹ್ಮ ಮಂತ್ರಗಳ ನ್ನಾಸಾದಿಗಳ ಸಂಬಂಧದಿಂದ ಶಿವಮಂತ್ರ ಸಂಸ್ಕೃತವಾದ (ಸ೦ಸ್ಥಾರಯುತವಾದ) ಅಗ್ನಿಯಲ್ಲಿ 
ಉತ್ಪನ್ನವಾದ ಭಸ್ಮ: ತಂತ್ರ ವಿಶಾರದರು (ಶಿವಾಗಮ ಪ್ರವೀಣರು) ಸೋಪಾಧಿಕ ಭಸ್ಮವೆಂದು ಕರೆಯುತ್ತಾರೆ. 


ವಿಭೂತಿರ್ಭಸಿತಂ ಭಸ್ಮ 
ಕಾರಂ ರಕೇತಿ ಭಸನಃ | 
pO ९) ೬ 
ಏತಾನಿ ಪಂಚನಾಮಾನಿ 
ಹೇತುಭಿಃ ಪಂಚಭಿರ್ಭ್ಯತಮ್‌ ॥ 7-4 
ವಾದ ಐದು ಕಾರಣಗಳಿಂದ ಈ ಭಸಕ್ಕೆ ವಿಭೂತಿ, ಭಸಿತ, ಭಸ್ತ, ಕಾರ ಮತು ರಕಾ ಎಂಬುದಾಗಿ ಐದು ಹೆಸರುಗಳು 


ವಿಭೂತಿರ್ಭೂತಿಹೇತುತ್ವಾತ್‌ 

ಭಸಿತಂ ತತ್ತ್ವಭಾಸನಾತ್‌ | 

ಪಾಪಾನಾಂ ಭರ್ತ್ರನಾದ್ಭಸ್ಥ 

ಕ್ಷರಣಾತ್‌ ಕ್ಲಾರಮಾಪದಾಮ್‌ | 

ರಕ್ಷಣಾತ್‌ ಸರ್ವಭೂತೇಭ್ಯೋ 

ರಕ್ಷೇತಿ ಪರಿಗೀಯತೇ ॥ 7-5 
ಭೂತಿಗೆ (ಅಣಿಮಾದಿ ಐಶ್ವರ್ಯಕ್ಕೆ) ಕಾರಣವಾಗಿರುವುದರಿಂದ ವಿಭೂತಿಯೆಂದೂ, ಶಿವತತ್ತ್ವವನ್ನು ಪ್ರಕಾಶಿಸುವುದರಿಂದ 
ಭಸಿತವೆಂದೂ, ಪಾಪಗಳನ್ನು ಭರ್ತ್ತನ ಮಾಡುವುದರಿಂದ (ಬೆದರಿಸುವುದರಿಂದ) ಭಸ್ಮವೆಂದೂ, ಆಪತ್ತುಗಳನ್ನು 
ನಾಶಮಾಡುವುದರಿಂದ ಕ್ಲಾರವೆಂದೂ ಮತ್ತು ಎಲ್ಲ ಪ್ರಾಣಿಗಳಿಂದ ರಕ್ಷಣೆ ಮಾಡುವುದರಿಂದ ರಕ್ಷಾ ಎಂಬುದಾಗಿ ಹೇಳಲ್ಪಡುತ್ತದೆ. 

ನಂದಾ ಭದ್ರಾ ಚ ಸುರಭಿಃ 

ಸುಶೀಲಾ ಸುಮನಾಸ್ತಥಾ । 

ಪಂಚ ಗಾವೋ ವಿಭೋರ್ಜಾತಾಃ 

ಸದ್ಯೋಜಾತಾದಿವಕ್ತತಃ ॥ 7-6 
ವಿಭುವಾದ ಶಿವನ ಸದ್ಮೋಜಾತ, ವಾಮದೇವ, ಅಘೋರ, ತತ್ತುರುಷ ಮತ್ತು ಈಶಾನಗಳೆಂಬ ಪಂಚಮುಖಗಳಿಂದ ಕ್ರಮವಾಗಿ ನಂದಾ, ಭದ್ರಾ 
ಸುರಭಿ, ಸುಶೀಲಾ ಮತ್ತು ಸುಮನಾ ಎಂಬ ಐದು ಹೆಸರಿನ ಗೋವುಗಳು ಪ್ರಾದುರ್ಭವಿಸಿದವು (ಪ್ರಕಟಗೊಂಡವು). 

ಕಪಿಲಾ ಕೃಷ್ಣಾ ಧವಲಾ 

ಧೂಮ್ರಾ ರಕ್ತಾ ತಥೈವ ಚ। 

ನಂದಾದೀನಾಂ ಗವಾಂ ವರ್ಣಾಃ 

ಕ್ರಮೇಣ ಪರಿಕೀರ್ತಿತಾಃ ॥ 7-7 
ಮೇಲೆ ಹೇಳಿದ ನಂದಾ, ಭದ್ರಾ ಮುಂತಾದ ಪಂಚಗೋವುಗಳು ಕ್ರಮವಾಗಿ ಕಪಿಲ (ಗೋರೋಚನ), ಕೃಷ್ಣ (ಕಪ್ಪು, ಧವಳ 
(ಬಿಳಿ), ಧೂಮ್ರಾ (ಬೂದ), ರಕ್ತ (ಕೆಂಪು) ವರ್ಣದವುಗಳಾಗಿರುತ್ತವೆ. 


ಸದ್ಯೋಜಾತಾದ್ದಿಭೂತಿಶ್ಚ 
ವಾಮಾದೃಸಿತಮೇವ ಚ॥ 7-8 


ಅಘೋರಾದ್ಭ ಸ್ಮ ಸಂಜಾತಮ್‌ 

ತತ್ಪುರುಷಾತ್‌ ಕ್ಲಾರಮೇವ ಚ । 

ರಕ್ಷಾ ಚೇಶಾನವಕ್ತಾಚ್ಛ 

ನಂದಾದಿದ್ದಾರತೋತಭವತ್‌ ॥ 7-9 
ಸದ್ಯೋಜಾತ ಮುಖದಿಂದ ಉಂಟಾದ ನಂದಾಗೋವಿನಿಂದ ವಿಭೂತಿಯು, ವಾಮದೇವ ಮುಖದಿಂದ ಉಂಟಾದ 
ಭದ್ರಾಗೋವಿನಿಂದ ಭಸಿತವು, ಅಘೋರ ಮುಖದಿಂದ ಉಂಟಾದ ಸುರಭಿ ಗೋವಿನಿಂದ ಭಸ್ಮವು, ತತ್ಪುರುಷ ಮುಖದಿಂದ 
ಉಂಟಾದ ಸುಶೀಲಾ ಗೋವಿನಿಂದ ಕ್ಷಾರವೂ ಮತ್ತು ಈಶಾನ ಮುಖದಿಂದ ಜನಿಸಿದ ಸುಮನಾ ಗೋವಿನಿಂದ ರಕ್ಷೆಯು 
ಉಂಟಾಯಿತು. 


ಧಾರಯೇನ್ನಿತ್ಯಕಾರ್ಯೇಷು 


ವಿಭೂತಿಂ ಚ ಪ್ರಯತ್ನತಃ | 
ನೈಮಿತ್ತಿಕೇಷು ಭಸಿತಮ್‌ 
ಕ್ಲಾ ರಂ ಕಾಮ್ಯೇಷು ಸರ್ವದಾ ॥ 7-10 


ಪ್ರಾಯಶ್ಚಿತ್ರೇಷು ಸರ್ವೇಷು 

ಭಸ್ಮ ನಾಮ ಯಥಾವಿಧಿ | 

ರಕ್ಷಾ ಚ ಮೋಕ್ಷಕಾರ್ಯೇಷು 
ಪ್ರಯೋಕ್ತವ್ಯಾ ಸದಾ ಬುಧೈಃ ॥ 7-11 


ನಿತ್ಯಕರ್ಮಗಳಲ್ಲಿ ವಿಭೂತಿಯನ್ನು, ನೈಮಿತ್ತಿಕ ಕರ್ಮಗಳಲ್ಲಿ ಭಸಿತವನ್ನು ಮತ್ತು ಕಾಮ್ಯಕರ್ಮಗಳಲ್ಲಿ ಯಾವಾಗಲೂ 


ಪ್ರಯತ್ನಪೂರ್ವಕವಾಗಿ ಕ್ಷಾರವನ್ನು ಧರಿಸಿಕೊಳ್ಳಬೇಕು. ಎಲ್ಲ ವಿಧವಾ 


धः, 


ಪ್ರಾಯಶ್ಚಿತ ಕರ್ಮಗಳಲ್ಲಿ ಭಸವನ್ನು ಮತು ಮೋಕ 
~ ಸುಂ ದಾ ೬ न्‌ ~ ಖೃ 


ಕಾರ್ಯಗಳಲ್ಲಿ ರಕ್ಷೆಯನ್ನು ಪಂಡಿತರು ವಿಧಿವತ್ತಾಗಿ ಯಾವಾಗಲೂ ಪ್ರಯೋಗಿಸಬೇಕು. 


ನಂದಾದೀನಾಂ ತು ಯೇ ವರ್ಣಾಃ 
ಕಪಿಲಾದ್ಯಾಃ ಪ್ರಕೀರ್ತಿತಾಃ | 

ತ ಏವ ವರ್ಣಾ ವಿಖ್ಯಾತಾ 

ಭೂತ್ಯಾದೀನಾಂ ಯಥಾಕ್ರಮಮ್‌ ॥ 7-12 


ನಂದಾದಿ ಗೋವುಗಳಿಗೆ ಯಾವ ಕಪಿಲಾದಿ ವರ್ಣಗಳು ಹೇಳಲಾಗಿದೆಯೋ ಅವೇ ವರ್ಣಗಳೇ ಕ್ರಮವಾಗಿ ವಿಭೂತ್ಯಾದಿಗಳಿಗೂ 


ಹೇಳಲಾಗಿದೆ. 


ಭಸ್ಮೋತ್ಪಾದನಮುದ್ದಿಷ್ಟಮ್‌ 
ಚತುರ್ಧಾ ತಂತ್ರವೇದಿಭಿಃ । 
ಕಲ್ಪಂ ಚೈವಾನುಕಲ್ಪಂ ತು- 
ಉಪಕಲ್ಪಮಕಲ್ಪಕಮ್‌ ॥ 7-13 


ಏಷಾಮಾದಿಮಮುತೃಷ್ಟಮ್‌ 
ಅನ್ಯತ್‌ ಸರ್ವಮಭಾವತಃ | 

ಯಥಾ ಶಾಸ್ತೋಕ್ತವಿಧಿನಾ 

ಗೃಹೀತ್ವಾ ಗೋಮಯಂ ನವಮ್‌ ॥ 7-14 


ತಂತ್ರಜ್ಞಾನಿಗಳು (ಆಗಮ ವಿಶಾರದರು) ಭಸ್ಮದ ಉತ್ಪಾದನೆಯನ್ನು ಕಲ್ಪ. ಅನುಕಲ್ಪ, ಉಪಕಲ್ಪ ಮತ್ತು ಅಕಲ್ಪವೆಂಬುದಾಗಿ ನಾಲ್ಕು 
ಪ್ರಕಾರವಾಗಿ ಹೇಳಿದ್ದಾರೆ. ಇವುಗಳಲ್ಲಿ ಮೊದಲನೆಯದೇ (ಕಲ್ಪ ಭಸ್ಮವೇ) ಉತ್ಕೃಷ್ಟವಾಗಿದೆ. ಉಳಿದವುಗಳನ್ನು ಇದು 


ಇಲ್ಲದಿದ್ದಾಗ ಉಪಯೋಗಿಸಬಹುದಾಗಿದೆ. ನೂತನವಾದ ಗೋಮಯವನ್ನು (ಸಗಣಿಯನ್ನು) ಶಾಸ್ತ 


(थ 


ದಲ್ಲಿ ಹೇಳಿದ ವಿಧಿಯಂತೆ 


= 
^) 
~. 


ತೆಗೆದುಕೊಳ್ಳಬೇಕು. 


ಸದ್ಯೇನ ವಾಮದೇವೇನ 
ಕುರ್ಯಾತ್ತಿಂಡಮನುತ್ತಮಮ್‌ | 
ಶೋಷಯೇತ್ಪುರುಷೇಣೈವ 
ದಹೇದ್‌ ಘೋರಾಚ್ಛಿವಾಗ್ನಿನಾ | 
ತತ ಈಶಾನಮಂತ್ರೇಣ 


ತ್ರೇ ನಿಧಾಪಯೇತ್‌ | 7-15 
ಸದ್ಯೋಜಾತ ಮಂತ್ರವನ್ನು ಹೇಳುತ್ತಾ ಹೊಸದಾದ ಗೋಮಯವನ್ನು ತೆಗೆದುಕೊಂಡು, ವಾಮದೇವ ಮಂತ್ರದಿಂದ 
ಉತಮವಾದ ಪಿಂಡೆಯನು, (ಉಂಡೆಯನು) ಮಾಡಬೇಕು. ತತುರುಷ ಮಂತ್ರದಿ೦ದ ಒಣಗಿಸಬೇಕು. ಅದರಂತೆ ಅಘೋರ 
ಮಂತ್ರದಿಂದ ಅದನ್ನು ಅಗ್ನಿಯಲ್ಲಿ ದಹಿಸಬೇಕು (ಸುಡಬೇಕು). ಅನಂತರ ಈಶಾನ ಮಂತ್ರವನ್ನು ಹೇಳುತ್ತಾ (ಆ ಸುಟ್ಟ 
ಗೋಮಯವನು) ಬಿಲದ ಪಾತ್ರೆಯಲ್ಲಿ ಇರಿಸಬೇಕು 

ಕಲ್ಪಂ ತದಸ ವಿಜ್ಞೇಯಮ್‌ 

ಸ ` छ 

ಅನುಕಲ್ಪಮಥೋಚ್ಛತೇ ॥ 7-16 

ಇದುವೆ ಕಲಭಸವೆಂದು ತಿಳಿಯಬೇಕು. ಇನ್ನು ಮುಂದೆ ಅನುಕಲ ವಿಧಿಯು ಹೇಳಲಾಗಿದೆ 


ವನೇಷು ಗೋಮಯಂ ಯಚ 

ಶುಷ್ತಂ ಚೂರ್ಣೀಕತಂ ತಥಾ । 

ದಗ್ಗಂ ಚೈವಾನುಕಲ್ಪಾಖ್ಯಮ್‌ 
ಆಪಣಾದಿಗತಂ ತು ಯತ್‌ ॥ 7-17 


ವಸ್ತೇಣೋತ್ತಾರಿತಂ ಭಸ್ಮ 
ಗೋಮೂತ್ರಾಬದ್ಧಪಿಂಡಿತಮ್‌ । 

ದಗಂ ಪ್ರಾಗುಕವಿಧಿನಾ 
ಭವೇದಸೋಪಕಲಕಮ್‌ ॥ 7-18 


ವನದಲ್ಲಿ (ಅಡವಿಯಲ್ಲಿ) ಒಣಗಿದ ಗೋಮಯವನ್ನು ತೆಗೆದುಕೊಂಡು ಚೂರ್ಣ ಮಾಡಿ ಸುಟರುವ ಭಸವೇ ಅನುಕಲವೆಂಬ 
ಹೆಸರಿನ ಭಸ್ಮವಾಗಿದೆ. ಅಂಗಡಿಯಲ್ಲಿರುವಂತಹ ಯಾವ ವೋ ಅ 


२ 

ದ 
ಲ 
~ 
९ 


ಸ್ತ ಸೋಸಿ, ಗೋಮೂತದಿಂ 

ಉಂಡೆಯನ್ನು ಕಟ್ಟಿ ಮೇಲೆ ಹೇಳಿದ ವಿಧಿಯಂತೆ ಸುಟ್ಟು ತಯಾರಾದ ಭಸ್ಮವೆ ಕಲ್ಪ ಭಸ್ಮವಾಗಿದೆ 

ಅನ್ಕೈರಾಪಾದಿತಂ ಭಸ್ಮ 

ಅಕಲ್ಪಮಿತಿ ನಿಶ್ಚಿತಮ್‌ । 

ಏಷ್ಟೇಕತಮಮಾದಾಯ 

ಪಾತ್ರೇಷು ಕಲಶಾದಿಷು ॥ 7-19 

ತ್ರಿಸಂಧ್ಯಮಾಚರೇತ್‌ ಸ್ನಾನಮ್‌ 

ಯಥಾಸಂಭವಮೇವ ವಾ । 

ಸ್ನಾನಕಾಲೇ ಕರೌ ಪಾದೌ 

ಪಕ್ಷಾ ಲ್ಯ ವಿಮಲಾಂಭಸಾ ॥ 7-20 
ಅನ್ಯರಿಂದ ತಯಾರಿಸಲ್ಪಟ್ಟ ಭಸ್ಮವು ಅಕಲ್ಪ ಭ ವೆಂದು ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಹೀಗೆ ಈ ನಾ ಭಸ್ಮಗಳನ್ನು ಬೇರೆ 
ಬೇರೆ ಪಾತ್ರೆಗಳಲ್ಲಿ ಇರಿಸಬೇಕು. ಇವುಗಳಲ್ಲಿ ಯಾವುದಾದರೊಂದನ್ನು ತೆಗೆದುಕೊಂಡು ಮೂರು ಸಂಧ್ಯಾಕಾಲಗಳಲ್ಲಿ (ಪ್ರಾತಃ, 
ಮಧ್ಯಾಹ್ನ, ಸಾಯಂಕಾಲ) ಅಥವಾ ತನಗೆ ಸಾಧ್ಯವಾದಷ್ಟು ವೇಳೆ ಭಸ್ಮಸ್ನಾನವನ್ನು ಆಚರಿಸಬೇಕು. ಭಸ್ಮಸ್ನಾನವನ್ನು ಮಾಡುವ 


೧೧೨ 


ಪೂರ್ವದಲ್ಲಿ ನಿರ್ಮಲವಾದ ನೀರಿನಿಂದ ಹಸಪಾದಗಳನು ತೊಳೆದುಕೊಳ್ಳಬೆ ಕು. 


ವಾಮಹಸ್ತತಲೇ ಭಸ್ಮ 

ಕ್ಲಿ ಪ್ರ್ಯಾಂಂಚ್ಛಾ ದ್ಯಾನ್ಯಪಾಣಿನಾ | 
ಅಷ್ಟಕೃತ್ವಾಂಥ ಮೂಲೇನ 

ಮೌನೀ ಭಸ್ಮಾಭಿಮಂತ್ರ 5 ಚ॥ 7-21 


ಶಿರ ಈಶಾನಮಂತ್ರೇಣ 

ಪುರುಷೇಣ ಮುಖಂ ತಥಾ । 

ಹತದೇಶಮಘೋರೇಣ 

ವಾಮದೇವೇನ ಗುಹ್ಕಕಮ್‌ ॥ 7-22 
ಎಡಹಸ್ತದ ಅಂಗೈಯಲ್ಲಿ ಭಸ್ಮವನ್ನಿಟ್ಟು ಬಲಹಸ್ತದಿಂದ ಮುಚ್ಚಿ ಮೌನಿಯಾಗಿ ಮೂಲಮಂತ್ರದಿ೦ದ (ಪಂಚಾಕ್ಷರ ಮಂತ್ರದಿಂದ) 
ಎಂಟು ಸಾರಿ ಅಭಿಮಂತ್ರಿಸಿ (ಜಪವನ್ನು ಮಾಡಿ), ಈಶಾನಮಂತ್ರದಿಂದ ಮಸ್ತಕವನ್ನು ತತ್ಪುರುಷ ಮಂತ್ರದಿಂದ ಮುಖವನ್ನು 
ಅಘೋರಮಂತ್ರದಿಂದ ಹೃದಯ ಪ್ರದೇಶವನ್ನು, ವಾಮದೇವ ಮಂತ್ರದಿಂದ ಗುಹ್ಯ ಸ್ಥಾನವನ್ನು- 

ಪಾದೌ ಸದ್ಯೇನ ಸರ್ವಾಂಗಮ್‌ 

ಪ್ರಣವೇನೈವ ಸೇಚಯೇತ್‌ । 

ಭಸ್ಮನಾ ವಿಹಿತಂ ಸ್ನಾನಮ್‌ 

ಇದಮಾಗ್ನೇಯಮುತ್ತಮಮ್‌ ॥ 7-23 


ಸದ್ಯೋಜಾತ ಮಂತ್ರದಿಂದ ಪಾದಗಳನ್ನು, ಪ್ರಣವದಿಂದ ಸರ್ವಾಂಗಗಳಲ್ಲಿ ಭಸ್ಮವನ್ನು ಸಿ೦ಪಡಿಸಿಕೊಳ್ಳಬೇಕು (ಭಸ್ಮಸ್ನಾನವನ್ನು 
ಮಾಡಬೇಕು). ಹೀಗೆ ಭಸ್ಮದಿಂದ ಮಾಡಿದ ಈ ಸ್ನಾನವು ಉತ್ತಮವಾದ ಆಗ್ನೇಯ ಸ್ನಾನ (ಅಗ್ನಿ ಸ್ನಾನ)ವೆಂದು ಕರೆಯಲಾಗಿದೆ 


ಸ್ನಾನೇಷು ವಾರುಣಾದ್ಯೇಷು 


ಮುಖ್ಯಮೇತನಲಾಪಹಮ್‌ । 

ಭಸಸಾನವತಾಂ ಪುಂಸಾಮ್‌ 

ಯಥಾಯೋಗಂ ದಿನೇ ದಿನೇ ॥ 7-24 
ನೀರು ಮೊದಲಾದವುಗಳಿಂದ ಮಾಡುವ (ಏಳು ವಿಧ ಸ್ನಾನಗಳಲ್ಲಿ) ಸರ್ವ ನ್ನು ದೂರ ಮಾಡುವ ಈ ಭಸ್ಮಸ್ನಾನವೇ 
ಮುಖ್ಯವಾದುದಾಗಿದೆ. ಸ್ತೋಕ್ತಪ ತಿಯಂತೆ ದಿನದಿನವೂ ಭಸ್ಮಸ್ನಾನ ಮಾಡುವ ಜ ಗೆ- 


ವಾರುಣಾದ್ಯೈರಲಂ ಸ್ನಾನೈಃ 

ಬಾಹ್ನದೋಷಾಪಹಾರಿಭಿ: | 

ಆಗ್ಲೇಯಂ ಭಸನಾ ಸ್ಪಾನಮ್‌ 

ಯತಿಭಿಸ್ತು ವಿಧೀಯತೇ ॥ 7-25 
ಬಾಹ್ಯ (ಹೊರಗಿನ) ದೋಷಗಳನ್ನು ಪರಿಹರಿಸಲು ವಾರುಣಾದಿ (ಜಲಾದಿ) ಸ್ನಾನಗಳು ಸಾಕು (ಅಂದರೆ ಇದು ಹೆಚ್ಚು 
ಪ್ರಯೋಜನಕಾರಿಯಲ್ಲ). ಅಂತೆಯೇ ಆಗ್ನೇಯ ಸ್ಮಾನವೆಂದು ಹೇಳಲ್ಪಡುವ ಭಸ್ಮಸ್ನಾನವು ಯತಿಗಳಿಂದ ವಿಧಿಸಲ್ಪಟ್ಟದೆ. 

ಆರ್ದ್ರಸ್ನಾನಾತ್‌ ಪರಂ ಭಸ್ಮ 

ಆರ್ದೇ ಜಂತುವಧೋ ಧ್ರುವಮ್‌ । 

ಆರ್ದ್ರಂ ತು ಪ್ರಕೃತಿಂ ವಿದ್ಯಾತ್‌ 

ಪ್ರಕೃತಿಂ ಬಂಧನಂ ವಿದುಃ ॥ 7-26 


ಪಕತಿಯಿಂದ 


ದಾ ನ 


ಬಲಂ 


ದೋಷಸಮೂಹದಿಂದ 


ನಮಃಶಿವಾಯ ಎ೦ಬ ಮಂತದಿಂದ ಭ 


ವರು, 


ನರೂಪವನ್ನಾ! ನನಿಗಳು ತಿಳಿದುಕೊಂಡಿ 


ಸ್ನ್ನಾ 


ತಲೂ (ಜಲಸ್ನಾನಕ್ಕಿ೦ಂತಲೂ) ಭಸ್ಮಸ 
ದಾಗಿದೆ. ಆರ್ದತೆಯನ್ನು (ಜಲವನು 
ದ್ದಾರೆ. 
ಪಕ್ಷತೇಸು ಪಹಾಣಾರ್ಥಮ್‌ 
ಭಸನಾ ಸಾನಮಿಷ್ನತೇ । 
ಬ್ರಹ್ಮಾದ್ಯಾ ವಿಬುಧಾಃ ಸರ್ವೇ 
ಮುನಯೋ ನಾರದಾದಯ: ॥ 


ಯೋಗಿನಃ ಸನಕಾದ್ಯಾಶ್ಚ 
ಬಾಣಾದ್ಯಾ ದಾನವಾ ಅಪಿ | 
ಭಸಸ್ವಾನಯುತಾಃ ಸರ್ವೇ 
ಶಿವಭಕ್ತಿಪರಾಯಣಾಃ । 
ನಿರ್ಮುಕ್ತದೋಷಕಲಿಲಾಃ 
ನಿತ್ನತುದಾ ಭವಂತಿ ಹಿ ॥ 7-28 
ಬಿಡುಗಡೆ ಹೊಂದಲು ಭಸಸಾನವನು 
ಶಿವಭಕ್ತಿ ಪರಾಯಣರಾದ ಇವರೆಲ್ಲರೂ ಭಸ್ಮ 
ಮುಕರಾಗಿ ನಿತ್ನಶುದರಾಗಿರುತಾರೆ 
ನಮಶ್ಶಿವಾಯೇತಿ ಭಸ್ಮ 

ಕೃತ್ವಾ ಸಪ್ತಾಭಿಮಂತ್ರಿತಮ್‌ । 
ಉದ್ದೂಲಯೇತ್‌ ತೇನ ದೇಹಮ್‌ 
ತ್ರಿಪುಂಡ್ರಂ ಚಾಪಿ ಧಾರಯೇತ್‌ ॥ 


ಡ್‌ ವ ನು 


[ವ] 


ನ 
) ಪಕ್ಕತಿ 


7-27 


ಸಾ ವ 


ಗು 


ವನ್ನು 


7-29 


ಏಳು ಸಾರಿ ಅಭಿಮಂತ್ರಿಸಿ, ಅದರಿಂದ 


ದು. ಆರ್ದಸಾನದಿಂದ ಪಾಣಿವಧೆಯು 
ದಾಗಿ ತಿಳಿದುಕೊಳಬೇಕು. ಪಕ ತಿಯನು 


ಮಾಡಿರುವವರಾಗಿರುತಾರೆ. ಅವರೆಲರೂ 


ಶರೀರವನ್ನು ಉದ್ಧೂಲನ 


ಸ್ವೀಕರಿಸಲಾಗಿದೆ. ಬ್ರಹ್ಮನೇ ಮೊದಲಾದ ವಿಬುಧರು (ದೇವತೆಗಳು), 
ನಾರದನೇ ಮೊದಲಾದ ಮುನಿಗಳು, ಸನಕನೇ ಮೊದಲಾದ ಯೋಗಿಗಳು ಮತ್ತು ಬಾಣಾಸುರನೇ ಮೊದಲಾದ ಎಲ್ಲಾ 


ಮಾಡಿಕೊಳ್ಳಬೇಕು (ಭಸ್ಮದ ಕಣಗಳನ್ನು ದೇಹದ ಮೇಲೆ ಸಿಂಪಡಿಸಿಕೊಳ್ಳಬೇಕು) ಮತ್ತು ತಿಪುಂಡ್ರವನ್ನು (ಮೂರು ಬೆರಳಿನ 


ಭಸ್ಮವನ್ನು ಧ 


ಲಿಖೇದುದ್ಧೂಲನಂ ವಿನಾ ॥ 7-30 

ತ್ರಿಪುಂಡ್ರಂ ಧಾರಯೇನ್ನಿತ್ಯಮ್‌ 

ಭಸ್ಮನಾ ಸಜಲೇನ ಚ । 

ಸ್ಥಾನೇಷು ಪಂಚದಶಸು 

ಶರೀರೇ ಸಾಧಕೋತ್ತಮಃ ॥ 7-31 
ಸರ್ವಾಂಗದಲ್ಲಿ ಉದ್ಭೂಲನವನ್ನು ಮಾಡಿಕೊಂಡರೂ, ಅದು ತ್ರಿಪುಂಡಕ್ಕೆ ಸಮಾ 
ಇಲ್ಲದೆ ಕೇವಲ ತ್ರಿಪುಂಡ್ರವನ್ನೇ ಧರಿಸಬೇಕು. ಉದಕದೊಡನೆ ಕೂಡಿದ ಭಸದಿಂದ ದೇಹ 
ಶ್ರೇಷ್ಠನು ತ್ರಿಪು೦ಡ್ರವನ್ನು ಯಾವಾಗಲೂ (ಪಂಚಾಕ್ಷರ ಪ್ರಣವ ಮಂತ್ರೋಚ್ಚಾರಣೆಯಿಂದ) 


ರಿಸಬೇಕು. 
ಸರ್ವಾಂಗೋದ್ಧೂಲನಂ ಚಾಪಿ 
ನ ಸಮಾನಂ ತ್ರಿಪುಂಡಕ್ಕೆಃ | 
ತಸ್ಮಾತ್‌ ತ್ರಿಪುಂಡಮೇವೈಕಮ್‌ 


ನವಾಗಲಾರದು. ಆದರಿ೦ 
ದಿನೈದು ಸ್ಥಾನಗಳಲ್ಲಿ 
ಸಬೇಕು 


ಉದೂಲನ 


ಕ 


ಉತ್ತಮಾಂಗೇ ಲಲಾಟೇ ಚ 
ಶ್ರವಣದ್ವಿತಯೇ ತಥಾ । 

ಗಲೇ ಭುಜದ್ವಯೇ ಚೈವ 

ಹೃದಿ ನಾಭೌ ಚ ಪೃಷ್ಠಕೇ ॥ 7-32 
ಬಾಹುಯುಗ್ಗೇ ಕಕುದ್ದೇಶೇ 
ಮಣಿಬಂಧದ್ದಯೇ ತಥಾ । 

ತ್ರಿಪುಂಡ್ರಂ ಭಸ್ಮನಾ ಧಾರ್ಯಮ್‌ 
ಮೂಲಮಂತ್ರೇಣ ಸಾಧಕ: ॥ 7-33 


ನಾ 
ಬಾಹುಗಳು, ಹೆಗಲು, ಎರಡು ಮುಂಗೈಗಳು- ಹೀಗೆ (ಈ ಹದಿನೈದು ಸ್ಥಾನಗಳಲ್ಲಿ) ಪಂಚಾಕ್ಷರ ಮಂತ್ರವನ್ನು ಪಠಿಸುತ್ತಾ 
ಭಸ್ಮದಿಂದ ತಿಪುಂಡವನ್ನು ಧರಿಸಿಕೊಳ್ಳಬೇಕು. 


ವಾಮಹಸ್ತತಲೇ ಭಸ್ಮ 
ಕ್ಷಿಪ್ತ್ವಾಂಂಚ್ಛಾದ್ಯಾನ್ಯಪಾಣಿನಾ | 
ಅಗ್ನಿರಿತ್ಯಾದಿಮಂತ್ರೇಣ 

ಸೃಶನ್‌ ವಾರಾಂಭಿಮಂತ್ರ್ಯ ಚ ॥ 7-34 


ತ್ರಿಪುಂಡ್ರಮುಕ್ತಸ್ಥಾನೇಷು 

ದಧ್ಯಾತ್‌ ಸಜಲಭಸ್ಮನಾ | 

ಶಿವಂ ಶಿವಂಕರಂ ಶಾಂತಮ್‌ 

ಸ ಪ್ರಾಪ್ನೋತಿ ನ ಸಂಶಯಃ ॥ 7-35 


ತನ್ನ ಎಡಗೈಯಲ್ಲಿ ನಸ್ಮವನ್ನಿಟ್ಟುಕೊ೦ಡು ಬಲಗೈನಿಂದ ಅದನ್ನು ಮುಚ್ಚಿ, ಅಗ್ನಿರಿತಿ ಭಸ್ಮ ಮುಂತಾದ ಮಂತ್ರಗಳಿಂದ ಭಸ್ಮವ 
ಸ್ಪರ್ಶಿಸಿ, ಉದಕದಿಂದ ಏಳು ಸಾರಿ ಅಭಿಮಂತ್ರಿಸಬೇಕು ಮತ್ತು ನೀರಿನಿಂದ ಮಿಶ್ರಿತವಾದ ಭಸ್ಮದಿಂದ ಮೇಲೆ ಹೇಳಿದ 
ಸ್ಥಾನಗಳಲ್ಲಿ ತ್ರಿಪುಂಡ್ರವನ್ನೂ ಧರಿಸಬೇಕು. ಹೀಗೆ ಮಾಡಿದವನು ಶಾ೦ತನೂ, ಮ೦ಗಳಕರನೂ ಆದ ಶಿವನನ್ನು 
ಪಡೆದುಕೊಳ್ಳುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. 

ಮಧ್ಯಾಂಗುಲಿತ್ರಯೇಣೈವ 

ಸ್ಪದಕ್ಷಿಣಕರಸ್ಯ ತು | 

ಷಡಂಗುಲಾಯತಂ ಮಾನಮ್‌ 

ಅಪಿ ವಾಂಲಿಕಮಾನಕಮ್‌ ॥ 7-36 


ನೇತ್ರಯುಗ್ಗಪ್ರಮಾಣೇನ 

ಫಾಲೇ ದಧ್ಯಾತ್‌ ತ್ರಿಪುಂಡ್ರಕಮ್‌ । 
ಮಧ್ಯಮಾನಾಮಿಕಾಂಗುಷ್ಠೆ ೈಃ 
ಅನುಲೋಮವಿಲೋಮತಃ | 7-37 


ಧಾರಯೇದ್ಯಸ್ತಿಪುಂಡ್ರಾಂಕಮ್‌ 
= 
ಸ ರುದ್ರೋ ನಾತ್ರ ಸಂಶಯಃ ॥ 7-38 
ತನ್ನ ಬಲಗೈಯ ನಡುವಿನ ಮೂರು ಬೆರಳುಗಳಿಂದ ಆರು ಅಂಗುಲ ಉದ್ದವಾಗಿ ಅಥವಾ ಹಣೆಯ ಪ್ರಮಾಣದಲ್ಲಿ ಎರಡೂ 


ಮತ್ತು ಅಂಗುಷ್ಟ - ಈ ಮೂರು ಬೆರಳುಗಳಿಂದಲಾದರೂ ಅನುಲೋಮ ವಿಲೋಮ ಪದ್ಧತಿಯಂತೆ ಯಾರು ತ್ರಿಪು೦ಡ್ರವನ್ನು 
ಹಣೆಯಲ್ಲಿ ಧರಿಸಿಕೊಳ್ಳುತ್ತಾರೆಯೋ ಅವರು ರುದ್ರರೇ ಆಗುತ್ತಾರೆ. ಇದರಲ್ಲಿ ಸಂಶಯವಿಲ್ಲ. 


ಯಜು ಶ್ವೇತಮನುವ್ಯಾಪ್ರಮ್‌ 

ಸ್ನಿಗ್ಗಂ ಶ್ರೋತ್ರಪ್ರಮಾಣಕಮ್‌ | 

ಏವಂ ಸಲ್ಲಕ್ಷಣೋಪೇತಮ್‌ 

ತ್ರಿಪುಂಡ್ರಂ ಸರ್ವಸಿದ್ಧಿದಮ್‌ ॥ 7-39 
ಸರಳವೂ, ಶುಭ್ರವೂ, ಅಖ೦ಡವೂ, ನುಣುಪಾಗಿಯೂ, ಎರಡೂ ಕಿವಿಗಳ ಪ್ರಮಾಣದಲ್ಲಿಯೂ, ಹೀಗೆ ಸುಲಕ್ಷಣದಿಂದ ಕೂಡಿದ 


ತ್ರಿಪುಂಡವು ಸರ್ವಸಿದ್ಧಿದಾಯಕವಾಗಿದೆ. 


ಸಾಯಾಷ್ನೇ ಚ ತ್ರಿಪುಂಡಕಮ್‌ । 
ಕದಾಚಿದ್ದಸ್ಮನಾ ಕುರ್ಯಾತ್‌ 
ಸ ರುದ್ರೋ ನಾತ್ರ ಸಂಶಯಃ ॥ 7-40 
ತಃಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಮತ್ತು ಸಾಯಂಕಾಲದಲ್ಲಿ - ಹೀಗೆ (ಮೂರು ಕಾಲದಲ್ಲಿ) ಇಲ್ಲವೇ ಯಾವುದಾದರೂ ಒಂದು 
ಕಾಲದಲ್ಲಿ ತ್ರಿಪು೦ಡ್ರವನ್ನು ಧರಿಸಿಕೊ೦ಡರೆ ಅವನು ರುದಸ್ವರೂಪನೇ ಆಗುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. 
ಏವಂವಿಧಂ ವಿಭೂತ್ಯಾ ಚ 
ಕುರುತೇ ಯಸ್ತಿಪುಂಡ್ರಕಮ್‌ । 
ಸ ರೌದ್ರಧರ್ಮಸಂಯುಕ್ತಃ 
ತ್ರಯೇೀಮಯ ಅತಿ ಶುತಿಃ ॥ 7-41 
ಪೂರ್ವೋಕ್ತ ವಿಧಿಯಂತೆ ವಿಭೂತಿಯಿಂದ ಯಾರು ತ್ರಿಪು೦ಡ್ರವನ್ನು ಧರಿಸುತ್ತಾರೆಯೋ ಅವನು ರುದ್ರಧರ್ಮ (ಶಿವಾಚಾರ)ದಿಂದ 
ಕೂಡಿದ ತ್ರಯೀಮಯ (ತ್ರಿವೇದ ಸ್ವರೂಪ)ನೆಂದು ಶ್ರುತಿಗಳು ಸಾರುತ್ತಿವೆ. 
ಬ್ರಹ್ಮಾ ವಿಷ್ಣುಶ್ವ ರುದ್ರಕ್ಷ 
ದೇವಾಃ ಶಕ್ರಪುರೋಗಮಾಃ । 
ತ್ರಿಪುಂಡ್ರಂ ಧಾರಯಂತ್ಯೇವ 
ಭಸ್ಮನಾ ಪರಿಕಲ್ಪಿತಮ್‌ ॥ 7-42 


ಬ್ರಹ್ಮ ವಿಷ್ಣು, ರುದ್ರ ಮತ್ತು ಶಕ್ರ (ಇಂದ್ರನೇ ಮೊದಲಾದ ದೇವತೆಗಳು ಭಸ್ಮದಿಂದ ಪರಿಕಲ್ಪಿತವಾದ (ಮಾಡಿದ) ತಿಪುಂಡವನ್ನು 
ಧ 


ವಸಿಷ್ಠಾದ್ಯಾ ಮಹಾಭಾಗಾ: 

ಮುನಯಃ ಶುತಿಕೋವಿದಾಃ । 

ಧಾರಯಂತಿ ಸದಾಕಾಲಮ್‌ 

ತ್ರಿಪುಂಡ್ರಂ ಭಸ್ಮನಾ ಕೃತಮ್‌ ॥ 7-43 
ಶುತಿಕೋವಿದರು (ವೇದಶಾಸ್ತ ಪಾರಂಗತರಾದ) ಮಹಾನುಭಾವಿಗಳಾದ ವಸಿಷ್ಠಾದಿ ಮುನಿಗಳು ಸದಾಕಾಲದಲ್ಲಿ 


ಇ 
~) 
= 


೪ ಎ 


ಶೈವಾಗಮೇಷು ವೇದೇಷು 
ಪುರಾಣೇಷ್ಟಖಿಲೇಷು ಚ । 

ಸ [ೈತೀತಿಹಾಸಕಲ್ಲೇಷು 

ವಿಹಿತಂ ಭಸ್ಮಪುಂಡ್ರಕಮ್‌ 
ಧಾರಣೀಯಂ ಸಮಸ್ತಾನಾಮ್‌ 


ಶೈವಾನಾಂ ಚ ವಿಶೇಷತಃ ॥ 7-44 


ಕಾಮಿಕಾದಿ ವಾತುಲಾ೦ತ್ಯವಾದ 28 ಶಿವಾಗಮಗಳಲ್ಲಿ, ಎಲ್ಲಾ ವೇದಗಳಲ್ಲಿ ಸಮಸ್ತ ಪುರಾಣಗಳಲ್ಲಿ ಮತ್ತು ಸ್ಮೃತಿ ಇತಿಹಾಸ 
ಕಲ್ಪಶಾಸ್ತಗಳಲ್ಲಿ ಭಸ್ಮತ್ರಿಪು೦ಡ್ರವು ವಿಧಿಸಲ್ಪಟ್ಟಿದೆ. ಆದ್ದರಿಂದ ಸಮಸ್ತರೂ ಮತ್ತು ವಿಶೇಷವಾಗಿ (ವೀರ)ಶೈವರು (ಶಿವಭಕರು) 
Ww ಮೆ > ५ ದು ದು ದು 


ಧರಿಸಿಕೊಳ್ಳಬೇಕು. 


ನಾಸ್ತಿಕೋ ಭಿನ್ನಮರ್ಯಾದೋ 
ದುರಾಚಾರಪರಾಯಣ:ಃ | 
ಸೃತ್ತಿಪುಂಡಧಾರೀ ಚೇತ್‌ 
ಮುಚ್ಯತೇ ಸರ್ವಕಿಲ್ಲಿಷೈಃ ॥ 7-45 
ನಾಸ್ತಿಕನೂ, ಶಾಸ್ತ್ರ ನಿಯಮಗಳನ್ನು ಉಲ್ಲಂಘಿಸಿದವನೂ, ದುರಾಚಾರದ 
ಧರಿಸಿದರೆ ಅವನು ಎಲ್ಲಾ ಕಿಲ್ಪಿಷ (ಪಾಪ)ಗಳಿ೦ದ ಮುಕ್ತನಾಗುತ್ತಾನೆ. 


3 


ಅತಿ ಭಸ್ಥಧಾರಣಸ್ಥಲಂ 
ಇಲ್ಲಿಗೆ ಭಸ್ಮಧಾರಣಸ್ಥಲವು ಮುಗಿಯಿತು. 


7. ಅಥ ರುದ್ರಾಕ್ಷ ಧಾರಣಸ್ಥಲಮ್‌ 
ಈಗ ರುದ್ರಾಕ್ಷಧಾರಣಸ್ಥಲವು 
(23 ಶ್ಲೋಕಗಳು) 


ಭಸನಾ ವಿಹಿತಸಾನ 
ತ್ರಿಪುಂಡ್ರಾಂಕಿತಮಸ್ತಕಃ | 
ಶಿವಾರ್ಚನಪರೋ ನಿತ್ಯಮ್‌ 
ರುದ್ರಾಕ್ಷಮಪಿ ಧಾರಯೇತ್‌ । 7-46 


ರುದ್ರಾಕ್ಷಧಾರಣಾದೇವ 
ಮುಚ್ಯಂತೇ ಸರ್ವಪಾತಕ್ಕೆಃ | 
ದುಷ್ಟಚಿತ್ತಾ ದುರಾಚಾರಾ 
ದುಷಜ್ಞಾಅಪಿ ಮಾನವಾಃ ॥ 7-47 
ದುಷ್ನಚಿತ್ತವುಳ್ಳ, ದುರಾಚಾರಿಗಳಾದ ಮತ್ತು ಹೀನಬುದ್ಧಿಯುಳ್ಳ ಮಾನವರೂ ಕೂಡ ರುದ್ರಾಕ್ಷಗಳನ್ನು ಧರಿಸಿದ ಮಾತ್ರದಿಂದ 
ಪಾತಕಗಳಿ೦ದ ಮುಕ್ತರಾಗುತ್ತಾರೆ. 


ಪುರಾ ತ್ರಿಪುರಸಂಹಾರೇ 

ತ್ರಿನೇತ್ರೋ ಜಗತಾಂ ಪತಿಃ | 

ಉದಪಶ್ಯತ್‌ ಪುರಾಂ ಯೋಗ- 

ಮುನ್ಮೀಲಿತವಿಲೋಚನಃ ॥ 7-48 
ತ್ರಿನೇತ್ರಧಾರಿಯಾದ ಜಗತ್ತಿನ ಪತಿಯಾದ ಶಿವನು ಪೂರ್ವಕಾಲದಲ್ಲಿ ತ್ರಿಪುರಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ, ಉನ್ನೀಲಿತ 
ಲೋಚನನಾಗಿ (ತೆರೆದ ಮೂರು ಕಣ್ಣುಗಳ ಳ್ಳವನಾಗಿ) ಪುರಗಳ ಯೋಗವನ್ನು (ತಿಪುರಗಳ ಕೂಡುವಿಕೆಯನ್ನು) ಮೇಲ್ಮುಖವಾಗಿ 


५.४ 


ನಿಪೇತುಸ್ಪಸ್ಯ ನೇತೇಭ್ಯೋ 

ಬಹವೋ ಜಲಬಿಂದವಃ | 

ತೇಭ್ಯೋ ಜಾತಾ ಹಿ ರುದ್ರಾಕ್ಷಾ 
ರುದ್ರಾಕ್ಷಾ ಇತಿ ಕೀರ್ತಿತಾಃ ॥ 7-49 


(ಹೀಗೆ ನೋಡುತಿರುವ) ಆ ಶಿವನ ಮೂರು ಕಣ್ಣುಗಳಿಂದ ಬಹಳಷ್ಟು ಜಲಬಿಂದುಗಳು ಭುವಿಯ ಮೇಲೆ ಬಿದ್ದವು. ಆ 
ಜಲಬಿಂದುಗಳಿಂದಲೇ ನಿಶ್ಚಯವಾಗಿ ರುದಾಕ್ಷಗಳು ಉತ್ಪನ್ನವಾದವು. ಅಂತೆಯೇ ಅವುಗಳು ರುದ್ರಾಕ್ಷಗಳೆಂದು ಪ್ರಸಿದ್ಧವಾಗಿವೆ 


ರುದ್ರನೇತ್ರಸ ಮುತ್ತನ್ನಾ 

ರುದಾಕಾ ಲೋಕಪಾವನಾಃ । 
೦ಶತಭೇದೇನ 

ಭವಂತ್ಗುತತಿ ಭೇದತಃ | 7-50 


ದನ ನೇತ್ರಗಳಿಂದ ಉತ್ಪನ್ನಗಳಾದ ರುದ್ರಾಕ್ಷಗಳು ಲೋಕ ಪಾವನಗಳಾಗಿವೆ (ಜೀವಿಗಳನ್ನು ಪವಿತ್ರಗೊಳಿಸುವಂತಹುಗಳಾಗಿವೆ). 
ಇವುಗಳು ಉತ್ಪತ್ತಿಯ ಭೇದದಿಂದ ಮೂವತ್ತೆಂಟು ಪ್ರಕಾರಗಳಾಗಿರುತ್ತವೆ. 


ನೇತ್ರಾತ್‌ ಸೂರ್ಯಾತ್ಮನಃ ಶಂಭೋಃ 
ಕಪಿಲಾ ದ್ವಾದಶೋದಿತಾ: | 

ಶ್ವೇತಾ: ಷೋಡಶ ಸಂಜಾತಾಃ 
ಸೋಮರೂಪಾದ್ವಿಲೋಚನಾತ್‌ ॥ 7-51 


ಶಂಭುವಿನ (ಶಿವನ) ಸೂರ್ಯನೇತ್ರದಿಂದ ಕಪಿಲವರ್ಣದ (ಕಂದುಬಣ್ಣದ) ಹನ್ನೆರಡು ಪ್ರಕಾರದ ರುದ್ರಾಕ್ಷಿಗಳು 
ಸೋಮಲೋಚನದಿಂದ (ಚೆಂದ್ರನೇತ್ರದಿಂದ) ಶ್ವೇತವರ್ಣದ (ಬಿಳಿ ಬಣ್ಣದ) ಹದಿನಾರು ಪ್ರಕಾರದ ರುದ್ರಾಕ್ಷಿಗಳು 


ಕೃಷ್ಣಾ ದಶವಿಧಾ ಜಾತಾ 

ವಹ್ಲಿರೂಪಾದ್ಧಿಲೋಚನಾತ್‌ । 

ಏವಮುತ್ತತ್ತಿಭೇದೇನ 

ನ ತಾ 

ರುದ್ರಾಕ್ಷಾ ಬಹುಧಾ ಸ್ಮೃತಾಃ ॥ 7-52 
ಶಿವನ ಅಗ್ನಿನೇತ್ರದಿ೦ದ (ಹಣೆಗಣ್ಣಿನಿಂದ) ಕೃಷ್ಣವರ್ಣದ (ಕಪ್ಪುಬಣ್ಣದ) ಹತ್ತು ಪ್ರಕಾರದ ರುದ್ರಾಕ್ಷಿಗಳು ಉತ್ತ ದವು. ಹೀಗೆ 
ಉತ್ಪತ್ತಿಯ ಭೇದದಿಂದ ರುದ್ರಾಕ್ಷಗಳು ಬಹು ವಿಧವಾಗಿ ಹೇಳಲ್ಪಟ್ಟಿವೆ 

ಅಚ್ಛಿದ್ರಂ ಕನಕಪ್ರಖ್ಯಮ್‌ 

ಅನನ್ಯಧೃತಮುತ್ತಮಮ್‌ | 

ರುದ್ರಾಕ್ಷಂ ಧಾರಯೇತ್‌ ಪ್ರಾಜ್ಞ 

ಶಿವಪೂಜಾಪರಾಯಣಃ ॥ 7-53 
ಛಿದವಲ್ಲದ (ಹುಳ ಬಿದ್ದು ತೂತು ಬೀಳದ) ಗಾರದ ಕಾಂತಿಯುಳ್ಳ ಇನ್ನೊಬ್ಬರಿಂದ ಧರಿಸದೆ ಇರು ರುದ್ರಾಕ್ಷವು 
ಶ್ರೇಷ್ಠವಾದು ವಪೂಜಾ ಪರಾಯಣನಾದ ಪ್ರಜ್ಞಾಶಾಲಿಯು (ಬುದ್ಧಿವ೦ತನು) ರುದ್ರಾಕ್ಷವನ್ನು ಧರಿಸಬೇಕು. 

ಯಥಾಸ್ಪಾನಂ ಯಥಾವಕಮ್‌ 

ಯಥಾಯೋಗಂ ಯಥಾವಿಧಿ | 

ರುದ್ರಾಕ್ಷಧಾರಣಂ ವಕ್ಷೆ ‰ 

ರುದ್ರಸಾಯುಜ್ಯಸಿದ್ದಯೇ ॥ 7-54 


ರುದ್ರ (ಶಿವ) ಸಾಯುಜ್ಯ ರೂಪವಾದ ಮುಕ್ತಿಯ ಪ್ರಾಪ್ತಿಗಾಗಿ ದೇಹದ ಯಾವ ಸ್ಥಾನದಲ್ಲಿ ಎಷ್ಟು ಎಷ್ಟು ಮುಖಗಳ ಎಷ್ಟು 
ರುದ್ರಾಕ್ಷಿಗಳನ್ನು ಯಾವ ಕ್ರಮದಲ್ಲಿ ಶಾಸ್ತೋಕ್ತ ವಿಧಿಯಂತೆ ಧರಿಸುವ ಬಗೆಯನ್ನು ಹೇಳುತ್ತೇನೆ. 
ಶಿಖಾಯಾಮೇಕಮೇಕಾಸ್ಗಮ್‌ 
ರುದಾಕಂ ಧಾರಯೇದ್‌ ಬುಧಃ । 
ದಿತ್ರಿದ್ದಾದಶವಕಾಣಿ 


ಶಿರಸಿ ತ್ರೀಣಿ ಧಾರಯೇತ್‌ ॥ 7-55 
ಶಿಖಾ ಸಾನದಲಿ ಒಂದು ಮುಖದ ಒಂದು ರುದಾಕಿಯನು, ಎರಡು, ಮೂರು ಮತ್ತು ಹನ್ನೆರಡು ಮುಖಗಳುಳ್ಳ ಮೂರು 
ರುದ್ರಾಕ್ಷಿಗಳನ್ನು ಮಸ್ತಕದಲ್ಲಿ ಬುದ್ಧಿವ೦ತನು ಧರಿಸಬೇಕು. 


ಪಟ್ಟಿ: ಶದಾರಯೇನೂ ಧ್ನ 


ನಿತ್ನಮೇಕಾದಶಾನನಾನ್‌ | 

ದಶಸಪಪಂಚವಕಾನ್‌ 

ಷಟ್‌ ಷಟ್ನರ್ಣದಯೇ ವಹೇತ್‌ ॥ 7-56 
ಹನ್ನೊಂದು ಮುಖದ ಮೂವತ್ತಾರು ರುದ್ರಾಕ್ಷಿಗಳನ್ನು ತಲೆಯ ಮೇಲೆ ಧರಿಸಬೇಕು. ಅದರಂತೆ ಹತ್ತು. ಏಳು ಮತ್ತು ಐದು 
ಮುಖದ ಎರೆಡೆರಡು ರುದಾಕಿಗಳಂತೆ ಪ್ರತಿಯೊಂದು ಕಿವಿಯಲ್ಲಿ ಆರು ಆರು ರುದಾಕಿಗಳನ್ನು ಧರಿಸಬೇಕು. 

ಪ್ಹವದನಾನ್‌ ಕಂಠೇ 

ದ್ದಾತ್ರಿಂಶದಾರಯೇತ್‌ ಸದಾ । 

ಪಂಚಾಶದಾರಯೇದ್‌ ವಿದ್ದಾನ್‌ 

ಚತುರ್ವಕಾಣಿ ವಕ್ಷಸಿ ॥ 7-57 
ಇದೇ ಪ್ರಕಾರ ಆರು ಮತ್ತು ಎಂಟು ಮುಖದ ಹದಿನಾರು ಹದಿನಾರರಂತೆ 32 ರುದ್ರಾಕ್ಷಗಳನ್ನು ಕಂಠದಲ್ಲಿ ಯಾವಾಗಲೂ 
ಧರಿಸಬೇಕು. ನಾಲ್ತು ಮುಖದ ಐವತು ರುದಾಕಿಗಳ(ಮಾಲೆಯ)ನು ಎದೆಯ ಮೇಲೆ ಧರಿಸಬೇಕು. 


ತ್ರಯೋದಶಮುಖಾನ್‌ ಬಾಹ್ಟೋಃ 

ಧರೇತ್‌ ಷೋಡಶ ಹೋಡಶ । 

ಪ್ರತ್ಯೇಕಂ ದ್ವಾದಶ ವಹೇತ್‌ 

ನವಾಸ್ನಾನ್‌ ಮಣಿಬಂಧಯೋಃ 7-58 
ಹದಿಮೂರು ಮುಖದ ಹದಿನಾರು ಹದಿನಾರು ರುದ್ರಾಕ್ಷಿಗಳನ್ನು ಎರಡೂ ರೆಟ್ಟೆಗಳಲ್ಲಿ ಧಾರಣೆ ಮಾಡಬೇಕು. ಒಂಭತ್ತು ಮುಖದ 
ಹನ್ನೆರಡು, ಹನ್ನೆರಡು ರುದ್ರಾಕ್ಷಿಗಳನ್ನು ಎರಡೂ ಮುಂಗೈಗಳಲ್ಲಿ ಧರಿಸಿಕೊಳ್ಳಬೇಕು. 

ಚತುರ್ದಶಮುಖಂ ಯಜ್ಞ 

ಸೂತ್ರಮಷ್ಟೋತ್ತರಂ ಶತಮ್‌ । 

ಧಾರಯೇತ್‌ ಸರ್ವಕಾಲಂ ತು 

ರುದಾಕಂ ಶಿವಪೂಜಕಃ ॥ 7-59 
ಶಿವಪೂಜಕನು ಹದಿನಾಲ್ತು ಮುಖದ ಒಂದನೂರು ಎಂಟು ರುದಾಕ್ಷಿ ಗಳನು ಯಜ್ಞಸೂತ್ರದಂತೆ ಸರ್ವಕಾಲದಲ್ಲೂ ಧರಿಸಬೇಕು. 


ಏವಂ ರುದ್ರಾಕ್ಷಧಾರೀ ಯಃ 

ಸರ್ವಕಾಲೇ ತು ವರ್ತತೇ | 

ತಸ್ಯ ಪಾಪಕಥಾ ನಾಸ್ತಿ 

ಮೂಡಢಸ್ಥಾಪಿ ನ ಸಂಶಯಃ | 7-60 
ಈ ರೀತಿಯಲ್ಲಿ (ಪೂರ್ವದಲ್ಲಿ ಹೇಳಿದ ಶಾಸೀಯ ಪದ್ಧತಿಗನುಸಾರವಾಗಿ) ಯಾರು ಯಾವಾಗಲೂ ರುದಾಕಿ 
ಧರಿಸಿಕೊಂಡಿರುತ್ತಾರೆಯೋ ಅವನು ಮೂಢನಾಗಿದ್ದರೂ ಅವನಿಗೆ ಪಾಪದ ಸಂಬಂಧವೇ ಇರುವುದಿಲ್ಲ. ಇದರಲ್ಲಿ ಸಂಶಯವೂ 
ಇಲ್ಲ. 


ಬ್ರಹ್ಮಹಾ ಮದ್ಯಪಾಯೀ ಚ 

ಸ್ಪರ್ಣಹೃದ್‌ ಗುರುತಲ್ಪಗಃ | 

ಮಾತೃಹಾ ಪಿತೃಹಾ ಚೈವ 

ಭ್ರೂಣಹಾ ಕೃತಘಾತಕಃ | 
ರುದ್ರಾಕ್ಷಧಾರಣಾದೇವ 

ಮುಚ್ಯತೇ ಸರ್ವಪಾತಕೈಃ ॥ 7-61 


ಬ್ರಹ್ಮಹತ್ಯೆ, ಮದ್ಯಪಾನ, ಸ್ಪರ್ಣಹರಣ, ಗುರುಪತ್ನಿಗಮನ, ಮಾತೃಹತ್ಯೆ, ಪಿತೃಹತ್ಯೆ, ಭ್ರೂಣಹತ್ಯೆ ಮತ್ತು ವಿಶ್ವಾಸಘಾತ ಮುಂತಾದ 


ಪಾತಕಗಳನ್ನಾಜರಿಸಿದವನೂ ಸಹ ರುದಾಕ್ಷಧಾರಣದಿಂದಲೇ ಎಲ್ಲ ಪಾತಕಗಳಿಂದ ಮುಕ್ತನಾಗುತ್ತಾನೆ. 
ದರ್ಶನಾತ್‌ ಸ್ಪರ್ಶನಾಚ್ಚೈವ 
ಸ್ಮರಣಾದಪಿ ಪೂಜನಾತ್‌ । 
ರುದ್ರಾಕ್ಷಧಾರಣಾಲ್ಲೋಕೇ 
ಮುಚ್ಯಂತೇ ಪಾತಕೈರ್ಜನಾಃ ॥ 7-62 
ರುದ್ರಾಕ್ಷಿಗಳನ್ನು ನೋಡುವುದರಿಂದ, ಮುಟ್ಟುವುದರಿಂದ, ಸ್ಮರಿಸುವುದರಿ೦ದ, ಪೂಜಿಸುವುದರಿಂದ ಮತ್ತು ಧರಿಸುವುದರಿಂದ ಈ 
ಲೋಕದ ಜನರು ಪಾತಕಗಳಿಂದ ಬಿಡುಗಡೆ ಹೊಂದುತ್ತಾರೆ. 
ಬ್ರಾಹ್ಮಣೋ ವಾsಂತ್ಯಜೋ ವಾಪಿ 
ಮೂರ್ಯೊೋ ವಾ ಪಂಡಿತೋಪಿ ವಾ। 
ರುದ್ರಾಕ್ಷಧಾರಣಾದೇವ 
ಮುಚ್ಯತೇ ಸರ್ವಪಾತಕೈಃ: ॥ 7-63 
ಬ್ರಾಹ್ಮಣನಾಗಲಿ, ಅಂತ್ಯಜನಾಗಲಿ, ಮೂರ್ಯನೇ ಆಗಲಿ ಅಥವಾ ಪಂಡಿತನೇ ಆಗಿರಲಿ ಅವನು ರುದ್ರಾಕ್ಷಧಾರಣದಿ೦ದಲೇ ಎಲ್ಲ 


ಕ ಗಃ 


೬ 
ಪಾತಕಗಳಿಂದ ಮುಕ್ತನಾಗುತ್ತಾನೆ. 


ಗವಾಂ ಕೋಟಿಪ್ರದಾನಸ್ಯ 

ಯತ್ಛಲಂ ಭುವಿ ಲಭ್ಯತೇ | 

ತತ್ಫಲಂ ಲಭತೇ ಮರ್ತ್ಯೋ 

ನಿತ್ಯಂ ರುದ್ರಾಕ್ಷಧಾರಣಾತ್‌ ॥ 7-64 
ಕೋಟಿ ಗೋದಾನವನ್ನು ಮಾಡಿದರೆ ಯಾವ ಫಲವು ಲಭ್ಯವಾಗುವುದೋ ಈ ಭೂಲೋಕದಲ್ಲಿ ನಿತ್ಯವೂ ರುದ್ರಾಕ್ಷಿಯನ್ನು 
ಧರಿಸಿದ ಮನುಷ್ಯನು ಅದೇ ಫಲವನ್ನು ಪಡೆಯುತ್ತಾನೆ 

ಮೃತ್ಯುಕಾಲೇ ತು ರುದ್ರಾಕ್ಷಮ್‌ 

ನಿಷ್ಟೀಡ್ಯ ಸಹ ವಾರಿಣಾ । 

: ಪಿಬೇಚ್ಚಿಂತಯನ್‌ ರುದ್ರಮ್‌ 

ರುದ್ರಲೋಕಂ ಸ ಗಚ್ಛತಿ ॥ 7-65 
ಮರಣ ಸಮಯದಲ್ಲಿ ರುದ್ದಾಕ್ಷವನ್ನು ನೀರಿನೊಂದಿಗೆ ತೇಯ್ದು ರುದ್ರನನ್ನು ಚಿಂತಿಸುತ್ತಾ ಯಾರು ಅದನ್ನು ಪಾನ 
ಮಾಡುತ್ತಾರೆಯೋ ಅವರು ರುದ್ರಲೋಕವನ್ನು ಹೊಂದುವರು. 


ಲ 


ಭಸ್ಮೋದ್ಧೂಲಿತಸರ್ವಾಂಗಾಃ 

ಧೃತರುದ್ರಾಕ್ಷಮಾಲಿಕಾಃ | 

ಯೇ ಭವಂತಿ ಮಹಾತ್ಮಾನಃ 

ತೇ ರುದ್ರಾ ನಾತ್ರ ಸಂಶಯಃ ॥ 7-66 
ಸರ್ವಾಂಗಗಳಲ್ಲಿ ಭಸ್ಕೋದ್ಧೂಲನೆಯನ್ನು ಮಾಡಿಕೊಂಡು ರುದ್ರಾಕ್ಷ ಮಾಲೆಗಳನ್ನು ಯಾವ ಮಹಾತ್ಮರು ಧರಿಸುತ್ತಾರೆಯೋ 
ಅವರು ನಿಃಸಂಶಯವಾಗಿ ರುದ್ರರೇ ಆಗಿರುತ್ತಾರೆ. 


ನಿತ್ಯಾನಿ ಕಾಮ್ಯಾನಿ ನಿಮಿತ್ತಜಾನಿ 
ಕರ್ಮಾಣಿ ಸರ್ವಾಣಿ ಸದಾಇಪಿ ಕುರ್ವನ್‌ 


ಯೋಭಸ್ಥರುದ್ರಾಕ್ಷ ಧರೋ ಯದಿ ಸ್ಯಾದ್‌ 

ದ್ವಿಜೋ ನ ತಸ್ಯಾಸ್ತಿ ಫಲೋಪಪತ್ತಿಃ ॥ 7-67 

- ಅಂದ್ರವಜ್ರಾವೃತ್ತಮ್‌ 
ಯಾವ ದ್ವಿಜನು ಯಾವಾಗಲೂ ನಿತ್ಯನೈಮಿತ್ತಿಕ ಮತ್ತು ಕಾಮ್ಯಾದಿ ಕರ್ಮಗಳನ್ನು ತಪ್ಪದೆ ಮಾಡುತ್ತಿದ್ದರೂ ಭಸ್ಮ ರುದ್ರಾಕ್ಷಗಳನ್ನು 
ಧರಿಸಿಕೊಂಡಿರದಿದ್ದರೆ ಅವನಿಗೆ ಆ ಕರ್ಮದ ಫಲಗಳು ದೊರೆಯುವುದಿಲ್ಲ. 


ಸರ್ವೇಷು ವರ್ಣಾಶ್ರಮಸಂಗತೇಷು 

ನಿತ್ಯಂ ಸದಾಚಾರಪರಾಯಣೇಷು | 

ಶುತಿಸ್ಥ ಸೈತಿಭ್ಯಾಮಿಹ ಚೋದ್ಯಮಾನೋ 

ವಿಭೂತಿರುದ್ರಾಕ್ಷಧರ: ಸಮಾನಃ ॥ 7-68 

- ವಂಶಸ್ಥವೃತ್ತಮ್‌ 
ಎಲ್ಲಾ ವರ್ಣಗಳಲ್ಲಿ, ಎಲ್ಲ ಆಶ್ರಮಗಳಲ್ಲಿ ಇದ್ದುಕೊಂಡು ಯಾವಾಗಲೂ ಸದಾಚಾರ ಪಾರಾಯಣರಾಗಿರುವ ಜನರಲ್ಲಿ ಯಾವನು 
ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿಕೊಂಡಿರುವನೋ ಅವನೊಬ್ಬನೇ ಗೌರವಾನ್ವಿತನು. ವೇದಶಾಸ್ತ್ರಗಳಿಂದ ಹೊಗಳಲ್ಪಡುವವನೂ 
ಆಗುತ್ತಾನೆ (ಎಲ್ಲಾ ವರ್ಣಾಶ್ರಮಗಳಲ್ಲಿ ಭಸ್ಮ ರುದ್ರಾಕ್ಷಗಳನ್ನು ಧರಿಸಿದವನೇ ಶ್ರೇಷ್ಠ ಎಂಬುದು ತಾತ್ಪರ್ಯ). 


ಅತಿ ರುದ್ದಾಕ್ಷಧಾರಣಸ್ಥಲಂ ಇಲ್ಲಿಗೆ ರುದ್ದಾಕ್ಷಧಾರಣಸ್ಥಲವು ಮುಗಿಯಿತು. 


ಓಂ अञ ಇತಿ 

ತೀ ಶಿವಗೀತೇಪು ಸಿದ್ಧಾಂತಾಗಮೇಷು ತಿವಾದ್ವೈತವಿದ್ಯಾಯಾಂ ತಿವಯೋಗಶಾಸ್ತ್ರೇ 

ತ್ರೀರೇಣಕಾಗಸ್ಟ ಸಂವಾದೇಮೀರಶ್ಛೆವ ಧರ್ಮನಿರ್ಣಯೇ ತಿವಯೋಗಿತಿವಾಚಾರ್ಯಬವಿರಚಿತೇ ಪ್ರೀಸಿದ್ಧಾಂತತಿಖಾಮಣೌ ಭಕಿಸ್ತಲೇ ಭಸ್ಸದುದ್ದಾಕ್ಷದಾರಣಸ್ತಲಪುಸಂಗೊ 4 
ನಾವು ಸಪಮಃ 

ಪರಿಚ್ಛೇದ 1 


ಓಂ उड ಇತಿ ತ್ರೀ ತಿವನಿಂದ ಉಪದೇಶಿಸಲ್ಪಟ್ಟು ತೀ ಸಿದ್ಧಾಂತಾಗಮಗಳಲ್ಲಿಯ ತಿವಾದ್ವೈತವಿದ್ಯಾರೂಪವೂ ಶಿವಯೊ೯ ಶಾಸ್ತ್ರವೂ ತ್ರೀ ರೇಣುಕಾಗಸ್ತು ಸಂವಾದ 
ರೂಪವೂ ಶ್ರೀ ವೀರಶೈವದರ್ಮನಿರ್ಣಯವೂ ಶ್ರೀ ತಿವಯೋಗಿತಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತತಿಖಾಮಣಿಯಲ್ಲಿ ಭಕ್ತಸ್ಯಲದಲ್ಲಿಯ ಭಸ್ಥ- 
ರುದ್ದಾಕದಾರಣಸ್ಥಲ ಪ್ರಸಂಗ ಎಂಬ ಹೆಸರಿನ ಏಳನೆಯ ಪರಿಚ್ಛೇದವು ಮುಗಿದುದು 


ಅಷ್ಟಮ: ಪರಿಚ್ಛೇದಃ 
ಎಂಟನೆಯ ಪರಿಚ್ಛೇದವು 


ಪಂಚಾಕ್ಟರೀಜಪಸ್ಥಲಪ್ರಸಂಗಃ 
ಪಂಚಾಕರೀಜಪಸ್ಪಲ ಪ್ರಸಂಗವು 
<>) € ದ್‌ 


(49 ಶ್ಲೋಕಗಳು) 


8. ಅಥ ಪಂಚಾಕ್ಷ ರೀಜಪಸ್ಥಲಮ್‌ 
ಈಗ ಪಂಚಾಕ್ಷರೀಜಪಸ್ಥಲವು 
(49 ಶ್ಲೋಕಗಳು) 


॥ ಶ್ರೀ ರೇಣುಕ ಉವಾಚ ॥ 
ಧೃತಶ್ರೀಭೂತಿರುದ್ರಾಕ್ಷಃ 
ಪ್ರಯತೋ ಲಿಂಗಧಾರಕಃ । 
ಜಪೇತ್‌ ಪಂಚಾಕ್ಷ ರೀವಿದ್ಯಾಮ್‌ 
ಶಿವತತ್ತ್ವಪ್ರಬೋಧಿನೀಮ್‌ ॥ 8-1 
ಶ್ರೀ (ಮ೦ಂಗಳಕರವೂ, ಸಂಪ್ರದಾಯಕವೂ ಆದ) ವಿಭೂತಿ ರುದಾಕ್ಷಗಳನ್ನು ಧರಿಸಿ ಪವಿತ್ರನಾದ ಇಷ್ಟಲಿಂಗಧಾರಿಯು 
ಶಿವತತ್ತ್ವವನ್ನು ಬೋಧಿಸುವ ಪಂಚಾಕ್ಷರೀ ವಿದ್ಯೆಯನ್ನು (ಮಂತ್ರವನ್ನು) ಜಪಿಸಬೇಕು. 


ಶಿವತತ್ತ್ವಾತ್‌ ಪರಂ ನಾಸ್ತಿ 

ಯಥಾ ತತ್ತ್ವಾಂತರಂ ಮಹತ್‌ | 

ತಥಾ ಪಂಚಾಕ್ಷರೀಮಂತ್ರಾತ್‌ 

ನಾಸ್ತಿ ಮಂತ್ರಾಂತರಂ ಮಹತ್‌ ॥ 8-2 


ಶಿವತತ್ತ್ವಕ್ಕಿಂತಲೂ ಪರ(ಶ್ರೇಷ್ಠ)ವಾದ ಬೇರೊಂದು ಮಹತ್ತರ (ಮಹಿಮಾನ್ಹಿತ)ವಾದ ತತ್ತ್ವವು ಹೇಗೆ ಇರುವುದಿಲ್ಲವೋ 
ಹಾಗೆಯೇ ಪಂಚಾಕ್ಷರೀ ಮಂತ್ರಕ್ಕಿಂತಲೂ ಮಹತ್ತರವಾದ ಬೇರೊಂದು ಮಂತ್ರವು ಇರುವುದಿಲ್ಲ. 


ಜ್ಞಾತೇ ಪಂಚಾಕ್ಷರೀಮಂತ್ರೇ 

ಕಿಂ ವಾ ಮಂತ್ರಾಂತರೈಃ ಫಲಮ್‌ । 

ಜ್ಞಾತೇ ಶಿವೇ ಜಗನ್ಮೂಲೇ 

ಕಿಂ ಫಲಂ ದೇವತಾಂತರೈಃ ॥ 8-3 
ಜಗತ್ತಿಗೆ ಮೂಲ ಕಾರಣನಾದ ಶಿವನನ್ನು ತಿಳಿದುಕೊಂಡ ಬಳಿಕ ಬೇರೆ ಬೇರೆ ದೇವರುಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಹೇಗೆ 
ಇರುವುದಿಲ್ಲವೋ ಹಾಗೆ ಪಂಚಾಕ್ಷರೀ ಮಂತ್ರವನ್ನು ತಿಳಿದುಕೊಂಡ ಬಳಿಕ ಮಂತ್ರಾಂತರಗಳನ್ನು (ಬೇರೆ ಬೇರೆ ಮಂತ್ರಗಳನ್ನು) 
ತಿಳಿದುಕೊಳ್ಳುವುದರಿಂದ ಏನು ಫಲ? 

ಸಪ್ತಕೋಟಿಷು ಮಂತ್ರೇಷು 

ಮಂತ್ರಃ ಪಂಚಾಕ್ಷರೋ ಮಹಾನ್‌ । 

ಬ್ರಹ್ಮವಿಷ್ಣ್ವಾದಿದೇವೇಷು 


ಯಥಾ ಶಂಭುರ್ಮಹತ್ತರ: ॥ 8-4 
ಬ್ರಹ್ಮ ವಿಷ್ಣು ಮೊದಲಾದ ದೇವರುಗಳಲ್ಲಿ ಶಂಭುವು ಹೇಗೆ ಮಹತ್ತರ (ಸರ್ವೋತ್ತಮ)ನಾಗಿರುವನೋ ಅದರಂತೆ ಸಪ್ತಕೋಟಿ 
ಮಂತ್ರಗಳಲ್ಲಿ ಪಂಚಾಕ್ಷರ ಮಂತ್ರವೇ ಸರ್ವೋತ್ತಮವಾಗಿದೆ. 

ಅಶೇಷಜಗತಾಂ ಹೇತುಃ 

ಪರಮಾತ್ಮಾ ಮಹೇಶ್ವರ: | 

ತಸ್ಯ ವಾಚಕಮಂತ್ರೋsಯಮ್‌ 

ಸರ್ವಮಂತ್ರೈಕಕಾರಣಮ್‌ ॥ 8-5 
ಸಕಲ ಬಹ್ಮಾಂಡಗಳಿಗೆ ಪರಮಾತ್ಮನಾದ ಮಹೇಶ್ನರನು ಹೇತು (ಕಾರಣ)ವಾಗಿರುವಂತೆ ಅವನ ವಾಚಕ ಮಂತ್ರವಾದ 
ಪಂಚಾಕ್ಷರ ಮಂತ್ರವು ಎಲ್ಲ ಮಂತ್ರಗಳಿಗೆ ಮೂಲಕಾರಣವಾಗಿದೆ. 

ತಸ್ಯಾಭಿಧಾನಮಂತ್ರೋsಯಮ್‌ 

ಅಭಿಧೇಯಶ್ನ ಸ ಸ್ಕೃತಃ 

ಅಭಿಧಾನಾಭಿಧೇಯತ್ವಾತ್‌ 

ಮಂತ್ರಾತ್‌ ಸಿದ್ಧಃ ಪರಃ ಶಿವಃ ॥ 8-6 
ಈ ಪಂಚಾಕ್ಷರ ಮಂತ್ರವು ಪರಶಿವನ ಅಭಿಧಾನವಾಗಿದೆ. ಆ ಪರಶಿವನು ಅಭಿಧೇಯನಾಗಿ ಹೇಳಲ್ಲಟ್ಟಿದ್ದಾನೆ. ಹೀಗೆ 
ಅಭಿಧಾನಾಭಿದೇಯ ಸಂಬಂಧ ವಿರುವುದರಿಂದ ಈ ಮಂತ್ರದಿಂದ ಪರಶಿವನು ಸಿದ್ಧ (ಪ್ರಕಾಶಗೊಳ್ಳುತ್ತಾನೆ) ನಾಗುತ್ತಾನೆ. 


ನಮಃ ಶಬ್ದಂ ವದೇತ್‌ ಪೂರ್ವಮ್‌ 
ಶಿವಾಯೇತಿ ತತಃ ಪರಮ್‌ । 
ಮಂತ್ರಃ ಪಂಚಾಕ್ಟರೋ ಹ್ಯೇಷ 
ಸರ್ವಶ್ರುತಿಶಿರೋಗತಃ ॥ 8-7 
ಪೂರ್ವದಲ್ಲಿ (ಮೊದಲು) ಹೇಳಬೇಕು. ಅನಂತರ ಶಿವಾಯ ಎಂಬುದಾಗಿ ಹೇಳಬೇಕು. (ನಮಃ 
ವಾ 
ಪಂಚಾಕ್ಷರ ಮಂತ್ರವು). ಈ ಪಂಚಾಕ್ಷರ ಮಂತ್ರವು ಸಕಲ ಶುತಿ(ವೇದ)ಗಳ ಶಿಖಾಮಣಿಯಾಗಿದೆ. 
ಆದಿತಃ ಪರಿಶುದ್ದತ್ಪಾತ್‌ 
ಮಲತ್ರಯವಿಯೋಗತಃ । 
ಶಿವ ಇತ್ಯುಚ್ಛತೇ ಶಂಭು: 
ಚಿದಾನಂದಘನಃ ಪ್ರಭುಃ ॥ 8-8 
ಆದಿಕಾಲದಿ೦ದಲೂ (ಮೊದಲಿನಿಂದಲೂ) ಮಲತ್ರಯಗಳ ಸಂಬಂಧವಿಲ್ಲದಿರುವುದರಿಂದ ಸದಾ ಪರಿಶುದ್ಧನಾಗಿರುವ 
ಸಚ್ಚಿದಾನಂದ ಘನ (ಸ್ಪರೂಪ)ನು, ಪ್ರಭುವಾದ (ಸ್ಪತಂತ್ರನೂ ಆದ) ಶಂಭುವೇ ಶಿವನೆಂದು ಕರೆಯಲ್ಲಡುತ್ತಾನೆ. 
ಆಸ್ಪದತ್ಪಾದಶೇಷಾಣಾಮ್‌ 
ಮಂಗಲಾನಾಂ ವಿಶೇಷತಃ । 
ಶಿವಶಬ್ದಾಭಿಧೇಯೋ ಹಿ 
ದೇವದೇವಸ್ತಿಯಂಬಕಃ ॥ 8-9 
ಅಶೇಷಗಳಿಗೆ (ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ) ಆಸದನಾಗಿರುವ, ವಿಶೇಷವಾಗಿ ಎಲ್ಲ ಮ೦ಗಲಗಳಿಗೂ 


ಆಶ್ರಯನಾಗಿರುವುದರಿ೦ದ ತ್ರಿಯ೦ಬಕನು (ಮುಕ್ಕಣ್ಣನು) ಆದ, ದೇವಾದಿದೇವನಾದ ಮಹಾದೇವನು ಶಿವ ಶಬ್ದದಿಂದ 


ಅಭಿಧೇಯನಾಗಿರುತ್ತಾನೆ. (ಶಿವನೆಂಬ ಹೆಸರಿನಿಂದ ಕರೆಯಲ್ಲಡುತ್ತಾನೆ). 
ಶಿವ ಅತ್ಯಕ್ಷ ರದ್ದಂದ್ವಮ್‌ 


ಶಿವ ಎಂಬ ಎರಡು ಅಕ್ಷರಗಳು ಮುಖ್ಯವೃತ್ತಿಯಿಂದ (ಸಾಕ್ಷಾತ್‌) ಪರಬ್ರಹ್ಮ ಪ್ರಕಾಶಕವಾಗಿರುತ್ತವೆ. (ಪರಶಿವ ಬ್ರಹವನು 


ಪರಬ್ರಹ್ಮಪ್ರಕಾಶಕಮ್‌ | 
ಮುಖ್ಯವೃತ್ತಾ § ತದನ್ಯೇಷಾಮ್‌ 
ಶಬ್ದಾನಾಂ ಗುಣವೃತ್ತಯಃ ॥ 8-10 


५ 


~¬ € 
ವನ 


ತಿಳಿಸುವಂತಹುಗಳಾಗಿವೆ). ಶಿವನ (ಉಳಿದ ನೀಲಕಂಠ, ಮೃತ್ಯುಂಜಯ ಮುಂತಾದ) ಉಳಿದ ನಾಮಗಳು ಅ ಗುಣಗಳನ್ನು 


ಹೇಳುವುದರ ಮೂಲಕ ಅವನನ್ನು ತಿಳಿಸುತ್ತವೆ 


ಅಪರಿಮಿತ ತೇಜಸ್ವಿಯೂ, ಸಚ್ಚಿದಾನಂದ 


ಲ 


ತಸ್ಮಾನ್ಮುಖ್ಯತರಂ ನಾಮ 

ಶಿವ ಅತ್ಯಕ್ಷ ರದ್ವಯಮ್‌ | 
ಸಚ್ಚಿದಾನಂದರೂಪಸ್ಯ 
ಶಂಭೋರಮಿತತೇಜಸಃ । 
ಏತನ್ನಾಮಾವಲಂಬೇನ 

ಮಂತ್ರಃ ಪಂಚಾಕ್ಷರಃ ಸ್ಮೃತಃ ॥ 8-11 


€ 
ಸ್ವರೂಪನೂ ಆದ ಶಂಭುವಿಗೆ ಶಿವನೆಂಬ ಎರಡು ಅಕ್ಷರಗಳು ಮುಖ್ಯವಾ 


ನಾಮಗಳಾಗಿವೆ. ಈ ಶಿವನೆಂಬ ಹೆಸರನ್ನು ಅವಲಂಬಿಸಿಯೇ ಪಂಚಾಕ್ಷರ ಮಂತ್ರವು ಹೇಳಲ್ಪಟ್ಟಿದೆ. 


ಯಸ್ಮಾದತಃ ಸದಾ ಜಪ್ಯೋ 
ಮೋಕ್ಷಾಕಾಂಕ್ಷಿಭಿರಾದರಾತ್‌ ॥ 8-12 


ಯಥಾಂನಾದಿರ್ಮಹಾದೇವಃ 
ಸಿದ್ಧಃ ಸಂಸಾರಮೋಚಕಃ | 

ತಥಾ ಪಂಚಾಕ್ಷರೋ ಮಂತ್ರಃ 
ಸಂಸಾರಕ್ಷಯಕಾರಕಃ ॥ 8-13 


ಶಿವನಾಮದಿಂದ ಕೂಡಿರುವುದರಿಂದ ಮೋಕ್ಷಾಪೇಕ್ಷಿಗಳು ಯಾವಾಗಲೂ ಈ ಮಂತ್ರವನ್ನು ಜಪಿಸಬೇಕು. ಅನಾದಿಯಾದ 


ನು ಸಂಸಾರ ಮೋಚಕನೆಂದು (ಸಂಸಾರದಿಂದ ಮುಕ್ತಗೊಳಿಸುವನೆಂದು) ಪ್ರಸಿದ್ಧವಾಗಿರುವಂತೆ ಈ ಪಂಚಾಕ್ಷರ 


~ ದಿ 


ಸಂಸಾರಕ್ಷಯಕಾರಕವಾಗಿರುತ್ತದೆ (ಸಂಸಾರವನ್ನು ಕ್ಷಯಿಸುವಂತಹುದ್ದಾಗಿರುತ್ತದೆ). 


ಪಂಚಭೂತಾನಿ ಸರ್ವಾಣಿ 
ಪಂಚತನ್ಮಾತ್ರಕಾಣಿ ಚ | 
ಜ್ಞಾನೇಂದ್ರಿಯಾಣಿ ಪಂಚಾಪಿ 
ಪಂಚಕರ್ಮೇಂದ್ರಿಯಾಣಿ ಚ॥ 8-14 


ಪಂಚಬ್ರಹ್ಮಾಣಿ ಪಂಚಾಪಿ 

ಕೃತ್ಯಾನಿ ಸಹಕಾರಣ್ಯಃ 

ಬೋಧ್ಯಾನಿ ಪಂಚಭಿರ್ವಣ್ಣೆಃ 
ಪಂಚಾಕ್ಟರಮಹಾಮನೋಃ ॥ 8-15 


ಪಂಚಮಹಾಭೂತಗಳು (ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ), ಪಂಚತನ್ಮಾತ್ರಗಳು (ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ), 
ಪಂಚಜ್ಞಾನೇಂದ್ರಿಯಗಳು (ಘ್ರಾಣ, ರಸನ, ಚಕ್ಷು, ಚರ್ಮ, ಶ್ರೋತ್ರ, ಪಂಚ ಕರ್ಮೇಂದ್ರಿಯಗಳು (ಪಾಯು, ಉಪಸ್ಥ, ಪಾದ 


ಪಾಣಿ, ವಾಕ್‌), ಪಂಚಬ್ರಹ್ಮರು (ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ) ಮತ್ತು ಪಂಚಕೃತ್ಯಗಳು 
(ಅನುಗ್ರಹ, ತಿರೋಧಾನ, ಲಯ, ಸಿತಿ, ಸೃಷ್ಟಿ) - ಇವೆಲ್ಲವುಗಳು ಪಂಚಾಕ್ಷರ ಮಹಾಮಂತ್ರದ ಪಂಚವರ್ಣಗಳಿಂದ 
ಬೋಧ್ಯಗಳಾಗಿವೆ (ನಮಃ ಶಿವಾಯ ಎಂಬ ಪಂಚಾಕ್ಷರಗಳೇ ಈ ಎಲ್ಲಾ ಸೃಷಿಗೆ ಮೂಲ ಕಾರಣ). 


ಪಂಚಧಾ ಪಂಚಧಾ ಯಾನಿ 

ಪ್ರಸಿದ್ಧಾನಿ ವಿಶೇಷತಃ । 

ತಾನಿ ಸರ್ವಾಣಿ ವಸ್ತೂನಿ 
ಪಂಚಾಕ್ಷರಮಯಾನಿ ಹಿ ॥ 8-16 


ಈ ಪ್ರಪಂಚದಲ್ಲಿ ವಿಶೇಷವಾಗಿ ಐದು ಐದರ ಗುಂಪುಗಳಾಗಿರುವ ವಸ್ತುಗಳೆಲ್ಲವೂ ಪಂಚಾಕ್ಷರಮಯಗಳೇ ಆಗಿರುತ್ತವೆ 
(ಪಂಚಾಕ್ಷರ ಮಂತ್ರದಿಂದಲೇ ಪ್ರಾದುರ್ಭವಿಸಿರುತ್ತವೆ). 


ಓಂಕಾರಪೂರ್ವೋ ಮಂತ್ರೋsಯಮ್‌ 

ಪಂಚಾಕ್ಷರಮಯಃ ಪರಃ । 

ಶೈವಾಗಮೇಷು ವೇದೇಷು 

ಷಡಕ್ಷರ ಅತಿ ಸ್ಮೃತಃ ॥ 8-17 
ಶ್ರೇಷ್ಠವಾದ ಈ ಪಂಚಾಕ್ಷರ ಮಹಾಮಂತ್ರವು ಓಂಕಾರದಿಂದ ಕೂಡಿಕೊಂಡಾಗ ವೇದಗಳಲ್ಲಿ ಮತ್ತು ಶೈವಾಗಮಗಳಲ್ಲಿ ಷಡಕ್ಷರ 
ಎಂದು ಕರೆಯಲ್ಲಡುತ್ತದೆ. 


ಮಂತ್ರನ್ಯಾಸಾದಿಭೂತೇನ 
ಪ್ರಣವೇನ ಮಹಾಮನೋಃ | 
ಪ್ರಬೋಧ್ಯತೇ ಮಹಾದೇವಃ 
ಕೇವಲಶ್ಚಿತ್ಸುಖಾತ್ಮಕಃ ॥ 8-18 


ಸ್ವರೂಪನಾದ ಕೇವಲ ಮಹಾದೇವನನ್ನೇ ಬೋಧಿಸುತ್ತದೆ. 


ಪ್ರಣವೇನೈಕವರ್ಣೇನ 

ಪರಬ್ರಹ್ಮ ಪ್ರಕಾಶ್ಯತೇ | 

ಅದ್ವಿತೀಯಂ ಪರಾನಂದಮ್‌ 

ಶಿವಾಖ್ಯಂ ನಿಷ್ಟಪಂಚಕಮ್‌ ॥ 8-19 


ಅದ್ವಿತೀಯವಾದ (ಒಂದೇ ಒಂದಾದ) ಪರಮಾನಂದ ಸ್ವರೂಪವು ನಿಷಪಂಚಕವು (ಪ್ರಾಪಂಚಿಕ ಭೇದ ಶೂನ್ಯವು) ಆದ 
ಆ) 
ಶಿವನೆಂಬ ಹೆಸರಿನ ಪರಬ್ರಹ್ಮವು ಪ್ರಣವವೊ೦ದರಿ೦ದಲೇ ಪ್ರಕಾಶಿಸುತ್ತದೆ. 


ಪರಮಾತ್ಮಮನುರ್ಜೈೇಯಃ 
ಸೋಂಹಂರೂಪಃ ಸನಾತನಃ | 
ಜಾಯತೇ ಹಂಸಯೋರ್ಲೋಪಾತ್‌ 
ಓಮಿತ್ಯೇಕಾಕ್ಷರೋ ಮನುಃ ॥ 8-20 


ಸೋಹಂ ಎಂಬುವುದು ಶಿವ-ಜೀವರ ಅಭೇದವನ್ನು ಬೋಧಿಸುವ ಪರಮಾತ್ಮ ರೂಪವಾ ಮಂತ್ರವಾಗಿರುತ್ತದೆ. ಇದು 
ಸನಾತನ (ನಿತ್ಯ)ವಾದುದು ಆಗಿದೆ. ಈ ಮಂತ್ರದಲ್ಲಿಯ ಹಕಾರ ಮತ್ತು ಸಕಾರಗಳು ಲೋಪವಾದಾಗ ಓಂಕಾರವೆಂಬ ಏಕಾಕ್ಷರ 
ಮಂತ್ರವು ಪ್ರಕಟವಾಗುತ್ತದೆ. 


ಪ್ರಣವೇನೈವ ಮಂತ್ರೇಣ 

ಬೋಧ್ಯತೇ ನಿಷ್ಠಲಃ ಶಿವಃ । 

ಪಂಚಾಕ್ಷರೇಣ ಮಂತ್ರೇಣ 

ಪಂಚಬ್ರಹ್ಮತನುಸ್ತಥಾ ॥ 8-21 
ಈ ಪ್ರಣವ (ಓಂಕಾರ) ಮಂತ್ರದಿಂದ ನಿಷ್ಕಲನಾದ ಶಿವನು ಬೋಧಿಸಲ್ಪಡುತ್ತಾನೆ. ಅದರಂತೆ ಪಂಚಾಕ್ಷರ ಮಂತ್ರದಿಂದ ಶಿವನ 
ಸದ್ಯೋಜಾತಾದಿ ಪಂಚಬ್ರಹ್ಮ ಸ್ವರೂಪವು ಹೇಳಲ್ಪಡುತ್ತದೆ. 

ನಿಷ್ಕಲಃ ಸಂವಿದಾಕಾರಃ 

ಸಕಲೋ ವಿಶ್ವಮೂರ್ತಿಕಃ | 

ಉಭಯಾತ್ಮಾ ಶಿವೋ ಮಂತ್ರೇ 

ಷಡಕ್ಷರಮಯೇ ಸ್ಥಿತಃ ॥ 8-22 
ನಿಷ್ಠಲನಾದ ಶಿವನು ಸಂವಿತ್‌ (ಜ್ಞಾನ, ಪ್ರಜ್ಞಾ) ಸ್ವರೂಪನು ಆಗಿರುತ್ತಾನೆ. ಸಕಲನಾದ ಪ೦ಚಬ್ರಹ್ಮನು ವಿಶ್ವ ಸ್ವರೂಪನಾಗಿರುತ್ತಾನೆ. 
ಹೀಗೆ ಈ ಷಡಕ್ಷರ ಮಂತ್ರದಿಂದ ಶಿವನ ಉಭಯ ರೂಪಗಳು (ನಿಷ್ಠಲ, ಸಕಲ ಸ್ವರೂಪಗಳು, ನಿರಾಕಾರ, ಸಾಕಾರ) 
ನಿರೂಪಿತವಾಗುತ್ತವೆ. 


ಮೂಲಂ ವಿದ್ಯಾ ಶಿವಃ ಶೈವಂ 

ಸೂತಂ ಪಂಚಾಕ್ಷ ರಸ್ತಥಾ । 

ಏತಾನಿ ನಾಮಧೇಯಾನಿ 

ಕೀರ್ತಿತಾನಿ ಮಹಾಮನೋಃ ॥ 8-23 
ಈ ಮಹಾಮಂತ್ರಕ್ಕೆ ಮೂಲಮಂತ್ರ, ವಿದ್ಯಾಮಂತ್ರ, ಶಿವಮಂತ್ರ, ಶೈವಸೂತ್ರ ಮಂತ್ರ ಮತ್ತು ಪಂಚಾಕ್ಷರಮಂತ್ರ ಎಂಬುದಾಗಿ 
ಐದು ಹೆಸರುಗಳು ಪ್ರಸಿದ್ಧವಾಗಿವೆ (ಪ್ರಪಂಚದ ಮೂಲ ಕಾರಣವಾಗಿರುವುದರಿಂದ ಮೂಲಮಂತ್ರ, ಈ ಮಂತ್ರದ ಜಪದಿಂದ 
ಶಿವ-ಜೀವೈಕ್ಯ ವಿದ್ಯೆಯು ಪ್ರಾಪ್ತವಾಗುವುದರಿ೦ದ ವಿದ್ಯಾಮಂತ್ರ, ಸರ್ವರಿಗೂ ಮಂಗಲವನ್ನುಂಟು ಮಾಡುವುದರಿಂದ 
ಶಿವಮಂತ್ರ, ಶಿವನ ಸಂಬಂಧಿಯಾದ ಸರ್ವ ವಿಷಯಂಗಳು ಇದರಲ್ಲಿ ಸೂತ್ರರೂಪವಾಗಿ ನಿರೂಪಿತವಾಗಿರುವುದರಿಂದ 
ಶೈವಸೂತ್ರ ಮಂತ್ರ, ಐದು ಅಕ್ಷರಗಳಿರುವುದರಿ೦ದ ಪಂಚಾಕ್ಷರ ಮಂತ್ರ). 


ಪಂಚಾಕ್ಷ ರೀಮಿಮಾಂ ವಿದ್ಯಾಮ್‌ 
ಪ್ರಣವೇನ ಷಡಕ್ಷರೀಮ್‌ । 

ಜಪೇತ್‌ ಸಮಾಹಿತೋ ಭೂತ್ವಾ 
ಶಿವಪೂಜಾಪರಾಯಣಃ ॥ 8-24 


ಪ್ರಾಣಾಯಾಮತ್ರಯಂ ಕೃತ್ವಾ 
ಪ್ರಾಜ್ಮುಖೋದಜ್ಮುಖೋಷಎಪಿ ವಾ । 
ಚಿಂತಯನ್‌ ಹೃದಯಾಂಭೋಜೇ 
ದೇವದೇವಂ ತ್ರಿಯಂಬಕಮ್‌ ॥ 8-25 


ಸರ್ವಾಲಂಕಾರಸಂಯುಕ್ತಮ್‌ 
ಸಾಂಬಂ ಚಂದ್ರಾರ್ಧಶೇಖರಮ್‌ । 
ಜಪೇದೇತಾಂ ಮಹಾವಿದ್ಯಾಮ್‌ 
ಶಿವರೂಪಾಮನನ್ಯಧೀಃ ॥ 8-26 
ಶಿವಪೂಜಾ ಪರಾಯಣನಾದ (ಶಿವಪೂಜಾನಿಷ್ಠನಾದ)ವನು ಪ್ರಣವದಿಂದ ಕೂಡಿದ ಈ ಪಂಚಾಕ್ಷರ ಮಂತ್ರವನ್ನು (ಷಡಕ್ಷರ 


ವನ್ನು) ಸಮಾಧಾನಚಿತ್ತನಾಗಿ ಜಪವನ್ನು ಮಾಡಬೇಕು. (ಶಿವಪೂಜಾನಿರತನಾದವನು) ಪೂರ್ವ ಇಲ್ಲವೇ 


D> 


ಶ್ರೂಯತೇ ಯಸ್ತು ಪಾರ್ಶ್ವಸ್ಥೈಃ 

ಯಥಾ ವರ್ಣಸಮನ್ವಯಃ ॥ 8-27 
ವಾಚಿಕಃ ಸ ತು ವಿಜ್ಞೇಯಃ 
ಸರ್ವಪಾಪಪ್ರಭಂ೦ಜನಃ | 
क 

ಯೋ ಮಂದಮಭಿಧೀಯತೇ ॥ 8-28 


ಪಾರ್ಶ್ವಸ್ಥೈರಶ್ರುತತಿ ಸೋsಯಮ್‌ 

ಉಪಾಂಶುಃ ಪರಿಕೀರ್ತಿತಃ । 

ಅಸ್ಪೃಷ್ಟ್ವಾಂಧರಮಸ್ಪಂದಿ 

ಜಿಹ್ವಾಗ್ರಂ ಯೋಂಂತರಾತ್ಮನಾ 

ಭಾವ್ಯತೇ ವರ್ಣರೂಪೇಣ 

ಸ ಮಾನಸ ಅತಿ ಸ್ಮೃತಃ ॥ 8-29 
ಜಪವು ವಾಚಿಕ, ಉಪಾಂಶು ಮತ್ತು ಮಾನಸಿಕವೆಂಬುದಾಗಿ ಮೂರು ವಿಧವಾಗಿ ಹೇಳಲ್ಪಟ್ಟಿದೆ. ಸಮೀಪದ ವ್ಯಕ್ತಿಗೆ ಮಂತ್ರದ 
ಅಕ್ಷರಗಳು ಕೇಳುತ್ತಿದ್ದರೆ ಅದು ವಾಚಿಕ ಜಪವೆಂದು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ಇದು ಸರ್ವಪಾಪ ನಾಶಕವಾಗಿರುತದೆ. 
ಎರಡೂ ತುಟಿಗಳನ್ನು ಸೂಕ್ಷವಾಗಿ ಸ್ಪರ್ಶಿಸಿ ಸಮೀಪದ ವ್ಯಕ್ತಿಗೆ ಕೇಳದ ಹಾಗೆ ನಿಧಾನವಾಗಿ ಮಾಡುವ ಜಪವೇ ಉಪಾಂ 
ಜಪವೆಂದು ಕೀರ್ತಿಸಲ್ಪಡುತ್ತದೆ. ತುಟಿ ಹಾಗೂ ನಾಲಿಗೆಯ ತುದಿಯನ್ನು ಸ್ಪಂದಿಸದೆ (ಅಲ್ಲಾಡಿಸದೆ) ತನ್ನೊಳಗೆ ಮನಸನು 


ಕ್ರ 
ಮಂತ್ರಾಕ್ಷರ ರೂಪದಲ್ಲಿ ಭಾವಿಸುವುದೇ ಮಾನಸಿಕ ಜಪವು द 
ಯಾವಂತಃ ಕರ್ಮಯಜ್ಞಾದ್ಯಾ 
ವ್ರತದಾನತಪಾಂಸಿ ಚ । 
ಸರ್ವೇ ತೇ ಜಪಯಜ್ಞಸ್ವ 
ಕಲಾಂ ನಾರ್ಹಂತಿ ಷೋಡಶೀಮ್‌ ॥ 8-30 
ತ, ದಾನ ಮತ್ತು ತಪಸ್ಸುಗಳೆ೦ಂಬ ಎಷ್ಟು ಕರ್ಮಯಜ್ಞಗಳಿರುವುವೋ ಅವೆಲ್ಲವೂ ಜಪಯಜ್ಞದ ಷೋಡಶಭಾಗಕ್ಕೂ 
ಮಾನವಾಗಲಾರದು (16ನೆಯ ಒಂದು ಭಾಗಕ್ಕೂ ಸಮನಾಗುವುದಿಲ್ಲ). 
ಮಾಹಾತ್ಮ 2 ವಾಚಿಕಸ್ಕೈತತ್‌ 


(£. 


2 


ತಸಾಚತಗುಣೋಪಾಂಶುಃ 
ಸಹಸ್ರೋ(ಸಹಸ್ತಂ) ಮಾನಸಃ ಸ ತಃ ॥ 8-31 


ವಾಚಿಕ ಜಪಯಜ್ಞದ ಮಹಾತ್ಮ್ಯವು ಮೊದಲು ಹೇಳಲ್ಲಟ್ಟಿತು. ವಾಚಿಕ ಜಪದ ನೂರುಪಾಲು ಹೆಚ್ಚು ಫಲದಾಯಕವಾದದ್ದು 
ಉಪಾಂಶು ಜಪವು. ಇನ್ನು ಸಾವಿರ ಪಾಲು ಹೆಚ್ಚು ಫಲದಾಯಕವಾದದ್ದು ಮಾನಸಿಕ ಜಪವೆಂದು ಹೇಳಲಾಗಿದೆ. 


ವಾಚಿಕಾತ್‌ ತದುಪಾ೦ಂಶೋಶ್ಚ 
ಜಪಾದಸ್ಯ ಮಹಾಮನೋ: | 
ಮಾನಸೋ ಹಿ ಜಪಃ ಶ್ರೇಷ್ಠೋ 
ಘೋರಸಂಸಾರನಾಶಕಃ ॥ 8-32 
(ಷಡಕ್ಷರ ಮಹಾಮಂತ್ರದ) ವಾಚಿಕ ಜಪ ಮತ್ತು ಉಪಾಂಶು ಜಪಕ್ಕಿಂತಲೂ ಘೋರ ಸಂಸಾರನಾಶಕವಾದ ಮಾನಸಿಕ ಜಪವೇ 
ಗಿ ೇಷ್ಠವಾದುದು 
ಏತೇಷ್ಟೇಕೇನ ವಿಧಿನಾ 
ಯಥಾಭಾವಂ ಯಥಾಕ್ರಮಮ್‌ । 
ಜಪೇತ್‌ ಪಂಚಾಕ್ಷರೀಮೇತಾಮ್‌ 
ವಿದ್ಯಾಂ ಪಾಶವಿಮುಕ್ಷಯೇ ॥ 8-33 
ಈ ಮೇಲೆ ಹೇಳಿದ ವಿಧಿಗಳಲ್ಲಿ ಕ್ರಮವಾಗಿ ಒಂದೊಂದು ವಿಧಿಯಿಂದ ಭಾವಪೂರ್ಣವಾಗಿ, ಪಾಶದ ವಿಮುಕ್ತಿಗಾಗಿ (ಮಲ, 
ಮಾಯಾ. ಕರ್ಮಪಾಶಗಳ ನಿವೃತ್ತಿಗಾಗಿ) ಈ ಪಂಚಾಕ್ಷರೀ ವಿದ್ಯೆಯನ್ನು (ಮಂತ್ರವನ್ನು) ಜಪಿಸಬೇಕು. 
ಅನೇನ ಮೂಲಮಂತ್ರೇಣ 
ಶಿವಲಿಂಗಂ ಪ್ರಪೂಜಯೇತ್‌ । 
ನಿತ್ಯಂ ನಿಯಮಸಂಪನ್ನಃ 
ಪ್ರಯತಾತ್ಮಾ ಶಿವಾತ್ಮಕಃ ॥ 8-34 
ನಿಯಮ ಸಂಪನ್ನನಾಗಿ (ಯಮ ನಿಯಮಾದಿಗಳಿಂದ ಕೂಡಿದವನಾಗಿ), ಪ್ರತಿನಿತ್ಯವೂ ಶಿವಭಾವಸಂಪನನಾಗಿ ಪ್ರಯತೃಪೂರ್ವಕ 
ಈ ಮೂಲಮಂತ್ರದಿಂದ (ಪಂಚಾಕ್ಷರ ಮಂತ್ರದಿಂದ) ತನ್ನ ಶಿವಲಿಂಗವನ್ನು (ಇಷ್ಟಲಿಂಗವನ್ನು) ಪೂಜಿಸಬೇಕು. 


ಭಕ್ತಾ 5 ಪಂಚಾಕ್ಷ ರೇಣೈವ 

ಯಃ ಶಿವಂ ಸಕೃದರ್ಚಯೇತ್‌ 

ಸೋಪಿ ಗಚ್ಛೇಚ್ಛಿವಸ್ಥಾನಮ್‌ 

ಮಂತ್ರಸ್ಕಾಸ್ಥೈವ ಗೌರವಾತ್‌ ॥ 8-35 
ಭಕ್ತಿಯುತನಾಗಿ ಯಾರು ಈ ಪಂಚಾಕ್ಷರ ಮಂತ್ರದಿಂದಲೇ ಶಿವನನ್ನು (ಇಷ್ಟಲಿಂಗವನ್ನು) ಒಂದು ಬಾರಿಯಾದರೂ 
ಪೂಜಿಸುವರೋ ಅವರು ಈ ಮಂತ್ರದ ಮಹಿಮೆಯಿಂದ ಶಿವಲೋಕವನ್ನು ಹೊಂದುವರು. 


ಅಬ್‌ಭಕ್ಷಾ ವಾಯುಭಕ್ಷಾಶ್ಚ 

ಯೇ ಚಾನ್ಯೇ ವ್ರತಕರ್ಷಿತಾಃ | 
ತೇಷಾಮೇತೈವ್ರತೈರ್ನಾಸ್ತಿ 
ಶಿವಲೋಕಸಮಾಗಮಃ ॥ 8-36 


ಅಬ್‌ಭಕ್ಷಾ (ಜಲಹಾರಿಗಳಾಗಿ), ವಾಯು ಆಹಾರಿಗಳಾಗಿ ಯಾರು ಬೇರೆ ಬೇರೆ ವತಗಳಿಂದ (ಕೃಚ್ಛ ಚಾಂದ್ರಾಯಣಾದಿ 
ವ್ರತಗಳಿಂದ) ಕೃಶಗೊಂಡವರಿಗೆ ಅವರ ಆ ವ್ರತಗಳಿಂದ ಶಿವಲೋಕ ಪ್ರಾಪ್ತಿಯು ಆಗುವುದಿಲ್ಲ. 

ತಸ್ಮಾತ್ರಪಾಂಸಿ ಯಜ್ಞಾಶ್ಚ 

ವ್ರತಾನಿ ನಿಯಮಾಸ್ತಥಾ । 

ಪಂಚಾಕ್ಷರಾರ್ಚನಸ್ಯೈತೇ 

ಕೋಟ್ಯಂಶೇನಾಷಿ ನೋ ಸಮಾಃ ॥ 8-37 
ಆದ್ದರಿಂದ ತಪಸ್ಸು, ಯಜ್ಞ, ವ್ರತ ಹಾಗೂ ನಿಯಮಾದಿಗಳ ಫಲಗಳು ಪಂಚಾಕ್ಷರ ಮಹಾಮಂತ್ರದಿ೦ದ ಶಿವನನ್ನು ಪೂಜಿಸಿದ 
ಫಲದ ಕೋಟಿಯ ಒಂದು ಭಾಗಕ್ಕೆ ಸಮವಾಗಲಾರದು. 

ಅಶುದ್ಧೋ ವಾ ವಿಶುದ್ಧೋ ವಾ 

ಸಕೃತ್‌ ಪಂಚಾಕ್ಷರೇಣ ಯಃ । 

ಪೂಜಯೇತ್‌ ಪತಿತೋ ವಾಪಿ 

ಮುಚ್ಯತೇ ನಾತ್ರ ಸಂಶಯಃ ॥ 8-38 
ಅಶುದ್ಧನೇ ಆಗಿರಲಿ, ಪರಿಶುದ್ಧನೇ ಆಗಿರಲಿ ವ್ರತಭ್ರಷ್ಟನಾದ ಪತಿತನೇ ಆಗಿರಲಿ, ಒಂದು ಸಾರಿ ಈ ಪಂಚಾಕ್ಷರ ಮಂತ್ರವನ್ನು 
ಪಠಿಸುತ್ತಾ ಶಿವಲಿಂಗ (ಇಷ್ಟಲಿಂಗ)ವನ್ನು ಪೂಜಿಸಿದರೆ ಅವನು ಮುಕ್ತನಾಗುವುದರಲ್ಲಿ ಸಂಶಯವಿಲ್ಲ. 


2 
€° 


ಸಕೃದುಚ್ಚಾರಮಾತ್ರೇಣ 
ಪಂಚಾಕ್ಷರಮಹಾಮನೋಃ | 
ಸರ್ವೇಷಾಮಪಿ ಜಂತೂನಾಮ್‌ 
ಸರ್ವಪಾಪಕ್ಷಯೋ ಭವೇತ್‌ ॥ 8-39 
ಈ ಪಂಚಾಕ್ಷರ ಮಹಾಮಂತ್ರವನ್ನು ಒಂದೇ ಒಂದು ಸಾರಿ ಉಚ್ಚರಿಸಿದರೂ ಎಲ್ಲಾ ಜೀವಿಗಳ ಎಲ್ಲ ವಿಧ ಪಾಪಗಳು 


५. 


2 


ಅನ್ಯೇಃಪಿ ಬಹವೋ ಮಂತ್ರಾ 

ವಿದ್ಯಂತೇ ಸಕಲಾಗಮೇ । 

ಭೂಯೋ ಭೂಯಃ ಸಮಭ್ಯಾಸಾತ್‌ 

ಪುರುಷಾರ್ಥಪ್ರದಾಯಿನಃ ॥ 8-40 

ಸಕಲ ಶಿವಾಗಮಗಳಲ್ಲಿ ಬೇರೆ ಬೇರೆ ಪ್ರಕಾರದ ಅನೇಕ ಮಂತ್ರಗಳು ಇವೆ. ಅವುಗಳು ಮೇಲಿಂದ ಮೇಲೆ ಜಪಾಭ್ಯಾಸವನ್ನು 
ಮಾಡಿದಾಗ ಮಾತ್ರ ಪುರುಷಾರ್ಥ (ಧರ್ಮ, ಅರ್ಥ, ಕಾಮ, ಮೋಕ್ಷ)ಗಳನ್ನು ಕೊಡುವಂತಹುಗಳಾಗಿವೆ. 


ಏಷ ಮಂತ್ರೋ ಮಹಾಶಕ್ತಿ: 

ಈಶ್ವರಪ್ರತಿಪಾದಕಃ | 

ಸಕೃದುಚ್ಚಾರಣಾದೇವ 

ಸರ್ವಸಿದ್ಧಿಪ್ರದಾಯಕಃ ॥ 8-41 
ಈಶ್ವರನನ್ನು ಪ್ರತಿಪಾದಿಸುವ (ಈಶ್ವರ ರೂಪವನ್ನು ಹೇಳುವ) ಈ ಪಂಚಾಕ್ಷರ ಮಹಾಮಂತ್ರವು ಮಹಾಶಕ್ತಿಶಾಲಿಯಾದುದಾಗಿದೆ. 
ಅಂತೆಯೇ ಒಂದೇ ಸಾರಿ ಉಚ್ಚರಿಸಿದರೂ ಸಕಲ ಸಿದ್ಧಿಗಳನ್ನು ಕೊಡುವಂತಹುದ್ದಾಗಿದೆ. 


ಪಂಚಾಕ್ಷ ರೀಂ ಸಮುಚ್ಚಾರ್ಯ 
ಪುಷ್ಪಂ ಲಿಂಗೇ ವಿನಿಕ್ಟಿಪೇತ್‌ । 
ಯಸ್ತಸ್ಯ ವಾಜಪೇಯಾನಾಮ್‌ 


ಸಹಸ್ರಫಲಮಿಷ್ಯತೇ ॥ 8-42 


ವಾಲ 6. 
ಈ ಪಂಚಾಕ್ಷರ ಮಹಾಮಂತ್ರವನ್ನು ಉಚ್ಚರಿಸುತ್ತಾ ಒಂದು ಪುಷ್ಪವನ್ನು ಶಿವಲಿಂಗಕ್ಕೆ ಸಮರ್ಪಿಸಿದರೆ ವಾಜಪೇಯಿ ಯಾಗದ 
ಸಾವಿರ ಪಾಲು ಹೆಚ್ಚು ಫಲವು ಪ್ರಾಪವಾಗುತದೆ 

ಚ ರ - 


ಅಗ್ನಿಹೋತ್ರಂ ತ್ರಯೋ ವೇದಾ 

ಯಜ್ಞಾಶ್ಚ ಬಹುದಕ್ಷಿಣಾಃ । 

ಪಂಚಾಕ್ಷರಜಪಸ್ಯೈತೇ 

ಕೋಟ್ಯಂಶೇನಾಷಿ ನೋ ಸಮಾಃ ॥ 8-43 
ಪ್ರತಿನಿತ್ಯ ಮಾಡುವ ಅಗ್ನಿಹೋತ್ರ ಯಾಗ, ಮೂರು ವೇದಗಳ ಅಧ್ಯಯನ, ಬಹುದಕ್ಷಿಣೆಯುಳ್ಳ ಜ್ಯೋತಿಷ್ಟೋಮಾದಿ ಯಾಗಗಳ 
ಫಲಗಳು ಪಂಚಾಕ್ಷರೀ ಮಂತ್ರದಿಂದ ಪ್ರಾಪ್ತವಾಗುವ ಫಲದ ಕೋಟಿಯ ಒಂದು ಭಾಗಕ್ಕೂ ಸಮವಾಗಲಾರವು. 

ಪುರಾ ಸಾನಂದಯೋಗೀಂದಃ 

ಶಿವಜ್ಞಾನಪರಾಯಣಃ । 

२५०९३०८ ८0 ಸಮುಚ್ಚಾರ್ಯ 

ನಾರಕಾನುದತಾರಯತ್‌ ॥ 8-44 
ಪೂರ್ವಕಾಲದಲ್ಲಿ ಶಿವಜ್ಞಾನ ಪರಾಯಣನಾದ (ಶಿವಜ್ಞಾನ ನಿಷ್ಠನಾದ) ಸಾನಂದನೆಂಬ ಯೋಗಿವರ್ಯನು ಪಂಚಾಕ್ಷರ 
ಮಹಾಮಂತ್ರವನ್ನು ಉಚ್ಚರಿಸಿ ನರಕದಲ್ಲಿರುವವರನ್ನು ಉದ್ದರಿ 

ಸಿದ್ಧ್ಯಾ ಪಂಚಾಕ್ಷ ರಸ್ಯಾಸ್ಯ 

ಶತಾನಂದ: ಪುರಾ ಮುನಿಃ | 

ನರಕಂ ಸ್ಪರ್ಗಮಕರೋತ್‌ 

ಸಂಗಿರಸ್ಯಾಪಿ ಪಾಪಿನಃ ॥ 8-45 
ಪೂರ್ವಕಾಲದಲ್ಲಿ ಶತಾನಂದನೆಂಬ ಮುನಿಯು ಈ ಪಂಚಾಕ್ಷರಮಂತ್ರದ ಸಿದ್ಧಿಯಿ೦ದ ಸಂಗಿರನೆಂಬ ಪಾಪಿಯ ಸಲುವಾಗಿ 
ನರಕವನ್ನೇ ಸ್ವರ್ಗವನ್ನಾಗಿ ಮಾಡಿದನು. 

ಉಪಮನ್ಯುಃ ಪುರಾ ಯೋಗೀ 

ಮಂತ್ರೇಣಾನೇನ ಸಿದ್ಧಿಮಾನ್‌ | 

ಲಬ್ಧವಾನ್‌ ಪರಮೇಶಾನಾತ್‌ 

ಶೈವಶಾಸ್ತ್ರಪ್ರವಕ್ರೃತಾಮ್‌ ॥ 8-46 
ಈ ಪಂಚಾಕ್ಷರ ಮಹಾಮಂತ್ರದಿ೦ದ ಸಿದ್ಧಿಯನ್ನು ಪಡೆದ ಉಪಮನ್ಯು ಎಂಬ ಹೆಸರಿನ ಯೋಗಿಯು ಪೂರ್ವಕಾಲದಲ್ಲಿ 
ಶಿವನಿಂದ ೈವಶಾಸ್ತ್ರದ ಆಚಾರ್ಯ ಪದವಿಯನ್ನು ಪಡೆದುಕೊಂಡನು. 


ವಸಿಷ್ಠವಾಮದೇವಾದ್ಯಾ 

ಮುನಯೋ ಮುಕ್ತಕಿಲ್ಲಷಾಃ | 

ಮಂತ್ರೇಣಾನೇನ ಸಂಸಿದ್ದಾ 

ಮಹಾತೇಜಸ್ಸಿನೋತಭವನ್‌ ॥ 8-47 
ಈ ಪಂಚಾಕ್ಷರ ಮಹಾಮಂತ್ರದ ಜಪದಿಂದ ವಸಿಷ್ಠ ವಾಮದೇವಾದಿ ಮುನಿಗಳು ಪಾಪಮುಕ್ತರಾಗಿ ಅನೇಕ ಸಿದ್ಧಿಗಳನ್ನು 
ಪಡೆದುಕೊ೦ಡರಲ್ಲದೆ ಮಹಾತೇಜಸ್ತಿಗಳೂ (ಶಾಪಾನುಗ್ರಹ ಸಮರ್ಥರೂ) ಆಗಿದ್ದರು. 

ಬ್ರಹ್ಮಾದೀನಾಂ ಚ ದೇವಾನಾಮ್‌ 

ಜಗತ್ಸೃಷ್ಟ್ವಾದಿಕರ್ಮಣಿ | 


ಸಾಸ್‌ ತ್‌ 
ಮಂತ್ರಸ್ವಾಸ್ಯ್ಯವ ಮಾಹಾತ್ಮ್ಯಾ 


ಸಾಮರ್ಥ್ಯಮುಪಜಾಯತೇ ॥ 8-48 
ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಈ ಪಂಚಾಕ್ಷರ ಮಹಾಮಂತ್ರದ ಜಪದ ಮಹಾ 
ಮತ್ತು ಸಂಹಾರ ಕ್ರಿಯೆಗಳನ್ನು ಮಾಡಲು ಸಮರ್ಥರಾಗುತ್ತಾರೆ. 
ಕಿಮಿಹ ಬಹುಭಿರುಕ್ರೈರ್ಮಂತ್ರಮೇವಂ ಮಹಾತ್ಮಾ 
ಪ್ರಣವಸಹಿತಮಾದೌ ಯಸ್ತು ಪಂಚಾಕ್ಷರಾಖ್ಯಮ್‌ 
ಜಪತಿ ಪರಮಭಕ್ತಾ 5 ಪೂಜಯನ್‌ ದೇವದೇವಮ್‌ 
ಸ ಗತದುರಿತಬಂಧೋ ಮೋಕ್ಷಲಕ್ಷಿ ०९0 ಪ್ರಯಾತಿ ॥ 8-49 
- ಮಾಲಿನೀ ವೃತ್ತಮ್‌ 
ಇಲ್ಲಿ ಪಂಚಾಕ್ಷರ ಮಂತ್ರದ ವಿಷಯವಾಗಿ ಹೆಚ್ಚಿಗೆ ಹೇಳುವುದರಿಂದ ಏನು ಪ್ರಯೋಜನ? ಯಾವ ಮಹಾತ್ಮನು ದೇವನಾದ 


೮) 
GL 
ग) 
೧ 
ತ್ರಿ| 
6 
६ 
2 
^ 
र्‌. 
९४ 
०७ 
Go 


ಮಹಾದೇವನನ್ನು ಪೂಜಿಸುತ್ತಾ ಪರಮ ಭಕ್ತಿಯಿಂದ ಪ್ರಣವಾಕ್ಷರವೇ ಮೊದಲುಳ್ಳ ಪಂಚಾಕ್ಷರ ಮಹಾಮಂತ್ರವನ್ನು (ಓಂ ನಮಃ 
ಶಿವಾಯ ಮಂತ್ರವನ್ನು) ಜಪಿಸುತ್ತಾನೆ, ಅವನು ದುರಿತ (ಪಾಪ)ಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷಲಕ್ಷ್ಮಿಯನ್ನು 
ಪಡೆದುಕೊಳ್ಳುತ್ತಾನೆ 


ಇತಿ ಪಂಚಾಕ್ಷರೀಜಪಸ್ಥಲಂ ಇಲ್ಲಿಗೆ ಪಂಚಾಕ್ಷರೀಜಪಸ್ಥಲವು ಮುಗಿಯಿತು. 


ಓಂ ತತ್ವತ್‌ ಇತಿ 

ತ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈ ತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯ ಸಂವಾದೇ ವೀರಶ್ಛೆವಧರ್ಮನಿರ್ಣಯೇ 
ತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಭಕ್ಕಸ್ಯಲೇ ಪಂಚಾಕ್ಷರ ಜಪಸ್ಥಲಪ್ರಸಂಗೋ ನಾಮ ಅಷ್ಟಮಃ ಪರಿಚ್ಛೇದ: 1 

ಓಂ अड्ढ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು ತ್ರೀ ಸಿದ್ಧಾ೦ತಾ ಗಮಗಳಲ್ಲಿಯ ಶಿವಾದ್ವೈ ತವಿದ್ಯಾರೂಪವೂ. ಶಿವರ್ಯೋಶಾಸ್ತ್ರವೂ. ಪ್ರೇ 
ರೇಣುಕಾಗಸ್ವ್ಯಸಂವಾದ ರೂಪವೂ, ಶ್ರೀ ತಿವಯೋಗಿ ಶಿವಾಚಾರ್ಯವಿರಚಿತವೂ ಆದ ಶ್ರೀ ಸಿದ್ದಾಂತ ತಿಖಾಮಣಿಯಲ್ಲಿ ಭಕ್ತಸ್ಥಲದಲ್ಲಿಯ 
ಪಂಜಾಕ್ಷರಜಪಸ್ಥಲ ಪಸಂಗವೆಂಬ ಹೆಸರಿನ ಎಂಟನೆಯ ಪರಿಚ್ಛೇದವು ಮುಗಿದುದು. 


ನವಮಃ ಪರಿಚ್ಛೇದಃ 
ಒಂಭತ್ತನೆಯ ಪರಿಚ್ಛೇದವು 


ಭಕ್ತಮಾರ್ಗಕ್ರಿಯಾ-ಉಭಯ-ತ್ರಿವಿಧಸಂಪತ್ತಿ-ಚತುರ್ವಿಧಸಾರಾಯ ದಾನತ್ರಯಸ್ಥಲಪ್ರಸಂಗಃ 


ಇ 
ಭಕ್ತಮಾರ್ಗಕ್ರಿಯಾ-ಉಭಯ-ತ್ರಿವಿಧಸಂಪತ್ತಿ-ಚತುರ್ವಿಧಸಾರಾಯ- ದಾನತ್ರಯ ಸ್ಥಲ 
ಪ್ರಸಂಗವು 


(94 ಶ್ಲೋಕಗಳು) 


9. ಅಥ ಭಕಮಾರ್ಗಕಿಯಾಸಲಮ್‌ 
ಈಗ ಭಕಮಾರ್ಗಕಿಯಾಸ್ಪಲವು 
(50 ಶ್ಲೋಕಗಳು) 


ಭೂತಿರುದ್ರಾಕ್ಷಸಂಯುಕ್ತೋ 
ಲಿಂಗಧಾರೀ ಸದಾಶಿವ: । 
ಪಂಚಾಕ್ಟ ರಜಪೋದ್ಯೋಗೀ 
ಶಿವಭಕ್ತ ಇತಿ ಸ್ನ ತಃ ॥ 9-] 


ವಿಭೂತಿ ರುದಾಕ್ಷಿಗಳನ್ನು ಧರಿಸಿದ ಇಷಲಿಂಗಧಾರಿಯಾದ, ಅಂತೆಯೇ ಸದಾ ಮಂಗಳಸ್ಪರೂಪನಾದ ಮತ್ತು ಪಂಚಾಕ್ಷರ 
ಜಪದಲ್ಲಿ ನಿರತನಾದವನು, ನಕ್ಷನೆಂದು ಕರೆಯಲ್ಪಡುತ್ತಾನೆ. 


ಶ್ರವಣಂ ಕೀರ್ತನಂ ಶಂಭೋಃ 

ಸ್ಮರಣಂ ಪಾದಸೇವನಮ್‌ । 

ಅರ್ಚನಂ ವಂದನಂ ದಾಸ್ಯಮ್‌ 

ಸಖ್ಯಮಾತ್ಮನಿವೇದನಮ್‌ ॥ 9-2 

ಏವಂ ನವವಿಧಾ ಭಕ್ತಿಃ 

ಪ್ರೋಕ್ತಾ ದೇವೇನ ಶಂಭುನಾ । 

ದುರ್ಲಭಾ ಪಾಪಿನಾಂ ಲೋಕೇ 

ಸುಲಭಾ ಪುಣ್ಯಕರ್ಮಣಾಮ್‌ ॥ 9-3 
ದೇವಾದಿದೇವನಾದ ಶಂಭುವಿನಿಂದ ಹೇಳಲಟ, ಈ ಶಿವಭಕಿಯು ಶ್ರವಣ, ಕೀರ್ತನ, ಸರಣ, ಪಾದಸೇವನ, ಅರ್ಚನ, ವಂದನ, 
ದಾಸ್ಯ, ಸಖ್ಯ ಮತ್ತು ಆತನಿವೇದನ ಎಂಬುದಾಗಿ ಒಂಭತು ವಿಧವಾಗಿರುತದೆ. ಈ ಲೋಕದಲ್ಲಿ ಇದು ಪಾ 
ದುರ್ಲಭವಾದುದು, ಪುಣ್ಣಾತರಿಗೆ ಸುಲಭವಾದುದಾ ಗಿದೆ 

ಅಧಮೇ ಚೋತ್ತಮೇ ವಾಪಿ 

ಯತ್ರ ಕುತ್ರಚಿದೂರ್ಜಿತಾ ॥ 

ವರ್ತತೇ ಶಾಂಕರೀ ಭಕ್ತಿಃ 

ಸ ಭಕ್ತ ಇತಿ ಗೀಯತೇ ॥ 9-4 


ಭಕ್ತಿಃ ಸ್ಥಿರೀಕೃತಾ ಯಸ್ಮಿನ್‌ 

ಮ್ಲೇಚ್ಛೇ ವಾ ದ್ವಿಜಸತ್ತಮೇ । 

ಶಂಭೋಃ ಪ್ರಿಯಃ ಸ ವಿಪ್ರಶ್ಚ 

ನ ಪ್ರಿಯೋ ಭಕ್ಕಿವರ್ಜಿತಃ ॥ 9-5 
ಅಧಮನೇ (ನೀಚನೇ) ಆಗಿರಲಿ ಅಥವಾ ಉತಮನೇ ಆಗಿರಲಿ, ಇನೂ ಬೇರೆ ಯಾರಾದರೂ ಆಗಿರಲಿ, ಅವನಲ್ಲಿ ಶಿವನ 
ಭಕ್ತಿಯು ಇದ್ದರೆ ಅವನು ಭಕ್ತನೆಂದು ಕರೆಯಲ್ಪಡುತ್ತಾನೆ. ಮ್ಲೇಚ್ಛ (ಅನಾಗರೀಕ)ನಾಗಿರಲಿ ಅಥವಾ ಬ್ರಾಹ್ಮಣೋತ್ತಮನೇ ಆಗಿರಲಿ 
ದೃಢ ವಭಕ್ತಿಯು ಯಾರಲ್ಲಿರುವುದೋ ಅವನೇ ಶಂಭುವಿಗೆ ಪ್ರಿಯನು. ಭಕ್ತಿಯಿಲ್ಲದ ವಿಪ್ರನು (ಬ್ರಾಹ್ಮಣನು) ಪ್ರಿಯನಲ್ಲ. 

ಸಾ ಭಕ್ತಿರ್ದಿವಿಧಾ ಜ್ಞೇಯಾ 

ಬಾಹ್ಯಾಭ್ಯಂತರಭೇದತಃ | 

ಬಾಹ್ನಾ ಸ್ಥೂಲಾಂತರಾ ಸೂಕ್ಷಾ ಕ 


8 
ವೀರಮಾಹೇಶ್ವರಾದೃತಾ ॥ 9-6 


ಸಿಂಹಾಸನೇ ಶುದ್ಧದೇಶೇ 
ಸುರಮ್ಯೇ ರತ್ನಚಿತ್ರಿತೇ | 
ಶಿವಲಿಂಗಸ್ಯ ಪೂಜಾ ಯಾ 


ಸಾ ಬಾಹ್ನಾ ಭಕಿರುಚ್ಛತೇ ॥ 9-7 
ಸುರಮ್ನವಾದ (ಮನೋಹರವಾದ) ಶುದಪದೇಶ (ಗೋಮಯುಾದಿ ಗಳಿಂದ ಸಾರಿಸಿ ಶುದಗೊಳಿ ಜಾಗ)ದಲ್ಲಿ ರತ್ನಗಳಿಂದ 
(ನವರತ್ನಗಳಿಂದ) ಅಲಂಕಾರಗೊಳಿಸಿದ ಸಿಂಹಾಸನದಲ್ಲಿ ಕುಳಿತು ಶಿವಲಿಂಗ (ಇಷ್ಟಲಿಂಗ)ವನ್ನು ಸುವುದೇ ಅದು ಬಾಹ್ಯ 


ಭಕ್ತಿಯೆಂದು ಹೇಳಲಾಗಿದೆ. 


ಲಿಂಗೇ ಪ್ರಾಣಂ ಸಮಾಧಾಯ 
ಪಾಣೇ ಲಿಂಗಂ ತು ಶಾಂಭವಮ್‌ | 
© ಮನಸಥಾ ಕತಾ 
ನ ಕಿಂಚಿಚ್ಚಿಂತಯೇದ್‌ ಯದಿ ॥ 9-8 


ಸಾಭ್ಯಂತರಾ ಭಕ್ತಿರಿತಿ 

ಪ್ರೋಚ್ಯತೇ ಶಿವಯೋಗಿಭಿಃ | 

ಸಾ ಯಸಿನ್‌ ವರ್ತತೇ ತಸ 

ಜೀವನಂ ಭ್ರಷ್ಟಬೀಜವತ್‌ ॥ 9-9 
ಇನ್ನು ಇಷ್ಟಲಿಂಗದಲ್ಲಿ ತನ್ನ ಪ್ರಾಣವನ್ನು ಆ ಪ್ರಾಣದಲ್ಲಿ ಶಿವಕಲಾಯುಕ್ತವಾದ ಲಿಂಗವನ್ನು ಅಳವಡಿಸಿಕೊಂಡು, ಅಂದರೆ 
ಲಿಂಗಪ್ರಾಣಗಳನ್ನು ಸಮರಸ ಮಾಡಿಕೊಂಡು ಮನಸನ್ನು ಸ್ಥಿರಗೊಳಿಸಿ, ಬೇರಾವ ಚಿಂತನೆಗಳನ್ನೂ ಮಾಡದೆ ಮಾಡುವ ಲಿಂಗ 
(ಇಷ್ಟಲಿಂಗ) ಪೂಜೆ ಇದು ಆಭ್ಯಂತರ (ಅಂತರಂಗದ) ಭಕ್ತಿಯೆಂದು ಶಿವಯೋಗಿಗಳು ಹೇಳುತ್ತಾರೆ. ಈ ಭಕ್ತಿಯು ಯಾರಲ್ಲಿ 
ಇರುತ್ತದೆಯೋ ಅವನ ಜೀವನವು ಹುರಿದ ಬೀಜದಂತಾಗುತ್ತದೆ (ಅ೦ದರೆ ಅವನಿಗೆ ಪುನರ್ಜನ್ಮಎಲ್ಲ). 

ಬಹುನಾತ್ರ ಕಿಮುಕ್ತೇನ 


ಗುಹ್ಯಾದ್‌ ಗುಹ್ಯತರಾ ಪರಾ | 
ಶಿವಭಕ್ತಿರ್ನಸಂದೇಹಃ 
ತಯಾ ಯುಕೋ ವಿಮುಚ್ಚತೇ ॥ 9-10 


ಗುಹ್ಮಕ್ತಿಂತಲೂ ಗುಹ್ಗವಾದುದಾಗಿದೆ (ಅತ್ಯಂತ ಗೌಪ್ಯವಾ ದುದಾಗಿದೆ). ಈ ಶಿವಭಕ್ತಿಸಂಪನ್ನನು ಮುಕ್ತಿಯನ್ನು ಪಡೆಯುತ್ತಾನೆ 
ಇದರಲ್ಲಿ ಯಾವ ಸಂಶಯವೂ ಇಲ್ಲ 
ಪ್ರಸಾದಾದೇವ ಸಾ ಭಕ್ತಿಃ 
ಪ್ರಸಾದೋ ಭಕ್ತಿಸಂಭವಃ 
ಯಥೈವಾಂಕುರತೋ ಬೀಜಮ್‌ 
ಬೀಜತೋ ವಾ ಯಥಾಂಕುರಃ | 9-11 
ಪ್ರಸಾದಪೂರ್ವಿಕಾ ಯೇಯಮ್‌ 
ಭಕ್ತಿರ್ಮುಕ್ತಿವಿಧಾಯಿನೀ । 
ನೈವ ಸಾ ಶಕ್ಯತೇ ಪ್ರಾಪ್ತುಮ್‌ 
ನರೈರೇಕೇನ ಜನ್ಮನಾ ॥ 9-12 
ಬೀಜದಿಂದ ಅಂಕುರ ಮತು ಅಂಕುರದಿಂದ ಬೀಜ ಹೇಗೆ ಉತನೃವಾಗುವುದೋ ಹಾಗೆ ಶಿವನ ಪಸಾದದಿಂದ 
(ಅನುಗ್ರಹದಿ೦ದ) ಭಕ್ತಿಯು ಮತ್ತು ಭಕ್ತಿಯಿಂದ ಶಿವನ ಪ್ರಸಾದವು ಉಂಟಾಗುತ್ತದೆ. ಪ್ರಸಾದ ಪೂರ್ವಕವಾದ 


(ಶಿವಾನುಗ್ರಹದಿ೦ದ ಲಭಿಸಿರುವ) ಯಾವ ಭಕ್ತಿ ಇರುವುದೋ ಅದು ಮುಕ್ತಿದಾಯಕವಾಗಿರುತ್ತದೆ. ಅಂತಹ ಆ ಭಕ್ತಿಯು 
ಮನುಷ್ಯ ಗೆ ಒಂದೇ ಜನ್ಮದಲ್ಲಿ ಪಡೆಯಲು ಶಕ್ಕವಾಗುವುದಿಲ್ಲ (ಸಾಧ್ಯವಾಗುವುದಿಲ್ಲ). 

ಅನೇಕಜನ್ಮಶುದ್ಧಾನಾಮ್‌ 

ಶ್ರೌತಸ್ಮಾರ್ತಾನುವರ್ತಿನಾಮ್‌ । 


ಎರಕ್ತಾನಾಂ ಪ್ರಬುದ್ಧಾನಾಮ್‌ 

ಪ್ರಸೀದತಿ ಮಹೇಶ್ವರಃ ॥ 9-13 
ಅನೇಕ ಜನ್ಮಜನ್ಮಾಂತರಗಳಲ್ಲಿ (ಶಿವಪೂಜಾದಿಗಳಿ೦ದ) ಪರಿಶುದ್ದ ರಾದವರಿಗೆ ಶ್ರುತಿ ಮ 
ನೈಮಿತ್ತಿಕ) ಕರ್ಮಗಳನ್ನು ಅಚರಿಸಿದವರಿಗೆ, ವಿರಕ್ತರಾದವರಿಗೆ ಶಿವಜ್ಞಾನ ಸಂಪನ್ನರಾದ 


ಗಳಲ್ಲಿ ಹೇಳಲಟ, (ನಿತ 


ರಿಗೆ ಮಹೇಶರನು 


ಪ್ರಸನ್ನೇ ಸತಿ ಮುಕ್ತೋ*ಭೂತ್‌ 

ಮುಕ್ತಃ ಶಿವಸಮೋ ಭವೇತ್‌ । 

ಅಲ್ಪಭಕ್ತಾ ಪಿ ಯೋ ಮರ್ತ್ಯಃ 

ತಸ್ಯ ಜನ್ಮತ್ತಯಾತ್ಸರಮ್‌ ॥ 9-14 
ಶಿವನು ಪಸನ್ನನಾಗಲು ಸಾಧಕನು ಮುಕ್ತನಾಗುತ್ತಾನೆ. ಮುಕ್ತನಾದವನು ಶಿವನಿಗೆ ಸಮಾನನಾಗುತ್ತಾನೆ (ಶಿವಸ್ಟರೂಪನಾಗುತ್ತಾನೆ). ಯಾವನು 
ಳ್ಳವನಾಗಿರುವನೋ ಅವನಿಗೆ ಮೂರು ಜನ್ನಗಳ ನಂತರ ಮುಕ್ತಿ ಲಭಿಸುತ್ತದೆ. 


( 
(८ 
Kv 

2 


ನ ಯೋನಿಯಂತ್ರಪೀಡಾ ವೈ 
ಭವೇನ್ನೈವಾತ್ರ ಸಂಶಯಃ | 
ಸಾಂಗಾ ನ್ಯೂ ನಾಚಯಾ ಸೇವಾ 
ಸಾ ಭಕ್ತಿರಿತಿ ಕಥ್ಯತೇ ॥ 9-15 


ಹೀಗೆ ನವವಿಧ ಅಂಗಗಳಿಂದ (ಭಕ್ತಿಗಳಿಂದ) ಪುಷ್ಪವಾದದ್ದೇ ಸಾ೦ಗಾ (ಪೂರ್ಣ)ಭಕ್ತಿಯು. ಇನ್ನು ಇವುಗಳಲ್ಲಿ 
ಯಾವು ರೊಂದು ಭಕ್ತಿಯು ಕೊರತೆಯಾದಲ್ಲಿ ಅದು ನ್ಯೂನಾಭಕ್ಷಿಯೆಂದು ಕರೆಯಲ್ಪಡುತ್ತದೆ. ಈ 
ಭಕ್ತಿಯು ಗೆ ಯೋನಿಯಂತ್ರದ ಪೀಡೆಯು (ಪುನರ್ಜನವು) ಆಗುವುದಿಲ್ಲ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. 

ಸಾ ಪುನರ್ಭಿದ್ಯತೇ ತ್ರೇಧಾ 

ಮನೋವಾಕ್ಕಾಯಸಾಧನೈ: | 

ಶಿವರೂಪಾದಿಚಿಂತಾ ಯಾ 

ಸಾ ಸೇವಾ ಮಾನಸೀ ಸ ಕೃತಾ । 

ಜಪಾದಿ ವಾಚಿಕೀ ಸೇವಾ 

ಕರ್ಮಪೂಜಾ ಚ ಕಾಯಿಕೀ ॥ 9-16 
ಆ ಭಕ್ತಿಯು ಮತ್ತೆ ಮಾನಸಿಕ ಭಕ್ತಿ, ವಾಚಿಕ ಭಕ್ತಿ ಮತ್ತು ಕಾಯಿಕೀಭಕ್ತಿಯೆಂಬುದಾಗಿ ಮೂರು ಪ್ರಕಾರವಾಗಿರುವುದು. 

ಪಾ ಧ್ನಾನಿಸುವ ಮಾನಸಿಕ ಸೇವೆಯೇ ಮಾನಸಿಕ ಭಕಿಯೆಂದು ಕರೆಯಲಡುತದೆ. 

ವಾಣಿಯಿಂದ ಶಿವಪಂಚಾಕ್ಷರ ಮಂತ್ರದ ಜಪ ಮತ್ತು ಶಿವಸ್ತೋತ್ರಾದಿಗಳ ಪಠಣವನ್ನು ಮಾಡುವುದೇ ವಾಚಿಕ ಭಕ್ತಿಯು. ಇನ್ನು 
ಶರೀರದಿಂದ ಮಾಡಲ್ಪಟ್ಟ ಕರ್ಮ ಪ್ರಧಾನವಾದ (ಇಷ್ಟಲಿಂಗ) ಪೂಜೆಯೇ ಕಾಯಿಕೀ ಭಕ್ತಿಯೆಂದು ಹೇಳಲ್ಪಡುತ್ತದೆ. 


ಬಾಹ್ಯಮಾಭ್ಯಂತರಂ ಚೈವ 

ಬಾಹ್ಯಾಭ್ಯಂತರಮೇವ ವಾ। 

ಮನೋವಾಕ್ಕಾಯಭೇದೈತ್ಚ 

ತ್ರಿಧಾ ತದಜನಂ ವಿದುಃ ॥ 9-17 
ಈ ಪೂ ಲ್ಲಿ ಹೇಳಿದ (ಕಾಯಿಕೀ, ವಾಚಿಕ, ಮಾನಸಿಕ) ಭಕ್ತಿಗಳು ಬಾಹ್ಮವೆ೦ತಲೂ, ಆಭ್ಕ೦ತರ (ಅಂತರಂಗ)ವೆಂತಲೂ 
ಮತ್ತು ಬಾಹ್ಯಾಭ್ಯಂತರ ವೆಂತಲೂ, ಪ್ರಶಿಯೊಂದೂ ಮೂರು ಮೂರು ಪ್ರಕಾರವಾಗಿರುತ್ತದೆ 


ಮನೋ ಮಹೇಶಧ್ಯಾನಾಢ್ಯಮ್‌ 
ನಾನ್ಯಧ್ಯಾನರತಂ ಮನಃ । 
ಶಿವನಾಮರತಾ ವಾಣೀ 


ವಾಜ್ಕತಾ ಚೈವ ನೇತರಾ ॥ 9-18 
ಲಿಂಗೈ: ಶಿವಸ್ಯ ಚೋದ್ದಿಷ್ಟೈಃ 
ತ್ರಿಪು೦ಡ್ರಾದಿಭಿರಂಕಿತಃ | 
ಶಿಮೋಪಚಾರನಿರತಃ 
ಕಾಯ: ಕಾಯೋ ನ ಚೇತರಃ ॥ 9-19 
ಮಹೇಶನ (ಶಿವನ) ಧ್ದಾನದಲ್ಲಿ ಆಸಕವಾದ ಮನಸೇ ನಿಜವಾದ ಮನಸು, ಅನ್ನ ಧ್ಯಾನಾಸಕ್ತವಾ ಮನಸ್ಸು ಮನಸ್ಸಲ್ಲ 


ಎಸ ನ 
ವನಾಮದಲ್ಲಿ ನಿರತವಾದ (ಜಪಾಸಕ್ತವಾದ) ವಾಣಿಯೇ ನಿಜವಾದ ವಾಣಿಯು, ಅನ್ಯರ ಸ್ತುತಿಯಲ್ಲಿ ನಿರತವಾದ ವಾಣಿಯು 
ವಾಣಿಯಲ್ಲ. ಇದೇ ಪ್ರಕಾರ ಶಿವಲಾ೦ಛನಗಳಾದ ಶಿವಲಿಂಗ, ರುದ್ರಾಕ್ಷಿ. ತಿಪುಂಡ್ರಾದಿಗಳನ್ನು ठ 


ನ 
(ಶಿವಪೂಜೆಯಲ್ಲಿ) ನಿರತವಾದ ಕಾಯವೇ ನಿಜವಾದ ಕಾಯವು. ಇದಕ್ಕೆ ವಿಪರೀತವಾದದ್ದು ಕಾಯವೇ ಅಲ್ಲ. 


ಅನ್ಯಾತ್ಮವಿದಿತಂ ಬಾಹ್ಯಮ್‌ 
ಶಂಭೋರಭ್ಯರ್ಚನಾದಿಕಮ್‌ | 
ತದೇವ ತು ಸ್ಪಸಂವೇದ್ಯಮ್‌ 
ಆಭ್ಯಂತರಮುದಾಹೃತಮ್‌ 


ಮನೋ ಮಹೇಶಪ್ರವಣಮ್‌ 

ಬಾಹ್ಯಾಭ್ಯಂತರಮುಚ್ಯತೇ ॥ 9-20 
ಅನ್ನರಿಗೆ ಗೋಚರವಾಗುವ ಶಂಭುವಿನ ಅರ್ಚನಾದಿಗಳು ಬಾಹ್ಮಭಕಿಯಾಗಿದೆ. ಅದುವೆ ಕೇವಲ ಸಸಂವೇದ್ದವಾದರೆ (ತನ 
ಮಾತ್ರ ತಿಳಿದರೆ) ಅದು ಆಭ್ಯಂತರ ಭಕ್ತಿಯೆಂದು ಹೇಳಲ್ಪಡುತ್ತದೆ. ಮಹೇ ಧ್ಯಾನ ಹಾಗೂ ಅರ್ಚನಾಸಕ್ತವಾದ ಮನವು 
ಬಾಹ್ಯಾಭ್ಯಂತರವೆಂದು ಹೇಳಲ್ಪಡುತ್ತದೆ. 


ಪಂಚಧಾ ಕಥ್ಯತೇ ಸದ್ಧಿಃ 
ತದೇವ ಭಜನಂ ಪುನಃ । 
ತಪಃ ಕರ್ಮ ಜಪೋ ಧ್ಯಾನಮ್‌ 


ಜ್ಞಾನಂ ಚೇತ್ಸನುಪೂರ್ವಕಮ್‌ ॥ 9-21 
ತಪಸ್ಸು, ಕರ್ಮ, ಜಪ, ಧ್ಯಾನ ಮತ್ತು ಜ್ಞಾನ ಎಂಬುದಾಗಿ ಆ (ಮೇಲೆ ಹೇಳಿದ) ಭಕ್ತಿಯು ಮತೆ ಐದು ಪ್ರಕಾರವಾಗಿ 
(ಪಂಚಧಾ) ಹೇಳಲಡುತದೆ 


ಶಿವಾರ್ಥೇ ದೇಹಸಂಶೋಷ 

ತಪಃಕೃಚ್ಛಾದಿ ನೋ ಮತಮ್‌ । 

ಶಿವಾರ್ಚಾ ಕರ್ಮ ವಿಜ್ಞೇಯಮ್‌ 

ಬಾಹ್ಯಂ ಯಾಗಾದಿ ನೋಚ್ಯತೇ ॥ 9-22 
ಶಿವಪೂಜೆಗಾಗಿ ದೇಹವನ್ನು ಶೋಷಣೆಗೊಳಿಸುವುದು (ದೇಹ ದಂಡಿಸುವುದು) ತಪಸ್ತು. ಆದರೆ ಕೃಚ್ಛ ಚಾ೦ದ್ರಾಯಣಾದಿ ವ್ರತಗಳು ತಪಸ್ತಲ್ಲ. 
ಇಷ್ಟಲಿಂಗಾರ್ಚನೆಯೇ ನಿತ್ಕಕರ್ಮವೆಂದು ತಿಳಿದುಕೊಳ್ಳಬೇಕು. ಬಾಹ್ಮಗಳಾದ ಯಾಗಾದಿ ನಿತ್ಯಕರ್ಮಗಳಲ್ಲ 


ಜಪಃ ಪಂಚಾಕರಾಭ್ನಾಸಃ 
ಪಣವಾಭ್ನಾಸ ಏವ ವಾ । 
ರುದ್ರಾಧ್ಯಾಯಾದಿಕಾಭ್ಯಾಸೋ 
ನ ವೇದಾದಧ್ಷಯನಾದಿಕಮ್‌ ॥ 9-23 
ಚಾಕ್ಷರ ಮಂತ್ರದ ಅಭ್ಯಾಸವೂ (ಪುನಃ ಪುನಃ ಆವೃತ್ತಿಯು) ಪ್ರಣವದ (ಓಂಕಾರದ) ಅಥವಾ ರು 


ಅಭ್ಯಾಸವು ಜಪವೆಂದು ಕರೆಯಲಡುತದೆ. ವೇದಾಧ ದಿಗಳು ಜಪವಲ್ಲ. 


ಧ್ಯಾಯಾದಿಗಳ 


ಚಾ 


ಧ್ಯಾನಂ ಶಿವಸ್ಯ ರೂಪಾದಿ- 
ಚಿಂತಾ ನಾತ್ಮಾದಿಚಿಂತನಮ್‌ । 
ಶಿವಾಗಮಾರ್ಥವಿಜ್ಞಾನಮ್‌ 
ಜ್ಞಾನಂ ನಾನ್ಯಾರ್ಥವೇದನಮ್‌ | 
ಅತಿ ಪಂಚಪ್ರಕಾರೋ ಯಮ್‌ 
ಶಿವಯಜ್ಞು ಪ್ರಕೀರ್ತಿತಃ ॥ 9-24 


ವನ ರೂಪಾದಿಗಳ ಚಿಂತನೆಯೇ ಧ್ಯಾನವು. ಆತ್ಮಾದಿಗಳ ಚಿಂತನವು कय 


ತಿಳಿದುಕೊಳ್ಳುವುದೇ ಜ್ಞಾನವು ಬೇರೆ ಶಾಸಗಳನು ತಿಳಿದುಕೊಳ್ಳು ನ 
(ತಪ, ಕರ್ಮ, ಜಪ, ಧ್ಮಾನ ಮತು ಜ್ಞಾನ) ಕೀರ್ತಿಸಲ್ಪಟ್ಟಿದೆ. 


ಲ್ಲ. ಶಿವಾಗಮಗಳ ಅ ನು 
ಲ್ಲ 


ಅನೇನ ಪಂಚಯಜ್ಞೇನ 

ಯಃ ಪೂಜಯತಿ ಶಂಕರಮ್‌ | 

ಭಕ್ತ್ಯಾ ಪರಮಯಾ ಯುಕ್ತಃ 

ಸ ವೈ ಭಕ್ತ ಇತೀರಿತಃ ॥ 9-25 
ಈ ಮೇಲೆ ಹೇಳಿದ ಪಂಚಯಜ್ಞದಿಂದ ಯಾವನು ಶಂಕರ(ಶಿವ)ನನು ಸುತಾನೆಯೋ ಅವನು ಪರಮಶ್ರೇಷ್ಠವಾದ 
ಭಕ್ತಿಯಿಂದ ಕೂಡಿದವನಾಗಿ ಭಕ್ತನೆನಿಸಿಕೊಳ್ಳುತ್ತಾನೆ. 


ಪೂಜನಾಚ್ಛಿವಭಕ್ತಸ್ಯ 

ಪುಣ್ಯಾ ಗತಿರವಾಪ್ಯತೇ 

ಅವಮಾನಾನಹಾಥೋರೋ 

ನರಕೋ ನಾತ್ರ ಸಂಶಯಃ ॥ 9-26 
ಶಿವಭಕ್ತನನ್ನು ಪೂಜಿಸುವುದರಿ೦ದ ಸದ್ಗತಿಯು ಪ್ರಾಪ್ತವಾಗುತ್ತದೆ. ಆದರೆ ಅವನಿಗೆ ಅವಮಾನವನ್ನು ಮಾಡಿದರೆ ಮಹಾಘೋರ 
(ಮಹಾಭಯಂಕರ)ವಾದ ನರಕವು ಪ್ರಾಪ್ತವಾಗುವುದು ರಲ್ಲಿ ಯಾವ ಸಂಶಯವೂ ಇಲ್ಲ 


ಶಿವಭಕ್ತೋ ಮಹಾತೇಜಾಃ 
ಶಿವಭಕ್ತಿಪರಾಜ್ಮುಖಾನ್‌ | 

ನ ಸೃಶೇನ್ಸೈವ ವೀಕ್ಷೇತ 

ನ ತೈಃ ಸಹ ವಸೇತ್‌ ಕಚಿತ್‌ ॥ 9-27 


ಮಹಾತೇಜಸ್ವಿಯಾದ ಶಿವಭಕನು 9४8 ಪರಾಜ್ಠುಖರನ್ನು (ಶಿವಭ ನರನ್ನು) ಮುಟ್ಟಕೂಡದು, ನೋಡಕೂಡದು ಮತ್ತು 
ಎಲ್ಲಿಯೂ ಅವರೊಂದಿಗೆ ಸಹವಾಸವನ್ನು ಮಾಡಕೂಡದು (ಇಲ್ಲಿ ಚಾರಗಳಲ್ಲಿಯ ಲಿಂಗಾಚಾರ, ಸದಾಚಾರ 
ವಾಚಾರ, ಭೃತ್ಯಾಚಾರ, ಗಣಾಚಾರಗಳ ವಿಚಾರವನ್ನು ಹೇಳಲಾಗಿದೆ. ಚಂದ್ರಜ್ಞಾನಾಗಮ ಮತ್ತು ಪರಮರಹಸ್ಯದಿಂ 


ಯದಾ ದೀಕ್ಷಾಪ್ರವೇಶಃ ಸ್ಯಾತ್‌ 
ಲಿಂಗಧಾರಣಪೂರ್ವಕಃ | 
ದಾಪ್ರಭೃತಿ ಭಕ್ತೋಸೌ 

ಪೂಜಯೇತ್‌ ಸ್ಥಾಗಮಸ್ಥಿತಾನ್‌ ॥ 9-28 
ಶಿವಭಕ್ತನು (ಗುರುವಿನಿಂದ) ದೀಕ್ಷಾಸ೦ಸ್ಕಾರವನ್ನು ಹೊಂದಿ ಯಾವಾಗ ಲಿಂಗಧಾರಣೆಯನ್ನು ಮಾಡಿಕೊಳ್ಳುವನೋ ಅಂದಿನಿಂ 
ಅವನು ಶಿವಾಗಮಗಳಲ್ಲಿ ಹೇಳಿದ ಆಚಾರಗಳನ್ನು ಪರಿಪಾಲಿಸುವವರನ್ನು (ಶಿವಾಚಾರ್ಯರನ್ನು, ಶಿವಶರಣರನ್ನು, ಶಿವಭಕ್ತರನ್ನು) 
ಪೂಜಿಸಬೇಕು. 

ಸ್ಪಮಾರ್ಗಾಚಾರನಿರತಾಃ 

ಸಜಾತೀಯಾ ದ್ವಿಜಾಸ್ತು ಯೇ । 

ತೇಷಾಂ ಗೃಹೇಷು ಭುಂಜೀತ 

ನೇತರೇಷಾಂ ಕದಾಚನ ॥ 9-29 
ತನ್ನ ಆಚಾರ ವಿಚಾರಗಳಿಗೆ ಹೊಂದಿಕೆಯಾಗುವ (ಶಿವಾಚಾರ ಸಂಪನ್ನರಾದ) ದೀಕಾ ಸ೦ಂಸ್ನಾರವನ್ನು ಹೊಂದಿದ ತನ 
ಕುಲಬಾಂಧವರ ಮನೆಯಲ್ಲಿ ಭುಂಜಿಸಬೇಕೇ ವಿನಃ (ಊಟ ಮಾಡಬೇಕೇ ವಿನಃ) ಅನ್ನರ ಮನೆಯಲ್ಲಿ ಎಂದೂ ಮಾಡಬಾರದು 

ಸ್ಪಮಾರ್ಗಾಚಾರವಿಮುಖ್ಯೆಃ 


ಭವಿಭಿಃ ಪ್ರಾಕೃತಾತ್ಕಭಿಃ 

ಪ್ರೇಷಿತಂ ಸಕಲಂ ದ್ರವ್ಯಮ್‌ 

ಆತ್ನಲೀನಮಪಿ ತ್ನ್ಮಜೇತ್‌ ॥ 9-30 
ಶಿವಭಕ್ತನು ಸ್ವಮಾರ್ಗಾಚಾರಕ್ಕೆ (ತನ್ನ ವೀರಶ್ಶೆ ವಾಚಾರಕ್ಕೆ) ವಿಮುಖರಾದ ಭವಿಗಳಿಂದ (ಅಲಿಂಗಿಗಳಿಂದ) ಕಳುಹಿಸ ದವ 
ತನ್ನ ಸ್ವಾಧೀನ ಸರೂ ಅದೆಲ್ಲವನ್ನೂ ತ್ಯಾಗ ಮಾಡಬೇಕು. 


ನಾರ್ಚಯೇದನ್ಯದೇವಾಂಸ್ತು 

ನ ಸ್ಮರೇನ್ನ ಚ ಕೀರ್ತಯೇತ್‌ । 

ನ ತನ್ನಿವೇದ್ಯಮಶ್ಲೀಯಾತ್‌ 

ಶಿವಭಕೋ ದಢವತಃ ॥ 9-31 
ದೃಢವ್ರತನಾದ (ಶಿವೈಕ್ಯವ್ರತ ಸಂಪನ್ನನಾದ) ಶಿವಭಕ್ತ ವನ ಹೊರತಾಗಿ ಅನ್ಯದೇವತೆಗಳನ್ನು ಅರ್ಚಿಸಕೂಡದು. ಅವರನ್ನು 
ಸ್ಮರಿಸ ಕೂಡದು ಮತು ಅನ್ನದೇವರ ಗುಣಗಾನವನೂ ಸಹ ಮಾಡಕೂಡದು ಮತು ಅನ್ನದೇವರಿಗೆ ಅರ್ಪಿಸಿ 
ನೈವೇದ್ಯವ ಸಹ ತಾನು ಸೀಕರಿಸಬಾರದು. 


ಯದ ೈಹೇಷ್ಟನ್ಯದೇವೋಸ್ತಿ 

ತದ್ಭೃಹಾಣಿ ಪರಿತ್ಯಜೇತ್‌ । 

ನಾನ್ಯದೇವಾರ್ಚಕಾನ್‌ ಮರ್ತ್ಯಾನ್‌ 

ಪೂಜಾಕಾಲೇ ನಿರೀಕಯೇತ್‌ ॥ 9-32 
ಯಾವ ಮನೆಗಳಲ್ಲಿ ಶಿವನ ಹೊರತಾದ ಅನ್ಯದೇವತೆಗಳಿರುವವೋ ಆ ಮನೆಗಳನ್ನು ತ್ಯಾಗ ಮಾಡಬೇಕು (ಶಿವಭಕ್ತನು ಆ 
ಮನೆಗಳಲ್ಲಿ ಪ್ರವೇಶ ಮಾಡಕೂಡದು). ಅದರಂತೆ ಶಿವನ ಹೊರತಾಗಿ ಅನ್ಯದೇವರನ್ನು ಅರ್ಜಿಸುವ ಮನುಷ್ಯರನ್ನು ಇಷ್ಟಲಿಂಗ 
ಪೂಜಾಕಾಲದಲ್ಲಿ ನೋಡಕೂಡದು. 


ಸದಾ ಶಿವೈಕನಿಷ್ಠಾನಾಮ್‌ 
ವೀರಶೈವಾದ್ಬವರ್ತಿನಾಮ್‌ 
ನಹಿ ಸ್ಪಾವರಲಿಂಗಾನಾಮ್‌ 
ನಿರ್ಮಾಲ್ಲಾದ್ದುಪಯುಜ್ನತೇ ॥ 9-33 
ಯಾವಾಗಲೂ ಶಿವನಲ್ಲಿ ಏಕನಿಷೆಯನು ಹೊಂದಿರುವ ವೀರಶೈವ ಧರ್ಮಾನುಯಾಯಿಗಳು ಸ್ಲಾವರಲಿಂಗಗಳ 


© 
ನಿರ್ಮಾಲ್ಯಾದಿಗಳನ್ನು (ಪತ್ರೆ, ಪುಷ್ಪ ಪ್ರಸಾದಗಳನ್ನು) ಉಪಯೋಗಿಸಕೂಡದು 
ಯತ್ರ ಸ್ಥಾವರಲಿಂಗಾನಾಮ್‌ 
ಅಪಾಯಃ ಪರಿವರ್ತತೇ । 
ಅಥವಾ ಶಿವಭಕ್ತಾನಾಮ್‌ 
ಶಿವಲಾಂಛನಧಾರಿಣಾಮ್‌ ॥ 9-34 


ತತ್ರ ಪ್ರಾಣಾನ್‌ ವಿಹಾಯಾಪಿ 
ಪರಿಹಾರಂ ಸಮಾಚರೇತ್‌ । 
ಶಿವಾರ್ಥಂ ಮುಕ್ತಜೀವಶ್ಚೇತ್‌ 
ಶಿವಸಾಯುಜ್ಯಮಾಪು 0533 ॥ 9-35 


ಮಂದಿರಗಳಲ್ಲಿಯ ಸ್ಥಾವರಲಿಂಗಗಳಿಗೆ ಅಥವಾ ಶೈವ ಲಾಂಛನಗಳನ್ನು (ಇಷ್ಟಲಿಂಗ, ಭಸ್ಮ ರುದ್ರಾಕ್ಷ) ಧರಿಸಿದ ಶಿವ ಕರಿಗೆ 
ಎಲ್ಲಿ ಅಪಾಯವು ಸಂಭವಿಸುವುದೋ ಅಲ್ಲಿ ತನ್ನ ಪ್ರಾಣಗಳನ್ನು ತ್ಯಜಿಸಿಯಾದರೂ ಆ ಅಪಾಯವನ್ನು ಪರಿಹರಿಸಬೇಕು. 
ಶಿವನಿಗಾಗಿ ತನ್ನ ಜೀವವನ್ನು (ಪ್ರಾಣವನ್ನು) ಕಳದುಕೊಂಡದ್ದೇ ಆದರೆ ಅವನು ಶಿವಸಾಯುಜ್ಯವನ್ನು ಪಡೆಯುವನು 

ಶಿವನಿಂದಾಕರಂ ದೃಷ್ಟ್ವಾ 

ಘಾತಯೇದಥವಾ ಶಪೇತ್‌ । 

ಸ್ಥಾನಂ ವಾ ತತ್ಪರಿತ್ಯಜ್ಯ 

ಗಚ್ಛೇದ್‌ ಯದ್ಯಕ್ಷಮೋ ಭವೇತ್‌ ॥ 9-36 
ಶಿವಭಕ್ತನಾದವನು, ಶಿವನಿಂದಕರನ್ನು ಕಂಡಾಗ ಅವನನ್ನು ಸಂಹರಿಸಬೇಕು ಅಥವಾ ಕಠೋರ ಶಬ್ದಗಳಿಂದ ಶಪಿಸಬೇಕು. 
ಒಂದು ವೇಳೆ ಇವೆರಡನ್ನೂ ಮಾಡಲು ಅಸಮರ್ಥನಾಗಿದ್ದರೆ ಆ ಸ್ಥಾನವನ್ನು ತ್ಯಜಿಸಿ ಹೋಗಬೇಕು. 

ಯತ್ರ ಚಾಚಾರನಿಂದಾಸ್ತಿ 

ಕದಾಚಿತ್ತತ್ರ ನ ವ್ರಜೇತ್‌ । 

ಯದ ०८९ ಶಿವನಿಂದಾಸ್ತಿ 

ತದ್ಭೃಹಾಣಿ ಪರಿತ್ಯಜೇತ್‌ ॥ 9-37 
ಯಾವ ಸ್ಥಾನದಲ್ಲಿ ಆಚಾರಾದಿಗಳ (ಶಿವಾಚಾರಾದಿಗಳ) ನಿಂದೆಯು ಆಗುತ್ತದೆಯೋ ಅಲ್ಲಿ ಎಂದೂ ಹೋಗಬಾರದು ಮತ್ತು 
ಯಾರ ಮನೆಯಲ್ಲಿ ಶಿವನಿಂದೆಯು ನಡೆಯುತ್ತದೆಯೋ ಆ ಮನೆಗಳನ್ನು (ಶಿವಭಕ್ತನು) ತ್ಯಜಿಸಬೇಕು. 

ಯಃ ಸರ್ವಭೂತಾಧಿಪತಿಮ್‌ 

ವಿಶ್ವೇಶಾನಂ ವಿನಿಂದತಿ । 

ನ ತಸ್ಯ ನಿಷ್ಕೃತಿಃ ಶಕ್ಯಾ 

ಕರ್ತುಂ ವರ್ಷಶತೈರಪಿ ॥ 9-38 
ಸರ್ವಭೂತಗಳಿಗೆ (ಪ್ರಾಣಿಗಳಿಗೆ) ಅಧಿಪತಿಯಾದ ವಿಶ್ವೇಶ(ಶಿವ)ನನ್ನು ವಿಶೇಷವಾಗಿ ಯಾರು ನಿಂದಿಸುತಾರೆಯೋ ಅವರು ಆ 
ನಿಂದೆಯಿಂದುಂಟಾದ ದೋಷವನ್ನು ಕಳೆದುಕೊಳ್ಳಲು ಒಂದು ನೂರು ವರ್ಷ ನಿಷ್ಕೃತಿ (ಪ್ರಾಯಶ್ಚಿತ್ತವನ್ನು) ಯನ್ನು 
ಮಾಡಿಕೊ೦ಡರೂ ಸಾಧ್ಯವಿಲ್ಲ. 

ಶಿವಪೂಜಾಪರೋ ಭೂತ್ವಾ 

ಪೂರ್ವಕರ್ಮ ವಿಸರ್ಜಯೇತ್‌ | 

ಅಥವಾ ಪೂರ್ವಕರ್ಮ ಸ್ಯಾತ್‌ 

ಸಾ ಪೂಜಾ ನಿಷ್ಠಲಾ ಭವೇತ್‌ ॥ 9-39 
ಶಿವಪೂಜೆ (ಇಷ್ಟಲಿಂಗ ಪೂಜೆ)ಯಲ್ಲಿ ತತ್ಪರನಾದವನು ತನ್ನ ಪೂರ್ವಕರ್ಮಗಳನ್ನು ವಿಸರ್ಜಿಸಬೇಕು. ಒಂದು ವೇಳೆ 
ಪೂರ್ವಕರ್ಮಗಳನ್ನೇ ಮಾಡುತ್ತಿದ್ದರೆ ಆ ಶಿವಪೂಜೆಯು ನಿಷ್ಠಲವಾಗುವುದು. 

ಉತ್ತಮಾಂ ಗತಿಮಾಶ್ರಿತ್ಯ 

ನೀಚಾಂ ವೃತ್ತಿಂ ಸಮಾಶ್ರಿತಃ | 

ಆರೂಢಪತಿತೋ ಜ್ಞೇಯಃ 

ಸರ್ವಕರ್ಮಬಹಿಷ್ಯೃತಃ ॥ 9-40 
(ಶಿವಪೂಜಾರೂಪವಾದ) ಉನ್ನತವಾದ ಮಾರ್ಗವನ್ನು ಆಶ್ರಯಿಸಿದ ಮೇಲೆ ಕೆಳಮಟ್ಟದ ಕರ್ಮಗಳನ್ನು ಆಚರಿಸತೊಡಗಿದರೆ 
ಅವನು ಸರ್ವಕರ್ಮ ಬಹಿಷ್ಕೃತನೂ (ಎಲ್ಲ ಕರ್ಮಗಳನ್ನು ಮಾಡಲು ಅಯೋಗ್ಯನು) ಮತ್ತು ಆರೂಢಪತಿತನೆಂಬುದಾಗಿ 
ತಿಳಿಯಬೇಕು. 


ಪಂಚಾಕ್ಷರೋಪದೇಶೀ ಚ 


ನರಸ್ತುತಿಕರೋ ಯದಿ 

22९5९०0९ ಸ ದುರಾಚಾರೀ 

ಕುಕವಿಃ ಸ ತು ವಿಶ್ರುತಃ | 9-41 
(ಸದ್ದುರುವಿನಿಂದ) ಪಂಚಾಕ್ಷರ ಮಹಾಮಂತ್ರದ ಉಪದೇಶವನ್ನು ಪಡೆದವನು ಒಂದು ವೇಳೆ ಸಾಮಾನ್ಯ ಮನುಷ್ಯರ 
ಸ್ತುತಿಯನ್ನು ಮಾಡಿದರೆ ಅವನು ಅಲಿಂಗಿಯೆಂತಲೂ, ದುರಾಚಾರಿಯೆಂತಲೂ, ಕುಕವಿಯೆಂತಲೂ ಕರೆಯಲ್ಲಡುತ್ತಾನೆ. 


ಚರ್ಮಪಾತ್ರೇ ಜಲಂ ತೈಲಮ್‌ 

ನ ಗ್ರಾಹ್ಯಂ ಭಕ್ತಿತತ್ಪರೈಃ । 

ಗೃಹ್ಯತೇ ಯದಿ ಭಕ್ತೇನ 

ರೌರವಂ ನರಕಂ ವ್ರಜೇತ್‌ ॥ 9-42 


ಶಿವಭಕ್ತಿಯಲ್ಲಿ ತತ್ತರರಾದವರು ಚರ್ಮಪಾತ್ರೆಗಳಲ್ಲಿ ನೀರು, ಎಣ್ಣೆ ಮುಂತಾದವುಗಳನ್ನು ತೆಗೆದುಕೊಳ್ಳಬಾರದು. ಒಂದು ವೇಳೆ 
ಶಿವಭಕ್ಕನು ಹಾಗೆ ತೆಗೆದುಕೊಂಡರೆ ರೌರವ ನರಕವನ್ನು ಹೊಂದುವನು 


ನ ತಸ್ಯ ಸೂತಕಂ ಕಿಂಚಿತ್‌- 

ಪ್ರಾಣಲಿಂಗಾಂಗಸಂಗಿನಃ | 

ಜನ್ಮನೋತ್ಥಂ ಮೃತೋತ್ಸಂ ಚ 

ವಿದ್ಯತೇ ಪರಮಾರ್ಥತಃ ॥ 9-43 
ತನ್ನಂಗದಲ್ಲಿನ ಪ್ರಾಣಲಿಂಗವನ್ನು ಸಂಬಂಧಮಾಡಿಕೊಂಡ ಪ್ರಾಣಲಿಂಗಿ ಯಾದ ಶಿವಭಕ್ತನಿಗೆ ಜನನ ಸಂಬಂಧಿಯಾದ ಮತ್ತು 
ಮರಣಸಂಬಂಧಿಯಾದ ಕಿಂಚಿತ್‌ (ಸ್ವಲ್ಪ) ಸೂತಕವೂ ಪರಮಾರ್ಥ (ನಿಜ)ವಾಗಿ 
ಇರುವುದಿಲ್ಲ. 


ಲಿಂಗಾರ್ಚನರತಾಯಾಶ್ಚ 

ಯತೌ ನಾರ್ಯಾ ನ ಸೂತಕಮ್‌ । 

ತಥಾ ಪ್ರಸೂತಿಕಾಯಾಶ್ಚ 

ಸೂತಕಂ ನೈವ ವಿದ್ಯತೇ ॥ 9-44 
ಲಿಂಗಾರ್ಚನೆಯಲ್ಲಿ ನಿರತರಾಗಿರುವ ವೀರಶೈವ ಸ್ತ್ರೀಯರಿಗೆ ಯತುಕಾಲದಲ್ಲಿ ಉ೦ಟಾದ ರಜಸ್ಸೂತಕವಾಗಲಿ ಮತ್ತು 
ಹೆರಿಗೆಯಿಂದುಂಟಾದ ಪ್ರಸೂತಿಕಾ ಸೂತಕವಾಗಲಿ (ಜನನ ಸೂತಕವಾಗಲಿ) ಇರುವುದಿಲ್ಲ. 


ಗೃಹೇ ಯಸ್ಮಿನ್‌ ಪ್ರಸೂತಾ ಸ್ತ್ರೀ 

ಸೂತಕಂ ನಾತ್ರ ವಿದ್ಯತೇ | 

ಶಿವಪಾದಾಂಬುಸಂಸ್ಪರ್ಶಾತ್‌ 

ಸರ್ವಪಾಪಂ ಪ್ರಣಶ್ಯತಿ ॥ 9-45 
ಯಾವ ಮನೆಯಲ್ಲಿ ಹೆಣ್ಣುಮಗಳು ಪ್ರಸೂತಳಾಗಿರುತ್ತಾಳೆಯೋ (ಹೆರಿಗೆಯನ್ನು ಮಾಡಿಸಿಕೊಂಡಿರುವಳೋ) ಅಲ್ಲಿ ಸೂತಕವು 
ಇರುವುದಿಲ್ಲ. ಶಿವಜ್ಞಾನಿಗಳ (ಸದ್ಗುರುಗಳ) ಪಾದೋದಕದ ಸ್ಪರ್ಶದಿಂದ ಎಲ್ಲ ಪಾಪವು ನಾಶವಾಗುತ್ತದೆ. 


ಶಿವಸ್ಥಾನಾನಿ ತೀರ್ಥಾನಿ 
ವಿಶಿಷ್ಟಾನಿ ಶಿವಾರ್ಚಕಃ | 


ಶಿವಯಾತ್ರೋತ್ಸವಂ ನಿತ್ಯಮ್‌ 
ಸೇವೇತ ಪರಯಾ ಮುದಾ ॥ 9-46 


ವಾರ್ಚಕನಾದ (ಇಷ್ಟಲಿಂಗಾರ್ಚಕನಾದ) ಶಿವಭಕ್ತನು ಶಿವಸ್ಥಾನಗಳಾದ (ಶಿವನಿವಾ ಕ್ಷೇತ್ರ ಳಾದ ಕಾಶಿ, ಕೇದಾರ ಮುಂತಾದ 
ಕ್ಷೇತ್ರಗಳ) ವಿಶಿಷ್ಟಗಳಾದ ಗಂಗಾ ಮುಂತಾದ ತೀರ್ಥಗಳಲ್ಲಿನ (ಸ್ನಾನಗಳನ್ನು ಮಾಡಿ) ಅಲ್ಲಿ ನಡೆಯುವ ಯಾತ್ರೋತ್ಸವಗಳಲ್ಲಿ 


ಪರಮ ಸಂತೋಷದಿಂದ ಸೇವೆಯನು, ಮಾಡಬೇಕು 


ಶಿವಕ್ಷೇತ್ರೋತ್ಸವಮಹಾ- 

ಯಾತ್ರಾದರ್ಶನಕಾಂಕ್ಷಿಣಾಮ್‌ । 

ಮಾರ್ಗೇಇನ್ನಪಾನದಾನಂ ಚ 

ಕುರ್ಯಾನ್ಮಾಹೇಶ್ವರೋ ಜನಃ ॥ 9-47 
ಶಿವಕ್ಷೇತ್ರ ದರ್ಶನಕ್ಕಾಗಿ ಹೊರಟರುವ ಮಹಾಯಾತ್ರಿಗಳಿಗೆ ಮಾರ್ಗದಲ್ಲಿ ಮಾಹೇಶ್ವರನು ಅ ರುಗಳ ದಾನವನ್ನು 
ಮಾಡಬೇಕು. 

ನಾನ್ನತೋಯಸಮಂ ದಾನಮ್‌ 

ನ ಚಾಹಿಂಸಾಪರಂ ತಪಃ । 

ತಸ್ಮಾನ್ಮಾಹೇಶ್ವರೋ ನಿತ್ಯಮ್‌ 


ಅನ ತೋಯಪದೋ ಭವೇತ್‌ ॥ 9-48 
ಅಹಿಂಸೆಗೆ ಸಮನಾದ ಹೇಗೆ ಬೇರೆ ಇಲ್ಲವೋ ಹಾಗೆ ಅನ್ನ ನೀರುಗಳ ಕೆ ಸಮವಾದ ದಾನವು 
ಬೇರೊಂದಿರುವುದಿಲ್ಲ. ಆದರಿಂದ ಮಾಹೇಶ್ವರನು ಪ್ರತಿದಿನವೂ ಅನ್ನ ನೀರುಗಳನ್ನು ದಾನ ಮಾಡಬೇಕು 


ಸ್ಪಮಾರ್ಗಾಚಾರವರ್ತಿಭ್ಯಃ 

ಸ್ಪಜಾತಿಭ್ಯಃ ಸದಾ ವ್ರತೀ । 

ದದ್ಯಾತ್‌ ತೇಭ್ಯಃ ಸಮಾದದ್ಯಾತ್‌ 
ಕನ್ನಾಂ ಕುಲಸಮುದವಾಮ್‌ ॥ 9-49 


ಶಿವಾಚಾರವ್ರತಸಂಪನ್ನ! ಶಿವಭಕ್ತನು ತನ್ನ ಮಾರ್ಗಾಚಾರದಲ್ಲಿ ವರ್ತಿಸುತ್ತಿರುವ ಮತ್ತು ಸ್ಪಜಾತೀಯರಿಗೆ ತನ್ನ ಕುಲದಲ್ಲಿ 
ಹುಟ್ಟಿದ ಕನ್ಕೆಯನ್ನು ಕೊಡಬೇಕು ಮತ್ತು ಅವರಿಂದ ಅಂತಹುದೇ ಕನ್ಯೆಯನ್ನು ತಾನೂ ತೆಗೆದುಕೊಳ್ಳಬೇಕು 
ಏವಮಾಚಾರಸಂಯುಕ್ತೋ 
ವೀರಶೈವೋ ಮಹಾವ್ರತೀ । 
ಪೂಜಯೇತ್‌ ಪರಯಾ ಭಕ್ತಾ 5 
ಗುರುಂಲಿಂಗಂ ಚ ಸಂತತಮ್‌ ॥ 9-50 
ಹೀಗೆ ಆಚಾರಯುಕ್ತನೂ, ಮಹಾವ್ರತಿಯೂ ಆದ ವೀರಶೈವನು ಪರಮ ಭಕ್ತಿಯಿಂದ ಯಾವಾಗಲೂ ಗುರುವನ್ನು ಮತ್ತು 


ಲಿಂಗವನ್ನು ಪೂಜೆಮಾಡಬೇಕು. 
ಅತಿ ಭಕ್ಷಮಾರ್ಗಕಿಯಾಸ್ಥಲಂ ಇಲ್ಲಿಗೆ ಭಕ್ಷಮಾರ್ಗಕ್ಷಿಯಾಸ್ಥಲವು ಮುಗಿಯಿತು 
10. ಅಥ ಉಭಯಸಲಮ್‌ 


ಈಗ ಉಭಯಸ್ಪಲವು 
(7 ಶ್ಲೋಕಗಳು) 


ಗುರೋರಭ್ಯರ್ಚನೇನಾಪಿ 

ಸಾಕ್ಸಾ ದಭ್ಯರ್ಚಿತಃ ಶಿವಃ । 

ತಯೋರ್ನಾಸ್ತಿ ಭಿದಾ ಕಿಂಚಿತ್‌ 

ಏಕತ್ವಾತ್‌ ತತ್ತ್ವರೂಪತಃ ॥ 9-51 
ಗುರುವನ್ನು ಅರ್ಚಿಸಿದರೆ ಸಾಕ್ಷಾತ್‌ ಶಿವನೇ ಅರ್ಚಿಸಲ್ಪಡುತ್ತಾನೆ. ಅವರಿಬ್ಬರಲ್ಲಿ ತಾತ್ವಿಕವಾಗಿ ಏಕತ್ವವಿರುವುದರಿ೦ದ ಅವರಲ್ಲಿ 
ಭೇದವು ಕಿಂಚಿತ್ತೂ ಇರುವುದಿಲ್ಲ 


ಯಥಾ ದೇವೇ ಜಗನ್ನಾಥೇ 
ಸರ್ವಾನುಗ್ರಹಕಾರಕೇ । 
ತಥಾ ಗುರುವರೇ ಕುರ್ಯಾತ್‌ 
ಉಪಚಾರಾನ್‌ ದಿನೇ ದಿನೇ ॥ 9-52 
ಸರ್ವರ ಮೇಲೆ ಅನುಗಹವನು ಮಾಡುತಿರುವ ಜಗನ್ನಾಥನಾದ ದೇವನ 
ಮಾಡುತ್ತಾನೆಯೋ ಅದರಂತೆ ಅವನು ಗುರುವಿಗೂ ಮಾಡಬೇಕು. 
ಅಪ್ರತ್ಯಕ್ಷೋ ಮಹಾದೇವಃ 
ಸರ್ವೇಷಾಮಾತ್ಮಮಾಯಯಾ 
ಪ್ರತ್ಯಕ್ಷೋ ಗುರುರೂಪೇಣ 
ವರ್ತತೇ ಭಕಿಸಿದಯೇ ॥ 9-53 
ನ್ನ ಮಾಯೆಯ ಕಾರಣದಿಂದ ಸರ್ವರಿಗೂ ಅಪತ್ತಕನಾದ ಮಹಾದೇವನು (ಪರಮೆ ಶ್ವರನು) ಭಕ್ತರ ಭ ಸಿದ್ಧಿಗಾಗಿ 
ಗುರುರೂಪದಿಂದ ಪತ್ನಕವಾ ಇರುತ್ತಾನೆ. 


36 
(€. 
© 
£ 
24 
1 
< 
೮೨ 
$1 


ವೂ ಭಕ್ತನು ಹೇಗೆ ಉಪಚಾರಗಳನ್ನು 


ಶಿವಜ್ಞಾನಂ ಮಹಾಘೋರ- 
ಸಂಸಾರಾರ್ಣವತಾರಕಮ್‌ । 
ದೀಯತೇ ಯೇನ ಸ ಗುರುಃ 
ಕಸ್ಕ ವಂದ್ಯೋ ನ ಜಾಯತೇ ॥ 9-54 
ಮಹಾಭಯಾನಕವಾದ ಸಂಸಾರ ಸಾಗರವನ್ನು ದಾಟಿಸುವ ಶಿವಜ್ಞಾನ ನ್ನು ಯಾರು ಪಡೆದುಕೊಂಡಿರುತ್ತಾರೆಯೋ ಮತ್ತು ಆ 
ನವನ್ನು ಕೊಡುತಾನೆಯೋ ಅಂತಹ ಗುರುವು ಯಾರಿಗೆ ತಾನೆ [ (ಪೂಜ್ಯ)ನಾಗುವುದಿಲ್ಲ? (ಅವನು ಎಲ್ಲರಿಗೂ 


ಯತೃಟಾಕ್ಷಕಲಾಮಾತ್ರಾತ್‌ 

ಪರಮಾನಂದಲಕ್ಷಣಮ್‌ । 

ಲಭ್ಯತೇ ಶಿವರೂಪತ್ಚಮ್‌ 

ಸ ಗುರುಃ ಕೇನ ನಾರ್ಚಿತಃ ॥ 9-55 
ಕೇವಲ ಯಾರ ಕೃಪಾಕಟಾಕ ಮಾತ್ರದಿಂದಲೇ ಪರಮಾನಂದ ಲಕ್ಷಣ (ಸ್ವರೂಪ)ವಾದ ಶಿವಸ್ಟರೂಪವು 

ಪ್ರಾಪುವಾಗುತ್ತದೆಯೋ ಅಂತಹ ಗುರುವು ಯಾರಿಂದ ತಾನೇ ಅರ್ಚಿಸಲ್ಪಡುವುದಿಲ್ಲ (ಸರ್ವರಿಂದಲೂ 

ಅರ್ಚಿಸಲ್ಪಡುತ್ತಾನೆ). 

ಹಿತಮೇವ ಚರೇನ್ನಿತ್ಯಮ್‌ 

ಶರೀರೇಣ ಧನೇನ ಚ । 


ಆಚಾರ್ಯಸ್ಯೋಪತಶಾಂತಸ್ಯ 

ಶಿವಜ್ಞಾನಮಹಾನಿಧೇಃ ॥ 9-56 
ಶಿವಜ್ಞಾನದ ಮಹಾನಿಕೇಪನೂ, ಶಾಂತನೂ ಆಗಿರುವ ಆಚಾರ್ಯನಿಗೆ (ಗುರುವಿಗೆ) ಶಿಷ್ಯನಾದವನು ತನ್ನ ಶರೀರ ಮತ್ತು 
ಧನದಿಂದ ನಿತ್ನವೂ ಹಿತವನ್ನೇ ಉಂಟುಮಾಡಬೇಕು. 

ಗುರೋರಾಜ್ಞಾಂ ನ ಲಂಘೇತ 

ಸಿದ್ದಿಕಾಮೀ ಮಹಾಮತಿಃ | 

ತದಾಜ್ಞಾಲಂಘನೇನಾಪಿ 

ಶಿವಾಜ್ಞಾಚ್ಛೇದಕೋ ಭವೇತ್‌ ॥ 9-57 
ಮೋಕ್ಷದ ಸಿದ್ಧಿಯನ್ನು ಅಪೇಕ್ಷಿಸುವ ಮಹಾಮತಿಯಾದ (ವಿವೇಕ ಸಂಪನ್ನನಾದ) ಶಿಷ್ಯನು ಗುರುವಿನ ಆಜ್ವೆಯನ್ನು 


ಡ್‌ 


ಉಲ್ಲಂಘಿಸಕೂಡದು. (ಒಂದು ವೇಳೆ) ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಶಿವನ ಆಜ್ಞೆಯನ್ನು ಉಲ್ಲಂಘಿಸಿದಂತಾಗುತ್ತದೆ. 


ಅತಿ ಉಭಯಸ್ಥಲಂ ಇಲ್ಲಿಗೆ ಉಭಯಸ್ಥಲವು ಮುಗಿಯಿತು 


11. ಅಥ ತಿವಿಧಸಂಪತಿಸಲಮ್‌ 
ಈಗ ತ್ರಿವಿಧಸಂಪತಿಸಲವು 
(9 ಶ್ಲೋಕಗಳು) 


ಯಥಾ ಗುರೌ ಯಥಾ ಲಿಂಗೇ 
ಭಕ್ತಿಮಾನ್‌ ಪರಿವರ್ತತೇ । 
ಜಂಗಮೇ ಚ ತಥಾ ನಿತ್ಯಮ್‌ 
ಭಕಿಂ ಕುರ್ನಾದ್‌ ವಿಚಕಣಃ ॥ 9-58 
ವಿಚಕ್ಷಣನಾದ (ವಿವೇಕ ಸಂಪನ್ನನಾದ ಶಿವಭಕ್ತನು) ಗುರುವಿನಲ್ಲಿ ಹಾಗೂ ತನ್ನ ಲಿಂಗ (ಇಷ್ಟಲಿಂಗ)ದಲ್ಲಿ ಯಾವ ರೀತಿಯಾಗಿ 
ನ ತಾನೆಯೋ ಅ ತೆ ಪ್ರತಿದಿನವೂ ಜಂಗಮನ ಮೇಲೆಯೂ ಭಕ್ತಿಯನ್ನು ಮಾಡಬೇಕು. 


ಏಕ ಏವ ಶಿವಃ ಸಾಕ್ಷಾತ್‌ 
ಸರ್ವಾನುಗಹಕಾರಕ: | 
ಗುರುಜಂಗಮಲಿಂಗಾತ್ಮಾ 
ವರ್ತತೇ ಭುಕಿಮುಕಿದಃ ॥ 9-59 


ಒಬ್ಬನೇ ಆದ ಶಿವನು ಸ್ವತಃ ಗುರು ಜಂಗಮ ಲಿಂಗವೆಂಬ ತ್ರಿವಿಧ ಸ್ವರೂಪವನ್ನು ತಾಳಿ ಭ ಗೆ ಭುಕಿಮುಕಿಗಳನು 
ಅನುಗ್ರಹಿಸುತ್ತಾನೆ 


ಲಿಂಗಂ ಚ ದ್ವಿವಿಧಂ ಪ್ರೋಕ್ಷಮ್‌ 

ಜಂಗಮಾಜಂಗಮಾತ್ಮನಾ | 

ಅಜಂಗಮೇ ಯಥಾ ಭಕ್ತಿಃ 

ಜಂಗಮೇ ಚ ತಥಾ ಸ್ನತಾ ॥ 9-60 
ಲಿಂಗವು ಜಂಗಮಲಿಂಗವೆಂತಲೂ, ಅಜ೦ಗಮಲಿಂಗವೆ೦ತಲೂ ಎರಡು ವಿಧವಾಗಿರುತ್ತದೆ. ಅಜ೦ಗಮಲಿಂಗದಲ್ಲಿ 
(ಸ್ಥಿರಲಿಂಗ ಲ್ಲಿಯಾವ ರೀತಿಯಾಗಿ ಭಕ್ತಿಯು ಮಾಡಲ್ಲಡುತ್ತದೆಯೋ ಅದರಂತೆ ಜಂಗಮಲಿಂಗದಲ್ಲಿಯೂ, ಭಕ್ತಿಯನ್ನು 
ಮಾಡಬೇಕು. 


ಅಜಂಗಮಂ ತು ಯಲ್ಲಿಂಗಮ್‌ 
ब्र | 
ತದ್ದರಂ ಜಂಗಮಂ ಲಿಂಗಮ್‌ 
ಶಿವಯೋಗೀತಿ ವಿಶ್ರುತಮ್‌ ॥ 9-61 
ಮೃತ್‌ (ಮಣ್ಣು), ಶಿಲಾ (ಕಲ್ಲು) ಮುಂತಾದವುಗಳಿಂದ ನಿರ್ಮಿಸಲ್ಪಟ್ಟ ಯಾವ ಲಿಂಗವಿದೆಯೋ ಅದು ಅಜ೦ಗಮ ಲಿಂಗವು. 
ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಜಂಗಮಲಿಂಗವು. ಅದುವೇ ಶಿವಯೋಗಿಯೆಂದು ಸುಪ್ರಸಿದ್ದವಾಗಿರುತ್ತದೆ. 
ಅಚರೇ ಮಂತ್ರಸಂಸ್ಕಾರಾತ್‌ 
ಲಿಂಗೇ ವಸತಿ ಶಂಕರಃ । 
ಸದಾಕಾಲಂ ವಸತ್ಯೇವ 
ಚರಲಿಂಗೇ ಮಹೇಶ್ವರಃ ॥ 9-62 


ಶಿವಯೋಗಿನಿ ಯದ್‌ದತ್ತಮ್‌ 

ತದಕ್ಷಯಫಲಂ ಭವೇತ್‌ | 

ತಸ್ಮಾತ್‌ ಸರ್ವಪ್ರಯತ್ನೇನ 

ತಸ್ಮೈ ದೇಯಂ ಮಹಾತ್ಮನೇ ॥ 9-63 
ಶಿವಯೋಗಿಗೆ ಕೊಡಲ್ಪಟ್ಟ ದಾನದಿಂದ ಅಕ್ಷಯವಾದ ಫಲವು ಪ ಪ್ತಿಯಾಗುತ್ತದೆ. ಆದ್ದರಿಂದ ಸರ್ವಪ್ರಯತ್ನವನ್ನು ಮಾಡಿ 
ಮಹಿಮಾಶಾಲಿಯಾದ (ಮಹಾತ್ಮನಾದ) ಆ ಶಿವಯೋಗಿಗೆ ದಾನವನ್ನು ಮಾಡಬೇಕು. 


ಯತ್ಛಲಂ ಲಭತೇ ಜಂತುಃ 

ಪೂಜಯಾ ಶಿವಯೋಗಿನಃ । 

ತದಕ್ಷಯಮಿತಿ ಪ್ರೋಕ್ತಮ್‌ 

ಸಕಲಾಗಮಪಾರಗೈಃ ॥ 9-64 
ಶಿವಯೋಗಿಗಳ ಪೂಜೆಯಿಂದ ಜೀವಿಗೆ ಯಾವ ಫಲವು ಲಭಿಸುತ್ತದೆಯೋ ಅದು ಅಕ್ಷಯವೆಂದು ಸಕಲಾಗಮ ಪಾರಂಗತರು 
(ಆಗಮತಜ್ಞರು) ಹೇಳುತ್ತಾರೆ. 

ನಾವಮನ್ಯೇತ ಕುತ್ರಾಪಿ 

ಶಿವಯೋಗಿನಮಾಗತಮ್‌ । 

ಅವಮಾನಾದ್ದವೇತ್ತಸ್ಯ 

ದುರ್ಗತಿಶ್ಚ ನ ಸಂಶಯಃ ॥ 9-65 
(ತನ್ನ ಮನೆಗೆ) ಬಂದಂಥ ಶಿವಯೋಗಿಯನ್ನು ಎಲ್ಲಿಯೂ (ಅಂತರಂಗ ಬಹಿರಂಗಗಳಲ್ಲಿ) ಅವಮಾನಗೊಳಿಸಬಾರದು. ಅವನ 
ಅವಮಾನವನ್ನು ಮಾಡಿದರೆ ದುರ್ಗತಿಯಾಗುವುದರಲ್ಲಿ ಸಂದೇಹವಿಲ್ಲ. 


ಶಿವಯೋಗೀ ಶಿವಃ ಸಾಕ್ಷಾತ್‌ 

ಅತಿ ಕೈಂಕರ್ಯ ಭಕ್ತಿತಃ | 
ಪೂಜಯೇದಾದರೇಣೈವ 

ಯಥಾ ಲಿಂಗಂ ಯಥಾ ಗುರುಃ ॥ 9-66 


ಶಿವಭಕ್ತನು ಲಿಂಗವನ್ನು ಮತ್ತು ಗುರುವನ್ನು ಯಾವ ಪ್ರಕಾರವಾಗಿ ಆದರದಿಂದ ಪೂ ತ್ತಾನೆಯೋ ಅದರಂತೆಯೇ 
ಶಿವಯೋಗಿಯನ್ನೂ ಸ 


ಹ ಸಾಕ್ಷಾ ಶಿವನೆಂದೇ ಭಾವಿಸಿ ಆತನನ್ನು ಕಿಂಕರಭಕ್ತಿಯಿಂದ ಹಾಗೂ ಆದರದಿಂದ ಪೂಜಿಸಬೇಕು. 


ಅತಿ ವ್ರೆವಿಧಸಂಪತ್ತಿಸ್ಥಲಂ ಇಲ್ಲಿಗೆ ತ್ರೆವಿಧಸಂಪತ್ತಿಸ್ಥಲವು ಮುಗಿಯಿತು 


12. ಅಥ ಪಸಾದಸ್ಸೀಕಾರಸಲಮ್‌ 
ಈಗ ಪಸಾದಸ್ತೀಕಾರ ಸಲವು 
ಚತುರ್ವಿಧಸಾರಾಯಸಲಮ್‌ 
(ಚತುರ್ವಿಧಸಾರಾಯಸ್ಥಲವು) 

(12 ಶ್ಲೋಕಗಳು) 


ಪಾದೋದಕಂ ಯಥಾ ಭಕ್ತ್ಯಾ 

ಸ್ಟೀಕರೋತಿ ಮಹೇಶಿತು: | 

ತಥಾ ಶಿವಾತ್ಮನೋರ್ನಿತ್ಯಮ್‌ 

ಗುರುಜಂಗಮಯೋರಪಿ ॥ 9-67 
ಶಿವಭಕ್ತನಾದ ಮಹೇಶನ (ಇಷ್ಟಲಿಂಗದ) ಪಾ ದಕವನ್ನು ಹೇಗೆ ಭಕ್ತಿಯಿ೦ದ ಸ್ವೀಕರಿಸುತ್ತಾನೆಯೋ, ಹಾಗೆಯೇ ಶಿವಾತ್ಮ 
ಸರೂಪರಾದ ಗುರು ಜಂಗಮರ ಪಾದೋದಕವನ್ನೂ ಸಹ ನಿತ್ನವೂ ಸ್ತೀಕರಿಸಬೇಕು 


ಸರ್ವಮಂಗಲಮಾಂಗಲ್ಯಮ್‌ 

ಸರ್ವಪಾವನಪಾವನಮ್‌ । 

ಸರ್ವಸಿದ್ಧಿಕರಂ ಪುಂಸಾಮ್‌ 

ಶಂಭೋ: ಪಾದಾಂಬುಧಾರಣಮ್‌ ॥ 9-68 
ಶಂಭುವಿನ (ಇಷ್ಟಲಿಂಗದ) ಪಾದೋದಕವನ್ನು ಧರಿಸುವುದು (ಸ್ವೀಕರಿಸುವುದು) ಎಲ್ಲ ಮಂಗಳಗಳಿಗೆ ಮಂಗಲಕರವು, ಎಲ್ಲ 
ಪಾವನಗಳಿಗೆ 
ಪಾವನವೂ (ಅತಿ ಪವಿತ್ರವೂ) ಮತ್ತು ಪುರುಷರಿಗೆ (ಸಾಧಕರಿಗೆ) ಸರ್ವಸಿದ್ದಿಯನ್ನು ಕೊಡುವಂತಹುದೂ ಆಗಿದೆ. 


ಶಿರಸಾ ಧಾರಯೇದ್ಯಸ್ತು 
ಪತ್ರಂ ಪುಷ್ಪಂ ಶಿವಾರ್ಪಿತಮ್‌ । 
ಪ್ರತಿಕ್ಷಣಂ ಭವೇತ್‌ ತಸ್ಯ 
ಪೌಂಡರೀಕಕಿಯಾಫಲಮ್‌ ॥ 9-69 
ನಿಗೆ ಸಮರ್ಪಿತವಾದ ಪತ್ರ ಪುಷಾದಿಗಳನು, ಯಾರು ತನ್ನ ಶಿರದ ಮೇಲೆ ಧರಿಸಿಕೊಳ್ಳುವರೋ (ಧನ್ನತಾ ದಿಂದ 
ಸರ್ಶಿಸಿಕೊಳ್ಳುವರೋ) ಅಂತಹವರು ಪ್ರತಿಕ್ಷಣದಲ್ಲಿಯೂ ಪೌಂಡರೀಕಯಾಗದ ಫಲವನ್ನು ಪಡೆದುಕೊಳ್ಳುತ್ತಾರೆ 


ಭುಂಜೀಯಾದ್‌ ರುದ್ರಭುಕ್ತಾನ್ನಮ್‌ 
ರುದ್ರಪೀತಂ ಜಲಂ ಪಿಬೇತ್‌ । 
ರುದ್ರಾಫ್ರಾತಂ ಸದಾ ಜಿಫ್ರೇತ್‌ 
ಇತಿ ಜಾಬಾಲಿಕೀ ಶ್ರುತಿಃ ॥ 9-70 


ರುದ್ರ ಭುಕವಾದ (ರುದನಿಗೆ ಎಡೆಮಾಡಿದ) ಅ ಸ ಭುಂಜಿಸಬೇಕು. ರುದ್ರಪೀತವಾದ (ರುದನಿಗೆ ಅರ್ಪಿಸಿದ) ನೀರನ್ನು 
ಕುಡಿಯಬೇಕು. ರುದ್ರನಿಗೆ ಅರ್ಪಿಸಿದ ಪುಷ್ಪಾದಿ ದ್ರವ್ಯಗಳನ್ನು ಮೂಸಬೇಕು ಎಂಬುದಾಗಿ ಜಾಬಾಲಿಕೀ ಶ್ರುತಿಯಲ್ಲಿ 
ಪ್ರತಿಪಾದಿಸಲಾಗಿದೆ. 

ಅರ್ಪಯಿತ್ವಾ ನಿಜೇ ಲಿಂಗೇ 

ಪತ್ರಂ ಪುಷ್ಪಂ ಫಲಂ ಜಲಮ್‌ । 

ಅನ್ನಾದ್ಯಂ ಸರ್ವಭೋಜ್ಯಂ ಚ 

ಸ್ಟೀಕುರ್ಯಾದ್‌ ಭಕ್ತಿಮಾನ್ನರಃ ॥ 9-71 


ಗುರುತ್ವಾತ್‌ ಸರ್ವಭೂತಾನಾಮ್‌ 


ಶಂಭೋರಮಿತತೇಜಸಃ 
ತಸ್ತೆ ಸೈ ನಿವೇದಿತಂ ಸರ್ವಮ್‌ 
ಸ್ಟೀಕಾರ್ಯಂ ತತ್ಪರಾಯಣ್ಕೈ: ॥ 9-72 
ಅಪರಿಮಿತ ತೇಜಸ್ಸುಳ್ಳ ಶಂಭುವು ಸರ್ವಪ್ರಾಣಿಗಳಿಗೆ ಗುರುವಾಗಿರುತ್ತಾನೆ (ಜ್ಞಾನ ನಿವನಾಗಿರುತ್ತಾನೆ). ಆದ್ದರಿಂದ 


ತತ್ಪರಾಯಣರಾದವನು (ಅವನಲ್ಲಿ ಶ್ರದ್ಧೆಯುಳ್ಳವರು) ಅವನಿಗೆ ನಿವೇದಿಸಿದ (ನೈ ವನ್ನು ಮಾಡಿದ) ಸರ್ವವನು 
ಸ್ವೀಕರಿಸಬೇಕು. 


ಯೇ ಲಿಂಗಧಾರಿಣೋ ಲೋಕೇ 
ಯೇ ಶಿವೈಕಪರಾಯಣಾಃ 
ತೇಷಾಂ ತು ಶಿವನಿರ್ಮಾಲ್ಯಮ್‌ 
ಉಚಿತಂ ನಾನ್ಯಜಂತುಷು ॥ 9-73 
ಈ ಲೋಕದಲ್ಲಿ ಯಾರು ಇಷ್ಟಲಿಂಗಧಾರಿಗಳೋ ಮತ್ತು ಯಾರು ಶಿವನೊಬ್ಬನಲ್ಲಿಯೇ ಪರಾಯಣರೋ (ಭಕ್ತಿಸಂಪನ್ನರೋ) 
ಅವರಿಗೆ ಮಾತ್ರ ಶಿವನಿರ್ಮಾಲ್ಲವು ತವಾದುದು (ಸೇವಿಸಲು ಯೋ ದುದು). ಆದರೆ ಬೇರೆ ಜೀವಿಗಳಿಗೆ 
(ಶಿವಭಕ್ತರಲ್ಲದವರುಗಳಿಗೆ) ಅದು ಉಚಿತವಾದುದಲ್ಲ. 
ಅನ್ನಜಾತೇ ತು ಭಕ್ತೇನ 
ಭುಜ್ಯಮಾನೇ ಶಿವಾರ್ಪಿತೇ । 
ಸಿಕ್ಕೇ ಸಿಕ್ಕೇಂಶಶ್ಚಮೇಧಸ್ಯ 
ಯತಲಂ ತದವಾಪ್ನತೇ ॥ 9-74 


ಶಿವಭಕ್ತನಾದವನು ಶಿವನಿಗೆ ಅರ್ಪಿತವಾದ ಅನ್ನಾದಿಗಳನ್ನು ಭೋಜಿಸಿದ್ದೇ ಆದರೆ ತುತ್ತು ತುತ್ತಿಗೆ ಅವನಿಗೆ ಒಂದೊಂದು 
ಅಶ್ಚಮೇಧಯಜ್ಞದ ಫಲವು ಪ್ರಾಪ್ತಿಯಾಗುತ್ತದೆ 


ನಿರ್ಮಾಲ್ಯಂ ನಿರ್ಮಲಂ ಶುದ್ಧಮ್‌ 
ಶಿವೇನ ಸ್ವೀಕೃತಂ ಯತಃ । 
ನಿರ್ಮಲೈಸ್ಪತ್ಪರೈರ್ಧಾರ್ಯಮ್‌ 


ನಾನ್ಯೈಃ ಪ್ರಾಕ್ಸತಜಂತುಭಿಃ ॥ 9-75 


वहित 


ಕೃತವಾದ್ದರಿಂದ ನಿರ್ಮಾಲ್ಯವೂ ಶುದ್ಧವೂ ಆಗಿರುತ್ತದೆ. ಆದ್ದರಿಂದ ನಿರ್ಮಲವಾದ ಶಿವತತ್ಪರರಿಂದಲೇ 
ಲೇ) ರಿಸಲ್ಪಡುತ್ತದೆ. ಪ್ರಾಕೃತ (ಸಾ ) ಜೀವಿಗಳು ಅದನ್ನು ಧರಿಸಲು ಯೋಗ್ಯರಲ್ಲ. 


ಶಿವಭಕ್ತಿವಿಹೀನಾನಾಮ್‌ 
ಜಂತೂನಾಂ ಪಾಪಕರ್ಮಣಾಮ್‌ । 
ವಿಶುದ್ದೇ ಶಿವನಿರ್ಮಾಲ್ಯೇ 
ನಾಧಿಕಾರೋಶಸ್ತಿ ಕುತ್ರಚಿತ್‌ ॥ 9-76 
ಭಕ್ತಿವಿಹೀನರಾದ (ಶಿವಭಕ್ತಿ ಇಲ್ಲದ) ಕರ್ಮಿಗಳಾದ ಜೀವಿಗಳಿಗೆ ದವಾದ (ಪರಿಶುದ್ಧವಾದ) ಶಿವನಿರ್ಮಾಲ್ಯದಲ್ಲಿ 
ಎಲ್ಲಿಯೂ ಅಧಿಕಾರವಿರುವುದಿಲ್ಲ 


ಶಿವಲಿಂಗಪ್ರಸಾದಸ್ಯ 

ಸ್ಪೀಕಾರಾದ್ಯತ್ವಲಂ ಭವೇತ್‌ । 

ತಥಾ ಪ್ರಸಾದಸ್ವೀಕಾರಾದ್‌ 
ಗುರುಜಂಗಮಯೋರಪಿ ॥ 9-77 


ಶಿವಲಿಂಗದ (ಇಷ್ಟಲಿಂಗದ) ಪ್ರಸಾದವನ್ನು ಸ್ಟೀಕರಿಸುವುದರಿ೦ಂದ ಯಾವ ಫಲವು ಉಂಟಾಗುವುದೋ (ದೊರೆಯುವುದೋ) 
ಅದೇ ಫಲವೇ ಗುರು ಮತ್ತು ಜಂಗಮ ಪ್ರಸಾದವನ್ನು ಸ್ವೀಕರಿಸುವುದರಿ೦ದ ಉಂಟಾಗುವುದು. 

ತಸ್ಮಾದ್‌ ಗುರುಂ ಮಹಾದೇವಮ್‌ 

ಶಿವಯೋಗಿನಮೇವ ಚ । 

ಪೂಜಯೇತ್‌ ತತಸಾದಾನಮ್‌ 

ಭುಂಜೀಯಾತ್‌ ಪತಿವಾಸರಮ್‌ ॥ 9-78 


ಇತಿ ಪ್ರಸಾದಸ್ವೀಕಾರಸ್ಥಲಂ 
ಇಲ್ಲಿಗೆ ಪಸಾದಸ್ತೀಕಾರಸ್ಥಲವು ಮುಗಿಯಿತು 


ದಾನತ್ರಯಸ್ಪಲಮ್‌ 
ದಾನತ್ರಯ ಸ್ಥಲವು 
(16 ಶ್ಲೋಕಗಳು) 
13. ಅಥ ಸೋಪಾಧಿದಾನಸಲಮ್‌ 
ಈಗ ಸೋಪಾಧಿದಾನಸ್ಥಲವು 
(3 ಶ್ಲೋಕಗಳು) 


ಶಿವಲಿಂಗೇ ಶಿವಾಚಾರ್ಯೇ 

ಶಿವಯೋಗಿನಿ ಭಕ್ತಿಮಾನ್‌ । 

ದಾನಂ ಕುರ್ಯಾದ್‌ ಯಥಾಶಕ್ತಿ- 

ತತಸಾದಯುತಃ ಸದಾ ॥ 9-79 
ಕಿಸಂಪನ್ನನಾದ ಸಾಧಕನು ಶಿವಲಿಂಗದ, ಶಿವಾಚಾರ್ಯರ ಮತು ಶಿವಯೋಗಿಗಳ (ಗುರು, ಲಿಂಗ, ಜ೦ಗಮಗಳ) 
ಪ್ರಸಾದವನ್ನು ಪಡೆದುಕೊ೦ಡವನಾಗಿ ಯಾವಾಗಲೂ ತನ್ನ ಶಕ್ತ್ಯಾನುಸಾರವಾಗಿ ಅವರಿಗೆ ದಾನವನ್ನು ಮಾಡಬೇಕು. 


ದಾನಂ ಚ ತ್ರಿವಿಧಂ ಪ್ರೋಕ್ತಮ್‌ 
ಸೋಪಾಧಿನಿರುಪಾಧಿಕಮ್‌ । 
ಸಹಜಂ ಚೇತಿ ಸರ್ವೇಷಾಮ್‌ 
ಸರ್ವತಂತ್ರವಿಶಾರದೈಃ ॥ 9-80 


ಸರ್ವತಂತ್ರಗಳ ವಿಶಾರದರು (ಶಿವಾಗಮ ತಜ್ಞರು) ಎಲ್ಲ ಶಿವಭಕ್ತರಿಗಾಗಿ ಸೋಪಾಧಿಕ ದಾನ, ಪಾಧಿಕ ದಾನ ಮತ್ತು ಸಹಜ 
ದಾನವೆಂಬುದಾಗಿ ಮೂರು ವಿಧವಾದ ದಾನಗಳನ್ನು ಹೇಳಿದ್ದಾರೆ. 
ಫಲಾಭಿಸಂಧಿಸಂಯುಕ್ತಮ್‌ 


ದಾನಂ ಯದ್ವಿಹಿತಂ ಭವೇತ್‌ | 
ತತ್‌ ಸೋಪಾಧಿಕಮಾಖ್ಯಾತಮ್‌ 
ಮುಮುಕ್ಕುಭಿರನಾದೃತಮ್‌ ॥ 9-81 
ಕೇವಲ ಫಲದ ಅಭಿಲಾಷೆಯಿಂದ ಕೂಡಿಕೊಂಡು ಮಾಡಿದ ದಾನವು ಸೊ 
ಮುಮುಕ್ಷುಗಳು ಈ ರೀತಿಯ ದಾನವನ್ನು ಉಪೇಕ್ಷಿಸುತ್ತಾರೆ. 


= -2 


६ 
Jd 


ಧಿಕ ದಾನವೆಂದು ಹೇಳಲ್ಪಡುತ್ತದೆ. 


ಅತಿ ಸೋಪಾಧಿದಾನಸ್ಥಲಂ ಪರಿಸಮಾಷ್ಟಮ್‌ 
ಇಲ್ಲಿಗೆ ಸೋಪಾಧಿದಾನಸ್ಥಲವು ಮುಗಿಯಿತು 


14. ಅಥ ನಿರುಪಾಧಿದಾನಸ 
ಈಗ ನಿರುಪಾಧಿದಾನಸ್ಪಲವು 
(1 ಶ್ಲೋಕ) 


ಫಲಾಭಿಸಂಧಿನಿರ್ಮುಕ್ತಮ್‌ 
ಈಶ್ವರಾರ್ಪಿತಕಾಂಕ್ಸಿ ತಮ್‌ | 
ನಿರುಪಾಧಿಕಮಾಖ್ಯಾತಮ್‌ 


ದಾನಂ ದಾನವಿಶಾರದೈಃ ॥ 9-82 


ಯಾವುದೇ ಫಲದ ಅಭಿಲಾಷೆಯಿಲ್ಲದೆ, ಕೇವಲ ಈಶ್ವರಾರ್ಪಣ ಬುದ್ದಿಯಿಂದ ಮಾಡಿದ ದಾನವು ನಿರುಪಾಧಿಕ ದಾನವೆಂದು 
ದಾನವಿಶಾರದರು ಹೇಳುತ್ತಾರೆ. 


ಇತಿ ನಿರುಪಾಧಿದಾನಸಲಂ 
ಇಲಿಗೆ ನಿರುಪಾಧಿದಾನಸ್ಸಲವು ಮುಗಿಯಿತು 


15. ಅಥ ಸಹಜದಾನಸ 
ಈಗ ಸಹಜದಾನಸ್ಪಲವು 
(12 ಶ್ಲೋಕಗಳು) 


ಆದಾತೃದಾತೃದೇಯಾನಾಮ್‌ 

ಶಿವಭಾವಂ ವಿಚಿಂತಯನ್‌ । 

ಆತನೋಂಕರ್ತಭಾವಂ ಚ 

ಯದ್‌ ದತಂ ಸಹಜಂ ಭವೇತ್‌ ॥ ೨9-83 
ದಾನವನ್ನು ಸ್ತೀಕರಿಸುವವನು, ದಾನವನ್ನು ಕೊಡುವವನು ಮತ್ತು ದಾನವಾಗಿ ಕೊಡುವ ವಸ್ತು - ಇವೆಲ್ಲವುಗಳು 
ತ್ವ ಭಾವನೆಯನ್ನು ತಾಳಿಕೊಡುವ ದಾನವೇ ಸಹಜದಾನವು. 


ಸಹಜಂ ದಾನಮುತ್ಕೃಷ್ಟಮ್‌ 


ಸರ್ವದಾನೋತ್ತಮೋತ್ತಮಮ್‌ । 
ಶಿವಜ್ಞಾನಪ್ರದಂ ಪುಂಸಾಮ್‌ 
ಜನ್ನರೋಗನಿವರ್ತಕಮ್‌ ॥ 9-84 
ಈ ಸಹಜದಾನವು ಉತ್ಕೃಷ್ಟವಾದುದು ಮತ್ತು ಎಲ್ಲ ದಾನಗಳಲ್ಲಿ ಉತ್ತಮೋತ್ತಮವಾಗಿರುತ್ತದೆ. ಇಂತಹ ದಾನವನ್ನು ಮಾಡಿದ 


ಜೀವಿಗಳಿಗೆ ಇದು ಶಿವಜ್ಞಾನಪ್ರದಾಯಕ ವೂ ಮತ್ತು ಜ ರೋಗ ನಿವರ್ತಕವೂ (ಭವರೊಗ ನಿವಾರಕವೂ) ಆಗಿರುತದೆ 
ಶಿವಾಯ ಶಿವಭಕ್ತಾಯ 
ದೀಯತೇ ಯದಿ ಕಿಂಚನ । 
ಭಕ್ತಾ 5 ತದಪಿ ವಿಖ್ಯಾತಮ್‌ 
ಸಹಜಂ ದಾನಮುತ್ತಮಮ್‌ ॥ ೨9-85 
ನಿಗೆ ಅಥವಾ ವಭಕ್ತರಿಗೆ ಅತ್ಯಂತ ಭಕ್ತಿಯಿಂದ ಏನನ್ನೇ ಕೊಟ್ಟರೂ ಅದು ಸಹ ಉತ್ತಮವಾದ ಸಹಜದಾನವೆಂತಲೇ 
ಕರೆಯಲ್ಪಡುತ್ತದೆ. 
ದಾನಾತ್‌ ಸ್ಪರ್ಣಸಹಸ್ತಸ್ಯ 
ಸತ್ಪಾತ್ರೇ ಯತ್ಛಲಂ ಭವೇತ್‌ । 
ಏಕಪುಷಪದಾನೇನ 
ಶಿವೇ ತತ್ಫಲಮಿಷ್ಯತೇ ॥ 9-86 
ಒಂದು ಸಾವಿರ ಸುವರ್ಣ (ನಾಣ್ಯ) ದ್ರೆಗಳನ್ನು ಸತಾತ್ರರಲ್ಲಿ ದಾನ ಮಾಡಿದರೆ ಯಾವ ಫಲವು ಉಂಟಾಗುವುದೋ ಅದೇ 
ಫಲವು ಶಿ ಲಿಂಗಕ್ಕೆ ಒಂದು ಪುಷ್ಪವನ್ನು ಸಮರ್ಪಿಸುವುದರಿಂ ಡೆಯಬಹುದಾಗಿದೆ 


ಶಿವ ಏವ ಪರಂ ಪಾತ್ರಮ್‌ 

ಸರ್ವವಿದ್ಯಾನಿಧಿರ್ಗುರುಃ | 

ತಸ್ಕೈ ದತ್ತಂ ತು ಯತ್ವಿಂಚಿತ್‌ 

ತದನಂತಫಲಂ ಭವೇತ್‌ ॥ 9-87 
ಸರ್ವವಿದ್ಯೆಗಳ ನಿಧಿಯಾದ, ಸರ್ವರಿಗೂ ಗುರುಸ್ಥಾನದಲ್ಲಿ ಶಿವನೋರ್ವನೇ ಸರ್ವೋತ್ಕೃಷ್ಟವಾದ ಸತ್ಪಾತನಾಗಿದ್ದಾನೆ. 
(ಆದ್ದರಿಂದ) ಅವನಿಗೆ ಕೊಟ್ಟ ಯಾವುದೇ ವಸ್ತುವು ಸಹ ಅನಂತ ಫಲಗಳನ್ನು ಕೊಡುತ್ತದೆ. 


ಶಿವಯೊಗೀ ಶಿವಃ ಸಾಕ್ಷಾತ್‌ 

ಶಿವಜ್ಞಾನಮಹೋದಧಿಃ | 

ಯತ್ವಿಂಚಿದ್‌ ದೀಯತೇ ತಸ್ತೆ ೈ 

ತದ್‌ದಾನಂ ಪಾರಮಾರ್ಥಿಕಮ್‌ ॥ 9-88 
ಶಿವಜ್ಞಾನ ಸಾಗರನಾದ ಯೋಗಿಯು ಸಾಕ್ಷಾತ್‌ ಶಿವನೇ ಆಗಿರುತ್ತಾನೆ. ಅವನಿಗೆ ಏನನ್ನೇ 
ದಾನವು ಪಾರಮಾರ್ಥಿಕವಾದ ಸಹಜದಾನವೇ ಆಗಿದೆ. 

ಶಿವಯೋಗೀ ಮಹತ್ಪಾತ್ರಮ್‌ 

ಸರ್ವೇಷಾಂ ದಾನಕರ್ಮಣಿ । 

ತಸ್ನಾನ್ಸಾಸ್ಗಿ ಪರಂ ಕಿಂಚಿತ್‌ 

ಪಾತ್ರಂ ಶಾಸವಿಚಾರತಃ ॥ 9-89 
ದಾನ ಮಾಡುವವರೆಲ್ಲರಿಗೂ ಶಿವಯೋಗಿಯೋರ್ವನೇ ಮಹತಾತ್ರ ದ್ದಾನೆ. ಆದ್ದರಿಂದ ಶಾಸ್ತ್ರದ ವಿಚಾರ ದೃಷ್ಟಿಯಿ೦ದ ಆ 
ಶಿವಯೋಗಿಗಿ೦ತಲೂ ಶ್ರೇಷ್ಠ ರಾದ ಪಾತ್ರರು ಯಾರೂ ಇರು 

ಭಿಕ್ಷಾಮಾತ್ರಪ್ರದಾನೇನ 

ಶಾಂತಾಯ ಶಿವಯೋಗಿನೇ । 

ಯತ್ಛಲಂ ಲಭ್ಯತೇ ನೈತದ್‌ 

ಯಜ್ಞಕ್ಕೋಟಿತತೈರಪಿ ॥ 9-90 
ಶಾಂತಸ್ಪಭಾವದ (ರಾಗದ್ದೇಷರಹಿತನಾದ) ಶಿವಯೋಗಿಗೆ ಒಂದು ತುತ್ತು ಭಿಕ್ಷಾನ್ನವನ್ನು ಕೊಡುವುದರಿಂದ ಯಾವ ಫಲವು 
ಲಭಿಸುವುದೋ ಅದು ಒಂದು ಕೋಟಿ ಯಜ್ಞವನ್ನು ಮಾಡಿದರೂ ಸಹ ಲಭಿಸುವುದಿಲ್ಲ. 

ಶಿವಯೋಗಿನಿ ಸಂತ ಸ್ರ; 

ತೃಪ್ತೋ ಭವತಿ ಶಂಕರಃ । 

ತತ್ತೃಪ್ತಾ 5 ತನ್ಮಯಂ ವಿಶ್ವಮ್‌ 

ತೃಪ್ತಿಮೇತಿ ಚರಾಚರಮ್‌ ॥ 9-91 
ವಯೋಗಿಯು ಸಂತೃಪ್ತನಾದರೆ ಶಂಕರನೇ ತೃಪ್ಪನಾಗುತ್ತಾನೆ. ಶಂಕರನು ತೃಪ್ಪನಾಗುವುದರಿಂದ ಅವನಲ್ಲಿ ಅಡಗಿರುವ ಚರಾಚರ 
ವಿಶವೆಲವೂ ತೃಪವಾಗುತದೆ 

ತಸ್ಮಾತ್‌ ಸರ್ವಪ್ರಯತ್ನೇನ 

ಯೇನ ಕೇನಾಪಿ ಕರ್ಮಣಾ । 

ತೃಪಿಂ ಕುರ್ಯಾತ್‌ ಸದಾಕಾಲಮ್‌ 

ಅನಾ ದೈ ಈ ಶಿವಯೋಗಿನಃ ॥ 9-92 
ಆದ್ದರಿಂದ (ಪ್ರತಿಯೊಬ್ಬರೂ) ಎಲ್ಲ ಪ್ರಯತ್ನವನ್ನು ಮಾಡಿ ಯಾವುದಾದ ರೊಂದು ಕ್ರಿಯೆಯಿಂದ ಯಾವಾಗಲೂ 

ಯೋಗಿಯನ್ನು ಅನ್ನಾದಿಗಳಿಂದ ತೃಪ್ತಿ ಬೆ 
ನಿರುಪಾಧಿಕಚಿದ್ರೂಪ- 


ಪರಾನಂದಾತ್ಮವಸ್ತುನಿ | 
ಸಮಾಪ್ತಂ ಸಕಲಂ ಯಸ್ಕ 
ಸ ದಾನೀ ಶಂಕರಃ ಸ್ವಯಮ್‌ ॥ 9-93 


= 


ಧಿರಹಿತವಾದ, ಚಿದ್ರೂಪವಾದ, ಪರಾನ೦ದ ಸ್ವರೂಪವಾದ ಆತ್ಮ ವಸ್ತುವಿನಲ್ಲಿ ಯಾವ ದಾನಿಯ ಸಕಲ ವಸ್ತುಗಳು 
ಸಮಾಪ್ತವಾಗುವವೋ, ಆ ದಾನಿಯು ಸ್ವಯಂ ಶಂಕರನೇ ಆಗಿರುತ್ತಾನೆ. 


ಉಕ್ತಾಖಲಾಚಾರಪರಾಯಣೋ ಸೌ 

ಸದಾ ವಿತನ್ಸನ್‌ ಸಹಜಂ ತು ದಾನಮ್‌ | 

ಬ್ರಹ್ಮಾದಿಸಂಪತ್ಪು ವಿರಕ್ತಚಿತ್ತೋ 

ಭಕ್ತೋಹಿ ಮಾಹೇಶ್ವರತಾಮುಪೈತಿ ॥ 9-94 

- ಇಂದ್ರವಜ್ರಾ ವೃತ್ತಂ 
ಭಕ್ತಸ್ಥಲದಲ್ಲಿ ಹೇಳಿದ ಎಲ್ಲಾ ಆಚಾರಗಳಲ್ಲಿ (ಪಂಡಸ್ಥಲಾದಿ ಸಹಜದಾನ ಸ್ಥಲದವರೆಗಿನ) ಪರಾಯಣನಾದ (ನಿಷ್ಠನಾದ) ಈ ಭಕ್ತಸ್ಥಲಸಾಧಕನು 
ಯಾವಾಗಲೂ ಸಹಜದಾನವನ್ನೇ ಮಾಡುವಂತಹವನಾಗಿ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳ ಸ೦ಪತ್ತುಗಳಲ್ಲಿ ವಿರಕ್ಕಚಿತ್ತನಾದ (ನಿಸೃಹನಾದ) 
ಭಕ್ತನೇ ಮಾಹೇಶ್ವರ ಸ್ಥಿತಿಯನ್ನು ಹೊಂದುತ್ತಾನೆ. 
ಇತಿ ಸಹಜದಾನಸ್ಥಲಂ ಇಲ್ಲಿಗೆ ಸಹಜದಾನಸ್ಥಲವು ಮುಗಿಯಿತು. 


ಓಂ ತತ್ವತ್‌ ಇತಿ 

ತೀ ಶಿವಗೀತೇಪು ಸಿದ್ಧಾಂತಾಗಮೇಷು ತಿವಾದ್ವೈತವಿದ್ಯಾಯಾಂ ತಿವಯೋಗಶಾಸ್ತ್ರೇ ತ್ರೀರೇೇಐಕಾಗಸ್ಸ್ಯಾ ಸಂವಾದೇ ವೀರಶೈವಧರ್ಮನಿರ್ಣಯೇ 
'ಶಿವಯೋಗಿಶಿವಾಚಾರ್ಯವಿರಚಿತೇ ಶ್ರೀಸಿದ್ರಾಂತತಿಖಾಮಣೌ ಭಕ್ಕಸಲೇ ಭಕಮಾಗಣಿಯಾಸಲಾದಿಸಪವಿದಸಲಹಸಂಗೋ ; ಪರಿಚೇದಃ 1 

उक ಇತಿ ತ್ರೀ ಶಿವನಿಂದ ೬. ಈೀ ps ತಿವಾಡ್ರೆ ತವಿದ್ಧಾರೂಪವೂ, ೬೩.1 ರೇಸುಕಾಗಸ್ತ ಸಂವಾದ 

ರೂಪವೂ ಶ್ರೀ ವೀರಶ್ಛೆವಧರ್ಮ ನಿರ್ಣಯವೂ ತೀ ಶಿವಯೋಗಿ ಶಿವಾಚಾರ್ಯ ವಿರಜೆಕವೂ ಆದ ಪ್ರೀ ಸಿದ್ಧಾಂತ ತಿಖಾಮಣಿಯಲ್ಲಿ ಭಕ್ಷಸ್ಸಲದಲ್ಲಿಯ 

ಭಕ್ಷಮಾರ್ಗಕಿಯಾಸ್ಕಲಾದಿ ಏಳು ವಿಧ ಸ್ಥಲ ಪಸಂಗವೆಂಬ ಹೆಸರಿನ ಒಂಭತ್ತನೆಯ ಪರಿಚ್ಛೇದವು ಮಗಿದುದು 


ದಶಮಃ ಪರಿಚ್ಛೇದಃ 
ಹತ್ತನೆಯ ಪರಿಚ್ಛೇದವು 


ಮಾಹೇಶ್ಚರಸ್ಯ ನವವಿಧಸ್ಥಲಪ್ರಸಂಗಃ 
ಮಾಹೇಶ್ವರನ ನವವಿಧಸ್ಥಲ ಪ್ರಸಂಗವು 
(79 ಶ್ಲೋಕಗಳು) 


ಮಾಹೇಶರಸಲಮ್‌ 
ಮಾಹೇಶ್ವರಸ್ಥ ಲವು 
(7 ಶ್ಲೋಕಗಳು) 


॥ ಅಗಸ್ಥ ಉವಾಚ ॥ 

ಭಕಸಲಂ ಸಮಾಖ್ಲಾತಮ್‌ 

ಭವತಾ ಗಣನಾಯಕ । 

ಕೇನ ವಾ ಧರ್ಮಭೇದೇನ 

ಭಕ್ತೋ ಮಾಹೇಶ್ಚರೋ ಭವೇತ್‌ | 10-1 


ಗಣನಾಯಕನಾದ ರೇಣುಕನೇ, ತಮ್ಮಿಂದ ಭ दु ಚೆನ್ನಾಗಿ ಹೇಳಲಟಿತು. ಆ ಭಕನು ಯಾವ ಧರ್ಮಭೇದದಿಂದ 


ಎಂ 


ವಿಶೇಷದಿಂದ) ಮಾಹೇಶ್ವರನಾಗುವನು? 


॥ ಶ್ರೀ ರೇಣುಕ ಉವಾಚ ॥ 

ಕೇವಲೇ ಸಹಜೇ ದಾನೇ 

ನಿಷ್ಣಾತ: ಶಿವತತ್ನರಃ | 

ಬ್ರಹ್ಮಾದಿಸ್ಥಾನವಿಮುಖೋ 

ಭಕೋ ಮಾಹೇಶರ: ಸ್ನತಃ ॥ 10-2 
ಕೇವಲ ಸಹಜದಾನದಲ್ಲಿಯೇ ಕುಶಲನಾದ, ಶಿವನಲ್ಲಿಯೇ ಏಕನಿಷ್ಠೆಯುಳ್ಳವನಾದ ಮತ್ತು ಬ್ರಹ್ಮಾದಿ ಪದವಿಗಳಿಂದ 
ವಿಮುಖನಾದ (ನಿಸ್ಪಹನಾದ) ಭಕ್ತನೇ ಮಾಹೇಶ್ವರನೆಂದು ಕರೆಸಿಕೊಳ್ಳುತ್ತಾನೆ. 


ಭಕ್ತೇರ್ಯದಾ ಸಮುತೃರ್ನೋ 

ಭವೇದ್‌ ವೈರಾಗ್ಯಗೌರವಾತ್‌ 

ತದಾ ಮಾಹೇಶ್ವರ; ಪ್ರೋಕ್ತೋ 

ಭಕ್ತಃ ಸ್ಥಿರವಿವೇಕವಾನ್‌ ॥ 10-3 
ವೈರಾಗ್ಯದ ಆಧಿಕ್ಕದಿಂದ ಭಕ್ತಿಯಲ್ಲಿ ಯಾವಾಗ ಉತ್ಕರ್ಷ ಉಂಟಾಗುವುದೋ ಆಗ ಸ್ಥಿರ ವಿವೇಕವುಳ್ಳ ಭಕ್ತನು 
ಮಾಹೇಶ್ವರನೆಂದು ಕರೆಸಿಕೊಳ್ಳುತ್ತಾನೆ. 


ಮಾಹೇಶರಸಲಂ ವಕ್ಕೇ 
ಯಥೋಕ್ತಂ ಶಂಭುನಾ ಪುರಾ । 


(ಆಚಾರ 


ಮಾಹೇಶ್ವರಪ್ರಶಂಸಾssದೌ 
ಲಿಂಗನಿಷ್ಠಾ ತತಃ ಪರಮ್‌ ॥ 10-4 


ಪೂರ್ವಾಶ್ರಯನಿರಾಸಶ್ಚ 
ತಥಾದ್ವೈತನಿರಾಕೃತಿಃ | 
ಆಹ್ವಾನವರ್ಜನಂ ಪಶ್ಚಾತ್‌ 
ಅಷ್ಟಮೂರ್ತಿನಿರಾಕೃತಿಃ ॥ 10-5 


ಸರ್ವಗತ್ವನಿರಾಸಶ್ಚ 

ಶಿವತ್ಚಂ ಶಿವಭಕ್ತಯೋಃ | 

ಏವಂ ನವವಿಧಂ ಪ್ರೋಕ್ತಮ್‌ 

ಮಾಹೇಶ್ವರಮಹಾಸ್ಥಲಮ್‌ ॥ 10-6 

ಆದಿತಃ ಕ್ರಮಶೋ ವಕ್ಷ್ಯೇ 

ಸ್ಥಲಭೇದಸ್ಯ ಲಕ್ಷಣಮ್‌ । 

ಸಮಾಹಿತೇನ ಮನಸಾ 

ಶ್ರೂಯತಾಂ ಭವತಾ ಮುನೇ ॥ 10-7 
ಪೂರ್ವದಲ್ಲಿ ಶಂಭುವಿನಿಂದ ಮಾಹೇಶ್ವರಸ್ಥಲವು ಹೇಗೆ ಹೇಳಲ್ಪಟ್ಟಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಹೇಳುತ್ತೇನೆ. (ಈ 
ಮಾಹೇಶ್ವರ ಸ್ಥಲದಲ್ಲಿ) ಮೊದಲನೆಯದು ಮಾಹೇಶ್ವರ ಪ್ರಶಂಸಾಸ್ಥಲವು. ಅದಾದ ಮೇಲೆ ಲಿಂಗನಿಷ್ಠಾಸ್ಥಲವು. ನಂತರದಲ್ಲಿ 
ಪೂರ್ವಾಶ್ರಯನಿರಸನಸ್ಥಲವು. ಅದರಂತೆ ಅದ್ವೈತನಿರಸನಸ್ಥಲವು, ಅದಾದ ಮೇಲೆ ಆಹ್ನಾನನಿರಸನಸ್ಥಲವು ಮತ್ತು 
ಅಷ್ಟಮೂರ್ತಿನಿರಸನಸ್ಥಲವು. ಆಮೇಲೆ ಸರ್ವಗತ್ವ ನಿರಸನಸ್ಥಲವು. ಶಿವತ್ವಸ್ಥಲ (ಶಿವಜಗನ್ಮಯ ಸ್ಥಲವು) ಮತ್ತು ಶಿವಭಕ್ತಸ್ಥಲ 
(ಭಕ್ತ ದೇಹಿಕಲಿಂಗಸ್ಥಲ) - ಹೀಗೆ ಮಾಹೇಶ್ವರಸ್ಥಲದಲ್ಲಿ ಒಂಭತ್ತು ಪ್ರಕಾರದ ಸ್ಥಲಗಳು (ಅವಾಂತರ ಸ್ಥಲಗಳು) ಹೇಳಲ್ಪಟ್ಟವೆ. 


ಹೇ ಅಗಸ್ತ್ಯ ಮುನಿಯೇ ಕೇಳುವಂತವನಾಗು. 


16. ಅಥ ಮಾಹೇಶ್ವರಪ್ರಶಂಸಾಸ್ಥಲಮ್‌ 
ಈಗ ಮಾಹೇಶ್ವರಪ್ರಶಂಸಾಸ್ಥಲವು 
(13 ಶ್ಲೋಕಗಳು) 

ವಿಶ್ವಸ್ಮಾದಧಿಕೋ ರುದ್ರೋ 

ತ್ರಿ ಖಿ 
ವಿಶ್ವಾನುಗ್ರಹಕಾರಕಃ । 
ಅತಿ ಯಸ್ಯ ಸ್ಥಿರಾ ಬುದ್ಧಿಃ 
ಸ ವೈ ಮಾಹೇಶ್ವರಃ ಸ್ಮೃತಃ ॥ 10-8 


ರುದ್ರನು ವಿಶ್ವಕ್ಕಿಂತಲೂ ದೊಡ್ಡವನಾಗಿರುತ್ತಾನೆ ಮತ್ತು ವಿಶ್ವಕ್ಕೆ ಅನುಗ್ರಹವನ್ನು ಮಾಡುವ೦ತಹವನೂ ಸಹ ಆಗಿರುತ್ತಾನೆ. ಈ 


ठं ತ) = 
ವಿಚಾರದಲ್ಲಿ ಸ್ಥಿರಬುದ್ಧಿಯುಳ್ಳವನು ಯಾವನೋ ಅವನೇ ಮಾಹೇಶ್ವರನೆಂದು ಸ್ಮರಿಸಿಕೊಳ್ಳುವನು (ಕರೆಸಿಕೊಳ್ಳುವನು). 
ಬ್ರಹ್ಮಾದ್ಶೈರ್ಮಲಿನಪ್ರಾಯ್ಕೆಃ 


ನಿರ್ಮಲೇ ಪರಮೇಶ್ವರೇ | 
ಸಾಮ್ಯೋಕ್ತಿಂ ಯೋ ನ ಸಹತೇ 


ಸ ವೈ ಮಾಹೇಶ್ವರಾಭಿಧಃ ॥ 10-9 
ಮಲಿನಪ್ರಾಯರಾದ (ಒಂದಿಲ್ಲೊಂದು ದೋಷಗಳಿಂದ ಕೂಡಿದ) ಬ್ರಹ್ಮಾದಿ ದೇವತೆಗಳೊಂದಿಗೆ ನಿರ್ಮಲವಾದ ಶಿವನ 
ಸಮಾನತೆಯ ಉಕ್ತಿಯನ್ನು ಯಾರು ಸಹಿಸಿಕೊಳ್ಳುವುದಿಲ್ಲವೋ ಅವನೇ ಮಾಹೇಶ್ವರನು. 


ಈಶ್ವರಃ ಸರ್ವಭೂತಾನಾಮ್‌ 
ಬ್ರಹ್ಮಾದೀನಾಂ ಮಹಾನಿತಿ । 
ಬುದ್ಧಿಯೋಗಾತ್‌ ತದಾಸಕ್ತೋ 

ಭಕ್ತೋ ಮಾಹೇಶ್ವರ: ಸ ತಃ ॥ 10-10 


ಸಮಸ್ತ ಪ್ರಾಣಿಗಳಿಗೆ ಮತ್ತು ಬ್ರಹ್ಮಾದಿ ದೇವತೆಗಳಿಗೆ ಈಶ್ವರನೇ ದೊಡ್ಡವನು ಎಂಬ ಬುದ್ದಿಯೋಗದಿಂದ ಈಶ್ವರನಲ್ಲಿ ಆಸಕ್ತನಾದ 
ಭಕನೇ ಮಾಹೇಶ್ರರನೆಂದು ಕರೆಯಲಡುವನು 


ಬ್ರಹ್ಮಾದಿದೇವತಾಜಾಲಮ್‌ 

ಮೋಹಿತಂ ಮಾಯಯಾ ಸದಾ । 

ಅಶಕ್ಕಂ ಮುಕ್ತಿದಾನೇ ತು 

ಕೃಯಾತಿಶಯಸಂಯುತಮ್‌ ॥ 10-11 
ಬ್ರಹ್ಮಾದಿ ದೇವತೆಗಳ ಸಮೂಹವು ಯಾವಾಗಲೂ ಮಾಯೆಯಿಂದ ಮೋಹಿತವಾಗಿರುತ್ತದೆ ಮತ್ತು ಕ್ಷಯಾತಿಶಯಗಳಿಂ 
ಕೂಡಿಕೊಂಡಿರುತ್ತದೆ (ಬ್ರಹ್ಮಾದಿ ದೇವತೆಗಳು ಮುಕ್ತಿಯನ್ನು ಕೊಡಲು ಅಸಮರ್ಥರಾಗಿರುತ್ತಾರೆ). 

ಅನಾದಿಮುಕ್ತೋ ಭಗವಾನ್‌ 

ಏಕ ಏವ ಮಹೇಶ್ವರ: | 

ಮುಕ್ತಿದಶ್ಚೇತಿ ಯೋ ವೇದ 

ಸ ವೈ ಮಾಹೇಶರಃ ಸ್ನತಃ ॥ 10-12 
ಭಗ ನಾದ (ಷಡ್ಗುಣೈಶ್ವರ್ಯ ಸಂಪನ್ನನಾದ) ಮಹೇಶ್ವರನೊಬ್ಬನೇ ಅನಾದಿಮುಕ್ತನು (ನಿತ್ಯಮುಕ್ತನು) ಮತ್ತು ಅವನೇ 
ಮುಕ್ತಿಯನ್ನು ಕೊಡುವಂತಹವನು ಎಂಬುದಾಗಿ ಯಾರು ತಿಳಿದುಕೊಳ್ಳುವರೋ ಅವನೇ ಮಾಹೇಶ್ವರನೆಂದು 
ಕರೆಯಿಸಿಕೊಳ್ಳುವನು. 


ಕ್ಷಯಾತಿಶಯಸಂಯುಕ್ತಾ 

ಬ್ರಹ್ಮವಿಷ್ಣ್ವಾದಿಸಂಪದಃ । 

ತೃಣವನ್ಮನ್ಯತೇ ಯುಕ್ತ್ವ್ಯಾ 

ವೀರಮಾಹೇಶ್ವರಃ ಸದಾ ॥ 10-13 
ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳ ಸಂಪತುಗಳು (ಪದವಿಗಳು) ಕ್ಷಯ ಮತ್ತು ಅತಿಶಯಗಳಿಂದ ಕೂಡಿಕೊಂಡಿವೆ. ಈ 
ಪದವಿಗಳನ್ನು ಯುಕ್ತಿಯಿಂದ ಯಾವಾಗಲೂ ಯಾರು ತೃಣಕ್ಕೆ ನವಾಗಿ ತಿಳಿದುಕೊಳ್ಳುತಾನೆಯೋ ಅವನೇ 
ವೀರಮಾಹೇಶ್ವರನು 


ಶಬಸರ್ತಾದಿಸಂಪನ್ಸೇ 

ಸುಖಲೇಶೇ ತು ನಿಃಸ್ಗಹಃ | 

ಶಿವಾನಂದೇ ಸಮುತ್ಕಂಠೋ 

ವೀರಮಾಹೇಶರೋ ಭವೇತ್‌ | 10-14 
ಶಬ್ದ ಸ್ಪರ್ಶಾದಿ ವಿಷಯಗಳಿಂದ ಉತ್ಪನ್ನವಾಗುವ ಅಲಸುಖದಲ್ಲಿ ನಿಸ್ಪಹನಾದ (ನಿರಾಸಕ್ಷನಾದ). ನಿತ್ಯವಾದ ಶಿವಾನಂದವನ್ನು 
ಪಡೆಯುವಲ್ಲಿ ಉತ್ಕಟವಾದ ಬಯಕೆಯುಳ್ಳವನೇ ವೀರಮಾಹೇಶ್ವರನಾಗುತ್ತಾನೆ 


£3 


ಪರಸ್ತೀಸಂಗನಿರ್ಮುಕ್ತಃ 

ಪರದ್ರವ್ಯಪರಾಜ್ಮುಖಃ । 

ಶಿವಾರ್ಥಕಾರ್ಯಸಂಪನ್ನಃ 

ಶಿವಾಗಮಪರಾಯಣ: ॥ 10-15 
0760८ ನಿರ್ಮುಕನಾದ (ಯಾವ ಕಾಲಕ್ಕೂ ಪರಸ್ಲೀ ಸ೦ಗವನ್ನು ಮಾಡದಿರುವ), ಪರದ್ರವ್ಧದಿ೦ದ ಪರಾಜುಖನಾದ 
(ಪರದ್ರವ್ಯದಲ್ಲಿ ಅನಾಸಕನಾದ). ಸದಾಶಿವನ ಸಂಬಂಧಿ ಕಾರ್ಯಗಳನ್ನೇ ಮಾಡುವ ಮತ್ತು ಶಿವಾಗಮ ಪರಾಯ 
(ಶಿವಾಗಮಗಳನ್ನು ಅಧ್ಯಯನ ಮಾಡುವ)- 


२ 


ಶಿವಸ್ತುತಿರಸಾಸ್ಟಾದ- 
ಮೋದಮಾನಮನಾಃ ಶುಚಿಃ । 
ಶಿವೋತ್ಕರ್ಷಪ್ರಮಾಣಾನಾಮ್‌ 
ಸಂಪಾದನಸಮುದ್ಧತಃ | 10-16 
ಶಿವಸಂಪತ್ತಿ ರೂಪವಾದ ರಸಾಸ್ವಾದನೆಯಲ್ಲಿ ಸಂತುಷ್ಟವಾದ ಮನಸ್ಸು 
ಸರ್ವೋತ್ಕೃಷ್ಟತೆಯ) ಪ್ರಮಾಣಗಳನ್ನು ಸಂಪಾದಿಸುವುದರಲ್ಲಿ ತೊಡ 


ನಿರ್ಮಮೋ ನಿರಹಂಕಾರೋ 
ನಿರಸ್ಪಕ್ಷೇಶಪಂಜರಃ । 
ಅಸ್ಪೃಷ್ಟಮದಸಂಬಂಧೋ 
ಮಾತರ್ಯಾವೇಶವರ್ಜಿತಃ ॥ 10-17 
ಮಮಕಾರರಹಿತನಾದ, ನಿರಹಂಕಾರಿಯಾದ, ಪಂಚಕೇಶಗಳೆಂಬ (ಅವಿದ್ದಾ ಅಸ್ಲಿತಾ, ರಾಗ, ದ್ವೇಷ ಅಭಿನಿವೇಷ) ಪಂಜರವನ್ನು 
ತೊಲಗಿಸಿಕೊಂಡ, ಮದಗಳ ಸಂಬಂಧದ ಸೋಂಕು ಇಲ್ಲದ, ಮಾತರ್ಯ ಆವೇಶಕ್ಕೆ ಅವಕಾಶ ಕೊಡದ- 


ನಿರಸ್ತಮದನೋನ್ಕೇಷೋ 
ನಿರ್ಧೂತಕ್ರೋಧವಿಪ್ಷವಃ 
ಸದಾ ಸಂತುಷ್ಣಹೃದಯಃ 
ಸರ್ವಪ್ರಾಣಿಹಿತೇ ರತಃ ॥ 10-18 
ಕಾಮೋದ್ರೇಕವನ್ನು ತೊಲಗಿಸಿಕೊಂಡ, ಕ್ರೋಧ (ಕೋಪ)ದ ಬಾಧೆಯನ್ನು ಜಾಡಿಸಿಕೊ೦ಡ (ಕಳೆದುಕೊಂಡ), ಯಾವಾಗಲೂ 
ಸಂತುಷ್ಠವಾದ ಹೃದಯವುಳ್ಳ ಮತ್ತು ಎಲ್ಲ ಪ್ರಾಣಿಗಳಿಗೆ ಹಿತವನ್ನು ಮಾಡುವ ಪ್ರೀತಿಯುಳ್ಳ- 


ನಿವಾರಣಸಮುದ್ಯೋಗೀ 
ಶಿವಕಾರ್ಯವಿರೋಧಿನಾಮ್‌ | 

ಸಹಚಾರೀ ಸದಾಕಾಲಮ್‌ 
ಶಿವೋತ್ಕರ್ಷಾಭಿಧಾಯಿಭಿಃ ॥ 10-19 


ವಮಯ ಕಾರ್ಯವನ್ನು ವಿರೋಧಿಸುವವರನ್ನು ನಿವಾರಿಸುವಲ್ಲಿ ಸದಾ ಉದ್ಯೋಗಶೀಲನಾದ, ಶಿವಾಧಿಕ್ಯವನ್ನು 
ಹೇಳುವವರೊಂದಿಗೆ ಸದಾಕಾಲದಲ್ಲಿ ಸಹಚಾರಿಯಾದ- 


ಶಿವಾಪಕರ್ಷಸಂಪ್ರಾಪ್ರೌ 
ಪ್ರಾಣತ್ಯಾಗೇsಪ್ಯಶಂಕಿತಃ | 

ಶಿವೈಕನಿಷ್ಠಃ ಸರ್ವಾತ್ಮಾ 

ವೀರಮಾಹೇಶ್ವರೋ ಭವೇತ್‌ ॥ 10-20 


ಶಿವನಿಗೆ ಅಪಕರ್ಷವು (ನಿಂದೆಯು) ಪ್ರಾಪ್ತವಾದಾಗ (ಅದನ್ನು ದೂರ ಮಾಡಲು) ಪ್ರಾಣವನ್ನು ತ್ಯಜಿಸಲು ಸಿದ್ಧನಾದ, 
ಶಿವನಲ್ಲಿಯೇ (ಇಷ್ಟಲಿಂಗದಲ್ಲಿಯೇ) ಏಕನಿಷ್ಠೆಯುಳ್ಳ ಮತ್ತು ಸರ್ವಾತ್ಮ ಭಾವನೆಯುಳ್ಳ (ಪೂರ್ಣಾಹಂ೦ಭಾವವುಳ್ಳ) ಸಾಧಕನೇ 
ವೀರಮಾಹೇಶ್ವರನಾಗುವನು. (10-15 ರಿಂದ 10-20ರ ವರೆವಿಗಿನ ಶ್ಲೋಕಗಳಲ್ಲಿ ವೀರಮಾಹೇಶ್ವರನ ಆಚರಣೆಗಳನ್ನು 
ನಿರೂಪಿಸಲಾಗಿದೆ) 


ಇತಿ ಮಾಹೇಶ್ವರಪ್ರಶಂಸಾಸ್ಥಲಂ 
ಇಲ್ಲಿಗೆ ಮಾಹೇಶ್ವರಪ್ರಶಂಸಾಸ್ಥಲವು ಮುಗಿಯಿತು. 
17. ಅಥ ಲಿಂಗನಿಷ್ಠಾಸ್ಠಲಮ್‌ 
ಈಗ ಲಿಂಗನಿಷ್ಠಾಸ್ಥಲವು 
(9 ಶ್ಲೋಕಗಳು) 


ಅಸ್ಯ ಮಾಹೇಶ್ಚರಸ್ಯೋಕ್ತಮ್‌ 
ಲಿಂಗನಿಷ್ಠಾಮಹಾಸ್ಥಲಮ್‌ | 
ಪ್ರಾಣಾತ್ಯಯೇಇಪಿ ಸಂಪನ್ನೇ 
ಯದತ್ಯಾಜ್ಯಂ ವಿಧೀಯತೇ | 10-21 


ಈ ಮಾಹೇಶ್ವರನಿಗೆ ಪ್ರಾಣಕ್ಕೆ ಸಂಕಟವು ಬಂದೊದಗಿದರೂ ಸಹ ಬಿಡಲು ಬಾರದೆ ಇರುವ ವಿಧಿಯನ್ನು ಹೇಳುವ 
ಲಿಂಗನಿಷ್ಠಾಮಹಾಸ್ಥಲವನ್ನು ಹೇಳಲಾಗಿದೆ. 


ಅಪಗಚ್ಛತು ಸರ್ವಸ್ಪಮ್‌ 
ಶಿರಶ್ಛೇದನಮಸ್ತು ವಾ। 

ಮಾಹೇಶ್ವರೋ ನ ಮುಂಚೇತ 
ಲಿಂಗಪೂಜಾಮಹಾವ್ರತಮ್‌ ॥ 10-22 


ತನ್ನ ಸರ್ವಸಂಪತ್ತೆಲ್ಲವೂ ಹೋದರೂ, ಇಲ್ಲವೇ ಶಿರಶ್ಲೇದನವೇ ಆದರೂ ಮಾಹೇಶ್ಚರನು ಲಿಂಗಪೂಜಾರೂಪವಾದ (ಇಷ್ಟಲಿಂಗ 
ಪೂಜಾರೂಪವಾದ) ಮಹಾವತವನ್ನು ಬಿಡಕೂಡದು. 


ಲಿಂಗಪೂಜಾಮಕೃತ್ವಾ ತು 
ಯೇ ನ ಭುಂಜಂತಿ ಮಾನವಾಃ | 
ತೇಷಾಂ ಮಹಾತ್ಮನಾಂ ಹಸ್ತೇ 
ಮೋಕಲಕಿ ರುಪಸ್ತಿತಾ ॥ 10-23 
ಲಲಿ ಛಿ 
ಇಷ್ಟಲಿಂಗ ಪೂಜೆಯನ್ನು ಮಾಡದೆ ಯಾವ ಮನುಷ್ಯನು ಏನನ್ನೂ ಭುಂಜಿಸು (ಭೋಜನ ಮಾಡು)ವುದಿಲ್ಲವೋ ಅಂತಹ 
ಮಹಾತ್ಮರ ಹಸ್ತದಲ್ಲಿ ಮೋಕ್ಟರೂಪವಾದ ಲಕ್ಷ್ಮಿಯು ಯಾವಾಗಲೂ ವಾಸವಾಗಿರುತ್ತಾಳೆ. 


ಕಿಮನ್ಶೈರ್ಧರ್ಮಕಲಿಲೈ: 

ಕೀಕಷಾರ್ಥಪ್ರದಾಯಿಭಿಃ | 

ಸಾಕ್ಲಾ ನ್ಕೋಕ್ಷ ಪ್ರದಃ ಶಂಭೋಃ 

ಧರ್ಮೋ ಲಿಂಗಾರ್ಚನಾತ್ಮಕಃ ॥ 10-24 
ಕುದಫಲವನು ಕೊಡುವ ಅನ್ನ ಕುದಧರ್ಮಾಚರಣೆಗಳಿಂದ ಏನು ಪ್ರಯೋಜನ? ಶಂಭುವಿನ ಲಿಂಗಾರ್ಚನಾರೂಪವಾದ 
(ಇಷ್ಟಲಿಂಗಾರ್ಚನಾ ವಾದ) ಧರ್ಮವು ಸಾಕ್ಷಾತ್‌ ಮೋಕ್ಷವನ್ನೇ ಕೊಡುವಂತಹುದು ಆಗಿದೆ. 


ಅರ್ಪಿತೇನಾನ್ಪಪಾನೇನ 

ಲಿಂಗೇ ನಿಯಮಪೂಜಿತೇ । 

ಯೇ ದೇಹವೃತ್ತಿಂ ಕುರ್ವಂತಿ 

ಮಹಾಮಾಹೇಶ್ವರಾ ಹಿ ತೇ ॥ 10-25 
ನಿಯಮದಿಂದ (ಗುರು ಹೇಳಿದ ನಿಯಮಾನುಸಾರವಾಗಿ) ಪೂಜಿತವಾದ ಇಷ್ಟಲಿಂಗಕ್ಕೆ ರ್ಪಿಸಿದ ಅನ್ನಪಾನಾದಿಗಳಿಂದಲೇ 
ಯಾರು ದೇಹವ್ನತ್ತಿಯನು ಮಾಡುವರೋ (ಲಿಂಗಾರ್ಚನೆಯನ್ನು ಮಾಡಿ ಅನೃಪಾನಾದಿಗಳನ್ನು ಸ್ಲೀಕರಿಸು ९) ಅವರೇ 
ಮಾಹೇಶ್ವರರಾಗಿರುತ್ತಾರೆ. 


ಚಿನ್ನಯೇ ಶಾಂಕರೇ ಲಿಂಗೇ 

ಸ್ಥಿರಂ ಯೇಷಾಂ ಮನಃ ಸದಾ । 
ವಿಮುಕ್ತೇತರಸರ್ವಾರ್ಥಮ್‌ 

ತೇ ಶಿವಾ ನಾತ್ರ ಸಂಶಯಃ ॥ 10-26 


ಯಾರ ಮನಸ್ಸು ಬೇರಾವ ಪದಾರ್ಥಗಳನ್ನು ಅಪೇಕ್ಷಿಸದೆ ( ಸ್ವರ್ಗಾದಿ ಫಲಗಳನ್ನು ಅಪೇಕ್ಷಿಸ ದೆ) ಯಾವಾಗಲೂ ಚೆನಯವಾದ ಶಿವಲಿಂಗದಲಿಯೇ 
(ಇಷ್ಟಲಿಂಗಾರ್ಚನೆಯಲ್ಲಿಯೇ) ಸ್ಥಿ ಸರವಾಗಿರುವುದೋ ಅಂತಹ ಮನಸ್ಸುಳ್ಳ ಅವರು ಶಿವಸ್ಟರೂಪರೇ ಆಗಿರುತ್ತಾರೆ. ಇದರಲ್ಲಿ ಯಾವ ಸಂಶಯವೂ 
ಇರುವುದಿಲ್ಲ. 


ಲಿಂಗೇ ಯಸ್ಯ ಮನೋ ಲೀನಮ್‌ 

ಲಿಂಗಸ್ತುತಿಪರಾ ಚ ವಾಕ್‌ | 

ಲಿಂಗಾರ್ಚನಪರೌ ಹಸ್ತೌ 

ಸ ರುದ್ರೋ ನಾತ್ರ ಸಂಶಯಃ ॥ 10-27 
ಯಾವಾತನ ಮನಸ್ಸು ಇಷ್ಟಲಿಂಗ ಪೂಜೆಯಲ್ಲಿಯೇ ತನ್ಮಯ ವಾಗಿರುವುದೋ, ಯಾವಾತನ ವಾಣಿಯು ಲಿಂಗವನ್ನು 
ಸ್ತುತಿಸುವುದರಲ್ಲಿಯೇ ತನ್ನಯವಾಗಿರುವುದೋ ಮತ್ತು ಯಾವಾತನ ಹಸ್ತಗಳು ಲಿಂಗಾರ್ಚನೆಯಲ್ಲಿಯೇ ನಿರತವಾಗಿರುವುವೊ, 
ಅಂತಹ ರುದ್ರನೇ ಆಗಿರುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ 

ಲಿಂಗನಿಷ್ಠಸ್ಯ ಕಿಂ ತಸ್ಯ 

ಕರ್ಮಣಾ ಸ್ಪರ್ಗಹೇತುನಾ । 

ನಿತ್ಯಾನಂದಶಿವಪ್ರಾಪಿಃ 

ಯಸ್ಯ ಶಾಸ್ಲೇಷು ನಿಶ್ಚಿತಾ ॥ 10-28 
ಯಾರಿಗೆ ನಿತ್ಯಾನಂದ ರೂಪವಾದ ಶಿವಪ್ರಾಪ್ತಿಯು ಶಾಸ್ತ್ರಗಳಲ್ಲಿ ನಿಶ್ಚೈಸಲ್ಪಟ್ಟಿದೆಯೋ ಅಂತಹ ಇಷ್ಟಲಿಂಗದಲ್ಲಿ ನಿಷ್ಠೆಯುಳ್ಳ 
ಮಾಹೇಶರನಿಗೆ ಸರ್ಗ ಹೇತುಗಳಾದ ಕರ್ಮಗಳಿಂದ ಏನು ಪ್ರಯೋಜನ? 


ಲಿಂಗನಿಷ್ಠಾಪರಂ ಶಾಂತಮ್‌ 

ಭೂತಿರುದ್ರಾಕ್ಷಸಂಯುತಮ್‌ । 

ಪ್ರಶಂಸಂತಿ ಸದಾಕಾಲಮ್‌ 

ಬ್ರಹ್ಮಾದ್ಯಾ ದೇವತಾ ಮುದಾ ॥ 10-29 
ವಿಭೂತಿ, ರುದ್ರಾಕಗಳನ್ನು ಧರಿಸಿದ ಶಾಂತಸ್ತಭಾವದ ಲಿಂಗನಿಷ್ಠನಾದ ಮಾಹೇಶರನನು ಬಹಾದಿ ದೇವತೆಗಳು ಯಾವಾಗಲೂ 
ಆನಂದದಿಂದ ಪಶಂಸಿಸುತಿರುತಾರೆ 


ಇತಿ ಲಿಂಗನಿಷಾಸಲಂ ಇಲಿಗೆ ಲಿಂಗನಿಷಾಸಲವು ಮುಗಿಯಿತು 


18. ಅಥ ಪೂರ್ವಾಶಯನಿರಸನ 
ಈಗ ಪೂರ್ವಾಶ್ರಯನಿರಸನಸ್ಪಲವು 
(9 ಶ್ಲೋಕಗಳು) 


ಲಿಂಗೈಕನಿ ಹದಯಃ 

ಸದಾ ಮಾಹೇಶ್ವರೋ ಜನಃ । 

ಪೂರ್ವಾಶ್ರಯಗತಾನ್‌ ಧರ್ಮಾನ್‌ 

ತಜೇತ್‌ ಸ್ವಾಚಾರರೋಧಕಾನ್‌ ॥ 10-30 
ಯಾವಾಗಲೂ ತನ್ನ ಹೃದಯದಲ್ಲಿ ಇಷಲಿಂಗದ ಬಗ್ಗೆ ನಿಷ್ಠೆಯುಳ್ಳ ००९२८८5 ತನ್ನ ಸಮಯಾಚಾರಕ್ಕೆ (ವೀರ 
ಸಿದ್ಧಾಂತ ಆಚರಣೆಗಳಿಗೆ) ವಿರೋಧಿಗಳಾದ ತನ್ನ ಪೂರ್ವಾಶ್ರಯದ ನರ್ಮಾಚರಣೆಗಳನ್ನು ತ್ಯಜಿಸಬೇಕು. 


ಸ್ಪಜಾತಿಕುಲಜಾನ್‌ ಧರ್ಮಾನ್‌ 
ಲಿಂಗನಿಷ್ಠಾವಿರೋಧಿನಃ | 

ತ್ಯಜನ್‌ ಮಾಹೇಶ್ವರೋ ಜ್ಞೇಯಃ 
ಪೂರ್ವಾಶ್ರಯನಿರಾಸಕಃ ॥ 10-31 


ಇಷಲಿಂಗ ನಿಷ್ಠೆಗೆ ವಿರೋಧಿಗಳಾದ ತನ್ನ ಪೂರ್ವದ ಜಾತಿ ಮತ್ತು ಕುಲಕ್ಕೆ ಸಂಬಂಧಿಸಿದ ಧರ್ಮಗಳನ್ನು (ಜನನ ಮರಣ 
ಸೂತಕಗಳನ್ನು ಪಾಲಿಸುವ ಧರ್ಮಗಳನ್ನು) ಬಿಡುವ ಮಾಹೇಶ್ವರನೇ ಪೂರ್ವಾಶ್ರಯ ನಿರಾಸಕನೆಂದು ತಿಳಿದುಕೊಳ್ಳಬೇಕು 
೦ಸ್ತಾರಯೋಗೇನ 


ವಿಶುದಾನಾಂ ಮಹಾತನಾಮ್‌ । 

ಕಿಂ ಪೂರ್ವಕಾಲಿಕೈರ್ಧಮೆಣ್ಯಃ 

ಪಾಕ್ಷತಾನಾಂ ಹಿ ತೇ ಮತಾಃ ॥ 10-32 
ಶಿವಸಂಸ್ತಾರದ ಯೋಗದಿಂದ ಪರಿಶುದರಾದ ಮಹಾತರಿಗೆ ಪೂರ್ವಕಾಲದ ಧರ್ಮಗಳಿಂದ ಏನು ಪ್ರಯೋಜನ? ಆ ಪೂವ 
ಧರ್ಮಗಳು ಪಾಕೃತರಿಗೆ (ಶಿ ದೀಕ್ಷಾ ಸಂಸ್ಕಾರ ರಹಿತರಿಗೆ) ಸಮ್ಮತಗಳಾಗಿರುತ್ತವೆ. 


ವಸಂಸ್ಕಾರಯೋಗೇನ 
ಶಿವಧರ್ಮಾನುಷಂಗಿಣಾಮ್‌ | 
ಪ್ರಾಕೃತಾನಾಂ ನ ಧರ್ಮೇಷು 
ಪ್ರವೃತ್ತಿರುಪಪದ್ಯತೇ ॥ 10-33 


ಶಿವಸಂಸ್ಕಾರ ಯೋಗದಿಂದ ಶಿವಧರ್ಮವನ್ನು ಅನುಷ್ಠಾನ ಮಾಡುವವರಿಗೆ ಪ್ರಾಕೃತಗಳಾದ ಧರ್ಮಗಳಲ್ಲಿ ಪ್ರವೃತ್ತಿಯು 
ಸಂಭವಿಸು ವು ಸ್‌ 

ವಿಶುದ್ಧಾಃ ಪ್ರಾಕೃತಾಶ್ಚೇತಿ 

ದ್ವಿವಿಧಾ ಮಾನುಷಾಃ ತಾಃ । 

ಶ್ರಿ 


ವಸಂಸ್ಕಾರಿಣಃ ಶುದ್ಧಾಃ 
ಪ್ರಾಕೃತಾ ಇತರೇ ಮತಾಃ ॥ 10-34 
ಎಶುದ್ಧರು ಮತ್ತು ಪ್ರಾಕೃತರು ಎಂಬುದಾಗಿ ಮನುಷ್ಯರು ಎರಡು ವಿಧವಾಗಿ ಪರಿಗಣಿಸಲಟಿದಾರೆ. (ಇವರಲ್ಲಿ) ಶಿವದೀಕಾ 


ಸಂಸ್ಪಾರವನು ಹೊಂ ರು ಶುದರು, ಅದನು ಹೊಂದದೇ ಇರುವ ಇತರರು ಪಾಕತರೆಂದು ಸಮತರಾಗುತಾರೆ 


ವರ್ಣಾಶ್ರಮಾದಿಧರ್ಮಾಣಾಮ್‌ 

ವ್ಯವಸ್ಥಾ ಹಿ ದ್ವಿಧಾ ಮತಾ । 

ಏಕಾ ಶಿವೇನ ನಿರ್ದಿಷ್ಟಾ 

ಬ್ರಹ್ಮಣಾ ಕಥಿತಾ ಪರಾ ॥ 10-35 
ವರ್ಣಾಶ್ರಮಾದಿ ಧರ್ಮಗಳ ವೃವಸ್ಥೆಯು ಎರಡು ವಿಧವಾಗಿ ಇರುತದೆ. ಒಂದನೆಯದು ಶಿವನಿಂದ ನಿರ್ದಿಷವಾದದ್ದು. 
ಎರಡನೆಯದು ಬ್ರಹ್ಮನಿಂದ ಹೇಳಲ್ಲಟ್ಟಿದ್ದು. 

ಶಿವೋಕ್ತಧರ್ಮನಿಷ್ಠಾ ತು 

ಶಿವಾಶ್ರಮನಿಷೇವಿಣಾಮ್‌ । 

ಶಿವಸಂಸ್ಕಾರಹೀನಾನಾಮ್‌ 

ಧರ್ಮಃ ಪೈತಾಮಹಃ ಸ್ಸ ತಃ ॥ 10-36 


ಶಿವಾಶ್ರಮದಲ್ಲಿ ತತ್ಪರರಾದ ಶಿವಭಕ್ತರಿಗೆ (ವೀರಶೈವರಿಗೆ) ಶಿವನಿಂದ ಹೇಳಿದ ಧರ್ಮಗಳಲ್ಲಿ ನಿಷ್ನೆ ಇರಬೇಕು 
ಶಿವಸ೦ಸ್ಕಾರವಿಲ್ಲದವರಿಗೆ ಬ್ರಹನಿಂದ ಪ್ರತಿಪಾದಿತವಾದ ಧರ್ಮವು ವಿಹಿತವಾದುದು 
ಶಿವಸಂಸ್ಕಾರಯುಕ್ತೇಷು 


ಜಾತಿಭೇದೋ ನ ವಿದ್ಯತೇ | 

ಕಾಷ್ಟೇಷು ವಹ್ಲಿದಗ್ಗೇಷು 

ಯಥಾ ರೂಪಂ ನ ವಿದ್ದತೇ ॥ 10-37 
ಅಗ್ನಿಯಿ೦ದ ಸುಡಲಟ್ಟ ಕಟಿಗೆಗಳಲ್ಲಿ ಅವುಗಳ ಪೂರ್ವದ ರೂಪವು ಹೇಗೆ ಗೋಚರಿಸುವುದಿಲ್ಲವೋ ಅದರಂತೆ 
ಶಿವದೀಕ್ಷಾಸಂಸ್ವಾರವನ್ನು ಹೊಂದಿದವರಲ್ಲಿ (ವೀರಶೈವರಲ್ಲಿ) ಅವರ ಪೂರ್ವದ ಜಾತಿಭೇದಗಳು ಉಳಿದಿರುವುದಿಲ್ಲ 


ತಸ್ಮಾತ್ಸರ್ವಪ್ರಯತ್ನೇನ 
ಶಿವಸಂಸ್ಕಾರಸಂಯುತಃ | 
ಜಾತಿಭೇದಂ ನ ಕುರ್ವೀತ 
ಶಿವಭಕ್ತೇ ಕದಾಚನ ॥ 10-38 


ಆದ್ದರಿಂದ ಸರ್ವಪ್ರಯತ್ನದಿಂದ ಶಿವಸಂಸ್ಕಾರವನ್ನು ಹೊಂದಿದ ಶಿವಭಕ್ತನಲ್ಲಿ ಎಂದೂ ಜಾತಿಭೆ ಮಾಡಕೂಡದು. 
ಅತಿ ಪೂರ್ವಾಶ್ರಯನಿರಸನಸ್ಥಲಂ ಇಲ್ಲಿಗೆ ಪೂರ್ವಾಶ್ರಯನಿರಸನಸ್ಥಲವು ಮುಗಿಯಿತು. 


19. ಅಥ ಸರ್ವಾದ್ವೈತನಿರಸನಸ್ಥಲಮ್‌ 
ಈಗ ಸ ೯ದ್ವೈತನಿರ ನಸ್ಥಲ ವು 


(7 ಶ್ಲೋಕಗಳು) 


ಪೂಜ್ಯಪೂಜಕಯೋರ್ಲಿಂಗ- 
ಜೀವಯೋರ್ಭೇದವರ್ಜನೇ । 
ಪೂಜಾಕರ್ಮಾದ್ಯಸಂಪತ್ತೇಃ 
ಲಿಂಗನಿಷ್ಠಾವಿರೋಧತಃ ॥ 10-39 


ಪೂಜ್ನ ಪೂಜಕರಾದ ಲಿಂಗ ಮತು ಜೀವರುಗಳ ಮಧ್ಯದಲ್ಲಿ ಭೇದ ಮಾಡದೆ ಇದರೆ ಲಿಂಗನಿಷ್ಠೆಗೆ 


= 
ವಿರೋಧವ ದಲ್ಲದೆ, ಪೂಜಾದಿ ಕರ್ಮಗಳು ಸಹ ಸಂಭವಿಸುವುದಿಲ್ಲ. 

ಸರ್ವಾದ್ವೈತವಿಚಾರಸ್ಯ 

ಜ್ಞಾನಾಭಾವೇ ವ್ಯವಸ್ಥಿತೇಃ | 

ಭವೇನ್ಮಾಹೇಶ್ನರಃ ಕರ್ಮೀ 

ಸರ್ವಾದ್ವೈತನಿರಾಸಕಃ ॥ 10-40 
ಸರ್ವಾದ್ವೈತ ವಿಚಾರಕ್ಕೆ ಬೇಕಾದ ತತ ಜ್ಞಾನ ವವು ನಲ್ಲಿ ಇರುವು ಕರ್ಮಿಯಾದ (ಇಷ್ಟಲಿಂಗಪೂಜಾ 


ಕರ್ಮಿಯಾದ) ಮಾಹೇಶ್ವರನು ಸರ್ವಾದ್ವೈತ ನಿರಾಸಕನು ಆಗುತ್ತಾನೆ. 


ಪ್ರೇರಕಂ ಶಂಕರಂ ಬುದ್ಧ್ಯಾ 

ಪ್ರೇರ್ಯಮಾತ್ಮಾನಮೇವ ಚ | 

ಭೇದಾತ್‌ ತಂ ಪೂಜಯೇನ್ನಿತ್ಯಮ್‌ 

ನ ಚಾದ್ದೆತಪರೋ ಭವೇತ್‌ ॥ 10-41 
ಶಂಕರನನ್ನು ಪ್ರೇರಕನನ್ನಾಗಿ ಮತ್ತು ತನ್ನನ್ನು ಪ್ರೇರ್ಯನನ್ನಾಗಿ ತಿಳಿದು ಪ್ರತಿದಿನವೂ ಭೇದದಿ೦ದಲೇ ಆ ಶಿವನನ್ನು (ಆ 
ಇಷಲಿಂಗವನ್ನು) ಪೂಜಿಸಬೇಕು ಅದ್ವೈತ ಪರನಾಗ ಕೂಡದು. 

ಪತಿಃ ಸಾಕ್ಷಾ ನ್ಮಹಾದೇವಃ 

ಪಶುರೇಷ ತದಾಶಯ: | 

ಅನಯೋಃ ಸ್ಪಾಮಿಭೃತ್ಯತ್ಸಮ್‌ 

ಅಭೇದೇ ಕಥಮಿಷ್ನತೇ ॥ 10-42 


ಮಹಾದೇವನು ಸಾಕ್ಷಾತ್‌ ಪತಿಯಾಗಿರುತ್ತಾನೆ. ಅವನ ಆಶ್ರಯದಲ್ಲಿರುವ ಜೀವನು ಪಶುವಾಗಿರುತ್ತಾನೆ. ಇವರೀರ್ವರಲ್ಲಿಯ 
ಸ್ವಾಮಿ ಮತ್ತು ಭೃತ್ಯಕಭಾ ಭೇದ ಭಾವನೆ ಇದ್ದಾಗ ಹೇಗೆ ತಾನೇ ಸಂಬಂಧಿಸೀತು? 


ಸಾಕಾತ್ಸತಂ ಪರಂ ತತ್ತ ಮ್‌ 
ಎಲ ನ 

ಯದಾ ಭವತಿ ಬೋಧತಃ | 

ತದಾಂದ್ವೈತಸಮಾಪತ್ತಿ: 

ಜ್ಞಾನಹೀನಸ್ಯ ನ ಕ್ವಚಿತ್‌ ॥ 10-43 
ತತ್ತ್ವಬೋಧೆಯಿಂದ ಯಾವಾಗ ಪರತತ್ತ ವು ಸಾಕಾತ್ತಾರವಾಗುವುದೋ ಆಗ ಅದ್ವೈತ ಸ್ಲಿತಿಯು 
ಜ್ಞಾನಹೀನನಾದವನಿಗೆ ಅದು ಎಂದೂ ಉಂಟಾಗುವುದಿಲ್ಲ. 

ಭೇದಸ್ಯ ಕರ್ಮಹೇತುತ್ವಾದ್‌ 


ಪ್ರವಾಗುವುದು. ಆದರೆ 


ಪ್ರ 


ವ್ಯವಹಾರಃ ಪ್ರವರ್ತತೇ । 

ಲಿಂಗಪೂಜಾದಿಕರ್ಮಸ್ಥೋ 

ನ ಚಾದ್ವೈತಂ ಸಮಾಚರೇತ್‌ ॥ 10-44 
ಭೇದ ವ್ಯವಹಾರವು (ಜೀವೇಶ್ವರರ ಭೇದ ವೃವಹಾರವು) ಕರ್ಮಕ್ಕೆ ಹೇತುವಾಗಿರುತ್ತದೆ (ಶಿವಪೂಜಾದಿ ಕರ್ಮಕ್ಕೆ ಕಾರಣವಾಗಿ 
ಪ್ರವರ್ತವಾಗಿರುತ್ತದೆ). ಆದ್ದರಿಂದ ಲಿಂಗಪೂಜಾದಿ ಕರ್ಮದಲ್ಲಿ ನಿರತನಾದ ಮಾಹೇಶ್ವರನು ಅದ್ವೈತವನ್ನು ಆಚರಿಸಕೂಡದು. 

ಪೂಜಾದಿವ್ಯವಹಾರಃ ಸ್ಯಾತ್‌ 

ಭೇದಾಶ್ರಯತಯಾ ಸದಾ । 

ಲಿಂಗಪೂಜಾಪರಸ್ತಸ್ಮಾತ್‌ 

ನಾದ್ವೈತೇ ನಿರತೋ ಭವೇತ್‌ ॥ 10-45 
ಶಿವಪೂಜಾದಿ ವ್ಯವಹಾರವು ಭೇದವನ್ನು ಆಶ್ರಯಿಸಿಯೇ ಉಂಟಾಗುತ್ತದೆ. ಆದ್ದರಿಂದ ಯಾವಾಗಲೂ ಲಿಂಗಪೂಜಾಪರನಾದ 
ಮಾಹೇಶ್ವರನು ಅದ್ವೈತದಲ್ಲಿ ನಿರತನಾಗಕೂಡದು (ಆಸಕ್ತನಾಗಕೂಡದು). 


ಅತಿ ಸರ್ವಾದ್ವೈ ತನಿರಸನಸ್ಥಲಂ ಇಲ್ಲಿಗೆ ಸರ್ವಾದ್ದೆ ತನಿರಸನಸ್ಥಲವು ಮುಗಿಯಿತು. 


20. ಅಥ ಆಹ್ಹಾನನಿರಸನಸ್ಫ್ಥಲಮ್‌ 


ಈಗ ಆಹ್ನಾನನಿರಸನಸ್ಥಲವು 
(4 ಶ್ಲೋಕಗಳು) 


ಲಿಂಗಾರ್ಚನಪರಃ ಶುದ್ಧಃ 
ಸರ್ವಾದ್ವೈತನಿರಾಸಕಃ | 
ಸ್ಟೇಷ್ಟಲಿಂಗೇ ಶಿವಾಕಾರೇ 
ನ ತಮಾವಾಹಯೇಚ್ಛಿವಮ್‌ ॥ 10-46 
ಲಿಂಗಾರ್ಚನೆಯಲ್ಲಿ ತತ್ತರನಾದ, ಅಂತೆಯೇ ಪರಿಶುದ್ಧನಾದ, ಈ ಸರ್ವಾದ್ವೈತ ನಿರಾಸಕನು ಶಿವಸ್ತರೂಪವಾದ ತನ್ನ 
ಇಷ್ಟಲಿಂಗದಲ್ಲಿ ಆ ಶಿವನನ್ನು ಆಹ್ವಾನ ಮಾಡಕೂಡದು 

ಯದಾ ಶಿವಕಲಾಯುಕ್ತಮ್‌ 

ಲಿಂಗಂ ದದ್ಯಾನ್ನಹಾಗುರುಃ | 

ತದಾರಭ್ಯ ಶಿವಸ್ತತ್ರ 

ತಿಷ್ಠತ್ಯಾಹ್ಹಾನಮತ್ರ ಕಿಮ್‌ ॥ 10-47 
ಮಹಾಗುರುವು ಶಿವಕಲಾಯುಕ್ತವಾದ ಲಿಂಗವನ್ನು ಯಾವಾಗ ಕೊಡುವನೋ ಆವಾಗಲಿಂದ ಆ ಶಿವಲಿಂಗದಲ್ಲಿ ಶಿವನು 
ಇರುವುದರಿಂದ ಮತ್ತೆ ಆಹ್ವಾನವನ್ನು ಮಾಡುವುದರಿ೦ದ ಯಾವ ಪ್ರಯೋಜನವೂ ಇಲ್ಲ. 


ಸಂಸ್ಕಾರೇಷು ಲಿಂಗೇಷು 
ದಾ ಸನಿಹಿತಃ ಶಿವಃ । 
ತಾ 


ಸಂಸ್ಕಾರಯುಕ್ತವಾದ ಶಿವಲಿಂಗಗಳಲ್ಲಿ ಶಿವನು ಯಾವಾಗಲೂ ಸನ್ನಿಹಿತನಾಗಿರುತ್ತಾನೆ. ಆದ್ದರಿಂದ ಪ್ರತಿಪತ್ತಿಗೆ (ಭಕ್ತಿಗೆ) 
ವಿರೋಧವಾದ ಆಹಾನವನು ಮಾಡಕೂಡದು. 


ನಾಹ್ಹಾನಂ ನ ವಿಸರ್ಗಂ ಚ 
ಸ್ಟೇಷ್ಟಲಿಂಗೇ ತು ಕಾರಯೇತ್‌ | 
ಲಿಂಗನಿಷ್ಠಾಪರೋ ನಿತ್ಯಮ್‌ 

ಅತಿ ಶಾಸ್ತ್ರಸ್ಯ ನಿಶ್ಚಯಃ ॥ 10-49 


ನವ 


ಲಿಂಗನಿಷ್ಠಾ ಪರನಾದವನು ನಿತ್ಯವೂ ತನ್ನ ಇಷ್ಟಲಿಂಗದಲ್ಲಿ ಆಹ್ವಾ 


© 


ಹೀಗೆ ಶಾ ಸ್ತ ದ ನಿರ್ಣಯವಿರುತ್ತದೆ. 


ಗಲೀ ಮತು ವಿಸರ್ಜನೆಯನಾ ಗಲೀ ಮಾಡಕೂಡದು 


ಅತಿ ಆಹ್ವಾನನಿರಸನಸ್ಫ್ಥಲಂ 
ಇಲ್ಲಿಗೆ ಆಹ್ವಾನನಿರಸನಸ್ಥಲವು ಮುಗಿಯಿತು. 


21. ಅಥ ಅಷ್ಟಮೂರ್ತಿನಿರಸನಸ್ಥಲಮ್‌ 
ಈಗ ಅಷ್ಟಮೂರ್ತಿನಿರಸನಸ್ಥಲವು 
(7 ಶ್ಲೋಕಗಳು) 


ಯಥಾತತ್ಮಶಿವಯೋರೈಕ್ಕಮ್‌ 

ನ ಮತಂ ಕರ್ಮಸಂಗಿನಃ | 

ತಥಾ ಶಿವಾತ್‌ ಪೃಥಿವ್ಯಾದೇಃ 

ಅದ್ವೈತಮಪಿ ನೇಷ್ಯತೇ ॥ 10-50 
ಕರ್ಮಸಂಗಿಯಾದ (ಇಷ್ಟಲಿಂಗ ಪೂಜಾರೂಪ ಕರ್ಮನಿಷ್ಠನಾದ) ಮಾಹೇಶ್ವರನ ಮತ್ತು ಶಿವನ ಐಕ್ಕವು ಹೇಗೆ ಸಮ್ಮತವಲ್ಲವೋ 
ಅದರಂತೆ ಶಿವನೊಂದಿಗೆ ಪೃಥಿವ್ಯಾದಿ ಮಹಾಭೂತಗಳ ಅದ್ವೈತವೂ ಸಹ ಅಪೇಕ್ಷಿತವಲ್ಲ 


©) 


अन्यः ಪ್ಹಮೂರ್ತಿತ್ಚಮ್‌ 
ಶ್ರರಸ ಪ್ರಕೀರ್ತಿತಮ್‌ । 


ನ ಸಾಕಾದೇಕಭಾವತಃ ॥ 10-51 
ಪೃಥಿವ್ಯಾದಿಗಳು ಈಶ್ವರನ ಅಷ್ಟ ರ್ತಿಗಳೆಂದು ಹೇಳಲಟಿವೆ. ಆದರೆ ಸಾ ಕ್ರಾ ೈಥಿವ್ಯಾದಿಗಳೇ ಈಶ್ವರನಲ್ಲ. ಅವುಗಳಿಗೆ 
ಧಿಷ್ಠಾತೃವಾದವನೇ ಈಶ್ವರನು. 


८ 


ಪೃಥ್ವಾ ५०९६००८० ಸರ್ವಮ್‌ 
ಕಾರ್ಯಂ ಕರ್ತಾ ಮಹೇಶ್ವರ: | 
ನೈತತ್ಪಾಕ್ಷಾ ನ್ನಹೇಶೋsಯಮ್‌ 
ಕುಲಾಲೋ ಮತಿಕಾ ಯಥಾ ॥ 10-52 
ಪೃಥಿವ್ಯಾ ಗಳೆಲ್ಲವೂ ಕಾರ್ಯರೂಪವಾದವುಗಳು. ಮಹೇಶರನು ಅವುಗಳ 
ಕರ್ತೃವಾಗಿದ್ದಾನೆ. ಕುಂಬಾರನು ಮಣ್ಣಿಗಿ೦ತ ಭಿನ್ನವಾಗಿರುವಂತೆ ಈ ಪೃಥಿವ್ಯಾದಿ ಗಳಿಗಿಂತ ಮಹೇಶ್ವರನು ಭಿನ್ನನಾಗಿದ್ದಾನೆ. 


ಪೃಥಿವ್ಯಾದ್ಯಾತ್ಶಪರ್ಯಂ೦ತ- 

ಪ್ರಪಂಚೋ ಹ್ಯಷ್ಟಧಾ ಸ್ಥಿತಃ | 

ತನುರೀಶಸ್ಯ ಚಾತ್ಮಾಂಯಮ್‌ 

ಸರ್ವತತ್ತ್ವನಿಯಾಮಕಃ ॥ 10-53 
ಪೃಥ್ವಿಯನ್ನೇ ಮೊದಲು ಮಾಡಿಕೊಂಡು ಆತ್ಮಪರ್ಯಂತವಾದ (ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, 
ಜೀವಾತ್ಸ ಪ್ರಪಂಚವು ಎಂಟು ಪ್ರಕಾರವಾಗಿರುತ್ತದೆ. ಈ ಎಂಟು ಪರಮಾತ್ಮನ ಶರೀರಗಳು, ಸರ್ವತತ್ತ್ವ ನಿಯಾಮಕನಾದ 
ಪರಮಾತ್ಮನು ಇವೆಲ್ಲವುಗಳ ಆತ್ಮರೂಪವಾಗಿರುತ್ತಾನೆ. 

ಶರೀರಭೂತಾದೇತಸ್ಮಾತ್‌ 

ಪ್ರಪಂಚಾತ್‌ ಪರಮೇಷ್ಠಿನಃ । 

ಆತ್ಮಭೂತಸ್ಯ ದೇವಸ್ಯ 

ನಾಭೇದೋ ನ ಪೃಥಕ್‌ ಸ್ಥಿತಿಃ ॥ 10-54 
ಪರಶಿವನ ಶರೀರ ರೂಪವಾದ ಈ ಪ್ರಪಂಚಕ್ಕಿಂತಲೂ ಅವುಗಳ ಆತ್ಮರೂಪವಾದ ದೇವನು (ಶಿವನು) ಅವುಗಳೊಂದಿಗೆ 
ಅಭಿನ್ನನೂ ಅಲ್ಲ, ಅವುಗಳಂತೆ ಭಿನ್ನನೂ ಅಲ್ಲ. 

ಅಚೇತನತ್ವಾತ್‌ ಪೃಥ್ವಾ ६८९४ 

ಅಜ್ಜತ್ಪಾದ್‌ ಆತ್ಮನಸ್ತಥಾ 

ಸರ್ವಜ್ಞಸ್ಥ್ಯ ಮಹೇಶಸ್ಯ 

ನೈಕರೂಪತ್ವಮಿಷ್ಯತೇ ॥ 10-55 
ಪೃಥಿವ್ಯಾದಿಗಳು ಅಚೇತನಗಳಾಗಿರುವುದರಿ೦ದ (ಜಡಗಳಾಗಿರುವುದರಿ೦ದ) ಮತ್ತು ಆತ್ಮನು (ಜೀವಾತ್ಮನು) 
ಅಲ್ಪಜ್ಞನಾಗಿರುವುದರಿಂದ, ಸರ್ವಜ್ಞನಾದ ಮಹೇಶನೊಂದಿಗೆ ಇವುಗಳ ಏಕರೂಪತೆಯನ್ನು ಇಚ್ಛಿಸಲಾಗುವುದಿಲ್ಲ. 

ಆತಿ ಯಶ್ಚಿಂತಯೇನ್ನಿತ್ಯಮ್‌ 

ಪೃಥ್ವಾ 'ಬೇರಷ್ಟಮೂರ್ತಿತಃ | 

ವಿಲಕ್ಷಣಂ ಮಹಾದೇವಮ್‌ 

ಸೋತಷ್ಟಮೂರ್ತಿನಿರಾಸಕ;: ॥ 10-56 
ಈ ರೀತಿಯಾಗಿ ಪೃಥ್ವಿಯೇ ಮೊದಲಾದ ಆತ್ಮ ಪರ್ಯಂತಗಳಾದ ಅಷ್ಟಮೂರ್ತಿಗಳಿಗಿಂತಲೂ ಮಹಾದೇವನು ವಲಕ್ಷಣನಾಗಿದ್ದಾನೆ 
ಎಂಬುದಾಗಿ ಯಾವನು ನಿತ್ಯವೂ ಚಿಂತಿಸುವನೋ ಅವನು ಅಷ್ಟಮೂರ್ತಿ ನಿರಾಸಕನು. 


ಅತಿ ಅಷ್ಟಮೂರ್ತಿನಿರಸನಸ್ಥಲಂ ಇಲ್ಲಿಗೆ ಅಷ್ಟಮೂರ್ತಿನಿರಸನಸ್ಥಲವು ಮುಗಿಯಿತು. 


22. ಅಥ ಸರ್ವಗತ್ಪನಿರಸನಸ್ಥಲಮ್‌ 
ಈಗ ಸರ್ವಗತ್ನನಿರಸನಸ್ಥಲವು 
(7 ಶ್ಲೋಕಗಳು) 


ಸರ್ವಗತ್ವೇ ಮಹೇಶಸ್ಯ 

ಸರ್ವತ್ರಾರಾಧನಂ ಭವೇತ್‌ । 

ನ ಲಿಂಗಮಾತ್ರೇ ತನ್ನಿಷ್ಠೋ 

ನ ಶಿವಂ ಸರ್ವಗಂ ಸ್ಮರೇತ್‌ ॥ 10-57 


ಮಹೇಶನು ಸರ್ವಗತನಾದರೆ (ಎಲ್ಲೆಡೆ ಇರುವ 
ಮಾಡಬೇಕಾಗುವುದು. ಕೇವಲ ಇಷಲಿಂಗದಲ್ಲಿ ಧನೆಯನ್ನು 
ಮಾಹೇಶ್ವರನು ಶಿವನನ್ನು ಸರ್ವಗತನನ್ನಾಗಿ ಸ್ಥ 


ದರೆ) ಎಲ್ಲೆಡೆಯಲ್ಲಿ ಆರಾಧನೆಯನ್ನು (ಪೂಜೆಯನ್ನು) 
ನ್ನು ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಲಿಂಗನಿಷ್ಠನಾದ 


ಸರ್ವಗೋತಪಿ ಸ್ಥಿತಃ ಶಂಭುಃ 

ಸ್ವಾಧಾರೇ ಹಿ ವಿಶೇಷತಃ । 

ತಸ್ಮಾದನ್ಯತ್ರ ವಿಮುಖಃ 

ಸ್ಟೇಷ್ಟಲಿಂಗೇ ಯಜೇಚ್ಛಿವಮ್‌ ॥ 10-58 
ಶಂಭುವು ಸರ್ವವ್ಯಾಪಿಯಾಗಿದ್ದರೂ ಆಧಾರವಾದ ಇಷ್ಟಲಿಂಗದಲ್ಲಿ ಅವನ ವಿಶೇಷ ಸ್ಥಿತಿಯು ಇರುತ್ತದೆ. ಆದ್ದರಿಂದ ಅನ್ಯ 
ನಗಳಿಂದ ವಿಮುಖನಾಗಿ (ಮಾಹೇಶ್ವರನು) ತನ್ನ ಇಷ್ಟಲಿಂಗದಲ್ಲಿ ಶಿವನನ್ನು ಪೂಜಿಸಬೇಕು. 
ಶಿವಃ ಸರ್ವಗತಶ್ಚಾಪಿ 
ಸ್ವಾಧಾರೇ ವ್ಯಜ್ಯತೇ ಭೃಶಮ್‌ 
ಶಮೀಗರ್ಭೇ ಯಥಾ ವಹ್ನಿಃ 
ವಿಶೇಷೇಣ ವಿಭಾವತೇ ॥ 10-59 
ಅಗ್ನಿಯು ಎಲ್ಲ ಮರಗಳಲ್ಲಿ ಅಡಕವಾಗಿದರೂ, ಬನ್ನಿಯ ಮರದೊಳಗೆ ಅದು ವಿಶೇಷ ಭಾಸವಾಗುವಂತೆ (ತೋರುವಂತೆ). 
ಸರ್ವಗತನಾದ ಶಿವನೂ ಸಹ ತನಗೆ ಆಧಾರವಾದ ಇಷ್ಟಲಿಂಗದಲ್ಲಿ ವಿಶೇಷವಾಗಿ ಅಭಿ 


ಸರ್ವಗತಂ ಮಹೇಶಸ್ಥ 

ಸರ್ವಶಾಸವಿನಿಶಿತಮ್‌ । 

ತಥಾಪ್ನಾಶಯಲಿಂಗಾದೌ 

ಪೂಜಾರ್ಥಮಧಿಕಾ ಸಿತಿ: ॥ 10-60 
ಮಹೇಶನು ಸರ್ವವ್ನಾಪಕನೆಂಬುದು ಸರ್ವಶಾ ಸ್ವಗಳಿ೦ದ ನಿಶ್ಚಯಿಸಲಾಗಿದೆ. ಆದರೂ ಸಹ ತನಗೆ ಆಧಾರವಾದ 
ಇಷ್ಟಲಿಂಗದಲ್ಲಿಯೇ ಪೂಜಿಸಿಕೊಳ್ಳಲು ಅವನ ಅಸ್ತಿತ್ವವು ವಿಶೇಷವಾಗಿ ಇರುತ್ತದೆ. 


ನಿತ್ಯಂ ಭಾಸಿ ತದೀಯಸ್ತ್ವಮ್‌ 
ಯಾ ತೇ ರುದ್ರ ಶಿವಾ ತನೂಃ। 


ಅಘೋರಾಪಾಪಕಾಶೀತಿ 

ಶುತಿರಾಹ ಸನಾತನೀ ॥ 10-61 
ಹೇ ರುದನೆ ಸ ಲಿಂಗರೂಪವಾದ ಯಾವ ಶರೀರವಿದೆಯೋ ಅದು ಅಘೋರವಾದದ್ದು (ಶಾಂತವಾದುದು) ಮತ್ತು 
ಪಾಪರಹಿತ ಭಕರ ದೇಹದ ಮೇಲೆ ಯಾವಾಗಲೂ ಪ್ರಕಾ ೦ತಹುದು ಎಂಬುದಾಗಿ ತನವಾದ ಶ್ರುತಿಯು 
ಹೇಳುವುದು. ಆದ್ದರಿ೦ದ ನೀನು ನಿತ್ಯವೂ ಭಕ್ತರ ದೇಹದಲ್ಲಿ ಭಾ (ತೋರುವೆ). 


ತಸ್ಮಾತ್‌ ಸರ್ವಪ್ರಯತ್ನೇನ 

ಸರ್ವಸ್ಥಾನಪರಾಜ್ಮುಖ: 

ಸ್ಟೇಷ್ಟಲಿಂಗೇ ಮಹಾದೇವಮ್‌ 

ಪೂಜಯೇತ್‌ ಪೂಜಕೋತ್ತಮಃ ॥ 10-62 
ಆದ್ದ ತಮ ಪೂಜಕನಾದ ಮಾಹೇಶರನು ಎಲ್ಲ ಪ್ರಯತ್ನಗಳನ್ನು ಮಾಡಿ ಸರ್ವಸ್ನಾನಗಳಿಂದ (ಬಹಿರಂಗದ) 
ಪರಾ ನಾಗಿ (ವಿಮುಖನಾಗಿ) ತನ್ನ ಇಷ್ಟಲಿಂಗದಲ್ಲಿಯೇ ಮಹಾದೇವನನ್ನು ಪೂಜಿಸಬೇಕು. 


ಶಿವಸ್ಯ ಸರ್ವಗತ್ಟೇಪಿ 
ಸರ್ವತ್ರ ರತಿವರ್ಜಿತಃ । 
ಸ್ಟೇಷ್ಟಲಿಂಗೇ ಯಜನ್‌ ದೇವಮ್‌ 
ಸರ್ವಗತನಿರಾಸಕಃ ॥ 10-63 
ಶಿವನು ಸರ್ವತ್ರ ವ್ಯಾಪಕನಾಗಿದ್ದರೂ ಎಲ್ಲೆಡೆ ರತಿವರ್ಜಿತನಾದ (ಭ ನಾದ) ಮಾಹೇಶ್ತರನು ತನ್ನ ಇಷಲಿಂಗದಲ್ಲಿಯೇ 


ಅತಿ ಸರ್ವಗತ್ವನಿರಸನಸ್ಥಲಂ ಇಲ್ಲಿಗೆ ಸರ್ವಗತ್ಯನಿರಸನಸ್ಥಲವು ಮುಗಿಯಿತು. 


23. ಅಥ ಶಿವಜಗನಯಸಲಮ್‌ 
ಈಗ ಶಿವಜಗನಯ ಲವು 
(9 ಶ್ಲೋಕಗಳು) 


ಪೂಜಾವಿಧೌ ನಿಯಮ್ಯತ್ವಾತ್‌ 
ಲಿಂಗಮಾತ್ರೇ ಸ್ಥಿತಂ ಶಿವಮ್‌ । 
ಪೂಜಯನ್ನಪಿ ದೇವಸ್ಯ 
ಸರ್ವಗತಂ ವಿಭಾವಯೇತ್‌ ॥ 10-64 
ಜಾವಿಧಿಯಲ್ಲಿ ನಿಯಮಿಸಿದಂತೆ ಇಷ್ಟಲಿಂಗ ಮಾತ್ರದಲ್ಲಿರುವ ನನ್ನು ಪೂಜಿಸುತ್ತಿದ್ದರೂ ಮಾಹೇಶ್ಚರನು ಆ 
ನ್ನು (ಶಿವನನ್ನು ಸರ್ವಗತನನ್ನಾಗಿ ಭಾವಿಸಬೇಕು. 


ಯಸ್ಮಾದೇತತ್‌ ಸಮುತ್ತನ್ನಮ್‌ 

ಮಹಾದೇವಾಚ್ಚರಾಚರಮ್‌ 

ತಸ್ಮಾದೇತನ್ನ ಭಿದ್ಯೇತ 

ಯಥಾ ಕುಂಭಾದಿಕಂ ಮದ: ॥ 10-65 
ಮಣ್ಣಿನಿಂದ ಮಾಡಿದ ಮಡಿಕೆಗಳು ಮಣ್ಣಿನಿಂದ ಭಿನ್ನವಾಗಿರದಂತೆ ಮಹಾದೇವನಿಂದ ಸಮುತ್ತನ್ನವಾದ ಈ ಚರಾಚರ 
ಪ್ರಪಂಚವು ಅವನಿಂದ ಭಿನ್ನವಾಗಿರುವುದಿಲ್ಲ. 


ಶಿವತತ್ತ್ವ್ವಾತ್‌ ಸಮುತ್ತನ್ನಮ್‌ 

ಜಗದಸ್ಮಾನ್ನ ಭಿದ್ಯತೇ | 

ಫೇನೋರ್ಮಿಬುದ್ದುದಾಕಾರಮ್‌ 

ಯಥಾ ಸಿಂಧೋರ್ನ ಭಿದ್ಯತೇ ॥ 10-66 
ಸಮುದ್ರದಲ್ಲಿ ಹುಟ್ಟಿದ ನೆರೆತೆರೆ ಬುದ್ದುದಗಳು ಸಮುದಕ್ಕಿಂತಲೂ ಭಿನ್ನವಾಗಿರದಂತೆ, ಶಿವತತ್ತ್ವದಿ೦ದ ಉತ್ಪನ್ನವಾದ ಜಗತ್ತೂ 
ಸಹ ಶಿವನಿಂದ ವಾಗಿರು 

ಯಥಾ ತಂತುಭಿರುತ್ಪನ್ನಃ 

ಪಟಸ್ತಂತುಮಯಃ ಸ್ಮೃತಃ | 

ತಥಾ ಶಿವಾತ್‌ ಸಮುತ್ತನ್ನಮ್‌ 

ಶಿವ ಏವ ಚರಾಚರಮ್‌ ॥ 10-67 


ತಂತುಗಳಿಂದ (ಎಳೆಗಳಿಂದ) ಉತ್ಪನ್ನವಾದ ಪಟವು (ವಸ್ತ್ರವು) ಹೇಗೆ ತಂತುಮಯವಾಗಿರುವುದೋ ಅದರಂತೆ ಶಿವನಿಂದ 
ಉತ್ಪನ್ನವಾದ ಈ ಚರಾಚರ ಪ್ರಪ೦ಚವು ಶಿವಸ್ವರೂಪವೇ ಆಗಿರುತ್ತದೆ. 
ಆತ್ಮಶಕ್ತಿವಿಕಾಸೇನ 
ಶಿವೋ ವಿಶ್ವಾತ್ಮನಾ ಸ್ಥಿತಃ 
ಕುಟೀಭಾವಾದ್‌ ಯಥಾ ಭಾತಿ 


ಪಟಃ ಸ್ವಸ್ಯ ಪ್ರಸಾರಣಾತ್‌ ॥ 10-68 
ಪಟವು ತನ್ನ ಪ್ರಸಾರಣದಿಂದ ಕುಟಿ (ಡೇರೆ) ರೂಪವನ್ನು ಹೇಗೆ ತಾಳುವುದೋ ಅದರಂತೆ ತನ್ನ ಶಕ್ತಿಯ ವಿಕಾಸದಿಂದ ಶಿವನು 
ವಿಶ್ವಾತ್ಮನಾಗಿರುತ್ತಾನೆ 


ತಸ್ಮಾಚ್ಛಿವಮಯಂ ಸರ್ವಮ್‌ 

ಜಗದೇತಚ್ಚರಾಚರಮ್‌ 

ತದಭಿನ್ನತಯಾ ಭಾತಿ 

ಸರ್ಪತ್ಸಮಿವ ರಜ್ಜುತಃ ॥ 10-69 
ರಜ್ಜುವು (ಹಗ್ಗವು) ಸರ್ಪತ್ವವನ್ನು ಪಡೆದು ರಜ್ಜುವಿನೊಂದಿಗೆ ಅಭಿನ್ನವಾಗಿ ತೋರುವಂತೆ ಚರಾಚರವಾದ ಸರ್ವಜಗತ್ತು 
ಶಿವಮಯವಾಗಿ ತೋರುವುದು. 

ರಜ್ಜೌ ಸರ್ಪತ್ಸವದ್‌ ಭಾತಿ 

ಶುಕ್ರೌ ಚ ರಜತತ್ವವತ್‌ | 

ಚೋರತ್ವವದಪಿ ಸ್ಥಾಣೌ 

ಮರೀಚ್ಯಾಂ ಚ ಜಲತ್ಸವತ್‌ ॥ 10-70 


ಗಂಧರ್ವಪುರವದ್ವೊ ನನ್ನು 

ಸಚ್ಚಿದಾನಂದಲಕ್ಷ ಣೇ । 

ನಿರಸ್ತಭೇದಸದ್ಭಾವೇ 

ಶಿವೇ ವಿಶ್ವಂ ವಿರಾಜತೇ ॥ 10-71 
ರಜ್ಜುವಿನಲ್ಲಿ ಸರ್ಪತ್ವವು, ಶುಕ್ತಿಯಲ್ಲಿ ರಜತ್ತವು. ಸ್ಥಾಣುವಿನಲ್ಲಿ (ಮೋಟು ಮರದಲ್ಲಿ) ಚೋರತ್ವವು ಮತ್ತು ಮೃಗಮರೀಚಿಕೆಯಲ್ಲಿ 
ಜಲತ್ತವು, ಆಕಾಶದಲ್ಲಿ ಗಂಧರ್ವಪುರವು ತೋರುವಂತೆ ಸಚ್ಚಿದಾನಂದ ಲಕ್ಷಣನಾದ ಭೇದರಹಿತನಾದ ಶಿವನಲ್ಲಿ ವಿಶವು 
ವಿರಾಜಿಸುತ್ತದೆ. 

ಪತ್ರಶಾಖಾದಿರೂಪೇಣ 

ಯಥಾ ತಿಷ್ಠತಿ ಪಾದಪಃ | 

ತಥಾ ಭೂಮ್ಯಾದಿರೂಪೇಣ 

ಶಿವ ಏಕೋ ವಿರಾಜತೇ ॥ 10-72 


ಪಾದಪವು (ವೃಕ್ಷವು) ಹೇಗೆ ಪತ್ರ ಶಾಖಾದಿ ರೂಪದಲ್ಲಿ ಇರುವುದೋ ಅದರಂತೆ ಭೂಮ್ಯಾದಿಗಳ ರೂಪದಲ್ಲಿ ಒಬ್ಬನೇ ಆದ 
ಶಿವನು ವಿರಾಜಿಸುತ್ತಾನೆ. 


ಅತಿ ತಿವಜಗನ್ಮಯಸ್ಥಲಂ ಇಲ್ಲಿಗೆ ಶಿವಜಗನ್ಮಯಸ್ಥಲವು ಮುಗಿಯಿತು. 


24. ಅಥ ಭಕ್ತದೇಹಿಕಲಿಂಗಸ್ಥಲಮ್‌ 
ಈಗ ಭಕ್ತದೇಹಿಕಲಿಂಗಸ್ಥಲವು 
(7 ಶ್ಲೋಕಗಳು) 


ಸಮಸ್ತಜಗದಾತ್ಕಾಪಿ 

ಶಂಕರಃ ಪರಮೇಶ್ವರಃ | 

ಭಕ್ತಾನಾಂ ಹೃದಯಾಂಭೋಜೇ 

ವಿಶೇಷೇಣ ವಿರಾಜತೇ ॥ 10-73 
ಶಂಕರನಾದ (ಸರ್ವರಿಗೂ ಸುಖವನ್ನು ಕೊಡುವ) ಪರಮೇಶ್ವರನು ಸಮಸ್ತ ಜಗದಾತ್ಮವಾಗಿದ್ದರೂ (ಜಗತ್ತನ್ನು 
ವ್ಯಾಪಿಸಿಕೊ೦ಡಿದ್ದರೂ) ಭಕ್ತರ ಹೃದಯಕಮಲದಲ್ಲಿ ಇವನು ವಿಶೇಷವಾಗಿ ವಿರಾಜಿಸುತ್ತಾನೆ. 


ಕೈಲಾಸೇ ಮಂದರೇ ಚೈವ 

ಹಿಮಾದ್ರೌ ಕನಕಾಚಲೇ । 

ಹೃದಯೇಷು ಚ ಭಕ್ತಾನಾಮ್‌ 

ವಿಶೇಷೇಣ ವ್ಯವಸ್ಥಿತಃ ॥ 10-74 
ಕೈಲಾಸ ಪರ್ವತ, ಮಂದಾರ ಪರ್ವತ, ಹಿಮಾಲಯ, ಕನಕಾಚಲ (ಮೇರು ಪರ್ವತ) ಗಳಲ್ಲಿ ಮತ್ತು ಭಕ್ತರ ಹೃದಯದಲ್ಲಿ 
ಶಿವನು ವಿಶೇಷವಾಗಿ ವಾಸಿಸುತ್ತಾನೆ. 

ಸರ್ವಾತ್ಮಾಿ ಪರಿಚ್ಛಿನ್ನೋ 

ಯಥಾ ದೇಹೇಷು ವರ್ತತೇ | 

ತಥಾ ಸ್ವಕೀಯಭಕ್ತೇಷು 

ಶಂಕರೋ ಭಾಸತೇ ಸದಾ ॥ 10-75 
ಶಂಕರನು ಸರ್ವಾತ್ಮನಾಗಿದ್ದರೂ ಸಹ ಎಲ್ಲಾ ಜೀವಿಗಳ ದೇಹದಲ್ಲಿ ಪರಿಚ್ಛಿನ್ನನಾಗಿ ಹೇಗೆ ಇರುವನೋ ಹಾಗೆ ತನ್ನ ಭಕ್ತರಲ್ಲಿ 
(ಭಕ್ತರ ಹೃದಯದಲ್ಲಿ) ಯಾವಾಗಲೂ ಪ್ರಕಾಶಿಸುತ್ತಾನೆ. 


ನಿತ್ಯಂ ಭಾತಿ ತೃದೀಯೇಷು 

ಯಾ ತೇ ರುದ್ರ ಶಿವಾ ತನೂಃ । 

ಅಘೋರಾಪಾಪಕಾಶೀತಿ 

ಶ್ರುತಿರಾಹ ಸನಾತನೀ ॥| 10-76 
ಹೇ ರುದ್ರನೇ, ನಿನ್ನ ಲಿಂಗರೂಪವಾದ ಯಾವ ಶರೀರವಿದೆಯೋ ಅದು ಅಘೋರವಾದುದು (ಶಾಂತವಾದುದು) ಮತ್ತು 
ಪಾಪರಹಿತರಾದ ಭಕ್ತರ ದೇಹದ ಮೇಲೆ ಯಾವಾಗಲೂ ಪ್ರಕಾಶಿಸುವಂತಹುದು ಎಂಬುದಾಗಿ ಸನಾತನವಾದ ಶ್ರುತಿಯು 
ಹೇಳುವುದು. ಆದ್ದರಿ೦ದ ನೀನು ನಿತ್ಯವೂ ಭಕ್ತರ ದೇಹದಲ್ಲಿ ಭಾವಿಸುವೆ (ತೋರುವೆ). 


ವಿಶುದ್ದೇಷು ವಿರಕ್ಷೇಷು 

ವಿವೇಕಿಷು ಮಹಾತ್ಮಸು 

ಶಿವಸ್ತಿಷ್ಠತಿ ಸರ್ವಾತ್ಮಾ 

ಶಿವಲಾಂಛನಧಾರಿಷು ॥ 10-77 
ಎಶುದ್ಧರಲ್ಲಿ (ಪರಿಶುದ್ಧರಲ್ಲಿ). ವಿರಕ್ಷರಲ್ಲಿ, ವಿವೇಕಿಗಳಲ್ಲಿ, ಮಹಾತ್ಮರಲ್ಲಿ ಮತ್ತು ಶಿವಲಾ೦ಛನಧಾರಿಗಳಲ್ಲಿ ಸರ್ವಾತ್ಮನಾದ ಶಿವನು 
ಇರುತಾನೆ. 


ನಿತ್ಯಂ ಸಂತೋಷಯುಕ್ತಾನಾಮ್‌ 

ಜ್ಞಾನನಿರ್ಧೂತಕರ್ಮಣಾಮ್‌ । 

ಮಾಹೇಶ್ವರಾಣಾಮಂತಃಸ್ಥೋ 

ವಿಭಾತಿ ಪರಮೇಶ್ವರಃ ॥ 10-78 
ಸಂತೋಷಯುಕರಾದ. ಜ್ಞಾನ ದಿಂದ ಕರ್ಮವ ಳೆದುಕೊಂಡ ಮಾಹೇಶರರ ಅಂತರಂಗದಲ್ಲಿ ಪರಮೇಶ ನಿತ್ನವಾಗಿ 
(ಯಾವಾಗಲೂ) ವಿಶೇಷವಾಗಿ ಭಾಸಿಸುತಾನೆ (ಪ 


(84 
ಈ 
೮) 
९ 
ट 
©| 
© 


ಅನ್ಯತ್ರ ಶಂಭೋ ರತಿಮಾತ್ರಶೂನ್ಯೋ 

ನಿಜೇಷ್ಟಲಿಂಗೇ ನಿಯತಾಂತರಾತ್ಮಾ । 

ಶಿವಾತ್ಮಕಂ ವಿಶ್ವಮಿದಂ ವಿಬುಧ್ಯನ್‌ 

ಮಾಹೇಶ್ಚರೋ ಸೌ ಭವತಿ ಪ್ರಸಾದೀ ॥ 10-79 
- ಇಂದ್ರವಜ್ರಾ ವೃತ್ತಮ್‌ 
ಬೇರೆಡೆಯಲ್ಲಿ ಶಂಭುವಿನ ಪ್ರೀತಿ ಇಲ್ಲದಿರುವ, ತನ್ನ ಇಷ್ಟಲಿಂಗದಲ್ಲಿಯೇ ಏಕಾಗ್ರವಾದ ಮನಸ್ಸುಳ್ಳ, ಈ ವಿಶ್ವವನ್ನು 
ಶಿವಸ್ತರೂಪವೆಂದು ತಿಳಿದುಕೊಂಡ ಆ ಮಾಹೇಶ್ವರನೇ ಪ್ರಸಾದಿಯಾಗುವನು. 


ಅತಿ ಭಕದೇಹಿಕಲಿಂಗಸಲಂ ಇಲ್ಲಿಗೆ ಭಕ್ಷದೇಹಿಕಲಿಂಗಸ್ಥಲವು ಮುಗಿಯಿತು. 


ಓಂ ತತ್ವತ್‌ ಇತಿ 

ತ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈ ತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣಕಾಗಸ್ತ್ಯಸಂವಾದೇ ವೀರಶೈವಧರ್ಮನಿರ್ಣಯೇ 
ತ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಮಾಹೇಶ್ವರಸ್ಥಲೇ ಮಾಹೇಶ್ಯರಪುಶಂಸಾದಿನವವಿಧಸ್ಥಲಪ್ರಸಂಗೋ ನಾವು 
ದಶಮ: ಪರಿಚ್ಛೇದ: / 

ಓಂ ತತತ್‌ ಇತಿ ಶ್ರೀ ಶಿವನಿಂದ ಉಪದೇಶಿಸಲಟು ಶ್ರೀ ಸಿದ್ದಾ೦ತಾಗಮಗಳಲಿಯ ಶಿವಾದ್ದೈತವಿದ್ದಾರೂಪವೂ, ಶಿವಯೋಗಶಾಸ್ತವೂ. 
ಶ್ರೀ ರೇಣುಕಾಗಸ್ಥ್ಯ ಸಂವಾದ ರೂಪವೂ, ಶ್ರೀ ವೀರಶೈವಧರ್ಮನಿರ್ಣಯವೂ 

ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಮಾಹೇಶ್ವರಸ್ಥಲದಲ್ಲಿಯ ಮಾಹೇಶ್ವರಪಶಂಸಾದಿ 
ಒಂಭತು ವಿಧ ಸಲಪಸಂಗವೆಂಬ ಹೆಸರಿನ ಹತನೆಯ ರಿಚ್ಛೇದ ಮುಗಿದುದು. 


ಏಕಾದಶ: ಪರಿಚೇದ 
ಹನೊಂದನೆಯ ಪರಿಚ್ಛೇದ 


ಪ್ರಸಾದಿನಃ ಸಪ್ತವಿಧಸ್ಥಲಪ್ರಸಂಗಃ 
ಪಸಾ ಸಪವಿದ ಸ [नना ವ 
ಪ್ರಸಾದಿಯ ಸಪ್ತವಿಧ ಸ್ಥಲ ಪ್ರಸಂಗವು 


॥ ಅಗಸ್ತ 5 ಉವಾಚ ॥ 

ಉಕ್ತೋ ಮಾಹೇಶ್ವರ: ಸಾಕ್ಷಾತ್‌ 
ಲಿಂಗನಿಷಾದಿಧರ್ಮವಾನ್‌ । 
ಕಥಮೇಷ ಪ್ರಸಾದೀತಿ 

ಕಥ್ಯತೇ ಗಣನಾಯಕ ॥ 11-1 


ಹೇ ಗಣನಾಯಕನಾದ ರೇಣುಕನೇ, ಲಿಂಗನಿಷಾದಿ ಧರ್ಮಗಳುಳ ಸಾಕಾತ್‌ ಮಾಹೇಶರನ ಸರೂಪವನು, ನೀನು ಹೇಳಿದೆ. ಈ 


ಮಾಹೇಶ್ವರನು ಹೇಗೆ ತಾನೇ ಪಸಾದಿಯಾಗುತಾನೆ? 


॥ ಶ್ರೀ ರೇಣುಕ ಉವಾಚ ॥ 
ಲಿಂಗನಿಷ್ಠಾದಿಭಾವೇನ 
ಧಸಪಾಪನಿಬಂಧನಃ | 

ನಃ ಪಸಾದಯೋಗೇನ 
ಪ್ರಸಾದೀತ್ನೇಷ ಕಥ್ಕತೇ ॥ 11-2 
ಲಿಂಗನಿಷ್ಲಾದಿ ಸ್ನಲಗಳನು ಭಾವಿಸುವು ದ (ತಿಳಿದು ಆಚರಿಸುವುದರಿಂದ) ಪಾಪಬಂಧನವನು, ಧಂಸಮಾಡಿಕೊಂಡ 
ಅಂತೆಯೇ ಮನಸನು ಪಸನ ಟ್ಟುಕೊ೦ಂಡ ಈ ಮಾಹೇಶ್ವರನು ಪ್ರಸಾದಿಯೆಂದು ಹೇಳಲ್ಲಡುತ್ತಾನೆ. 


ಪ್ರಸಾದಿಸ್ಥಲಮಿತ್ಯೇತತ್‌ 
ಸ್ಮ ಮಾಹಾತ .ಬೋಧಕಮ್‌ | 
ಅಂತರಸಲಭೇದೇನ 
ಪಧಾ ಪರಿಕೀರ್ತಿತಮ್‌ ॥ 11-3 
ಈ ಪಸಾ ಸ್ಥ ಅದರ ಮಹಾತ್ತ , ಬೋಧಕಗಳಾದ ಏಳು ವಿಧವಾದ ಅ೦ತರಸ್ಥಲ ಭೇದವುಳ್ಳದ್ದಾಗಿ ಹೇಳಲ್ಪಟ್ಟಿದೆ. 
ಪ್ರಸಾದಿಸ್ಥಲಮಾದೌ ತು 
ಗುರುಮಾಹಾತ್ಮ ४० ತತಃ । 
ತತೋ ಲಿಂಗಪ್ರಶಂಸಾ ಚ 


ತತೋ ಜಂಗಮಗೌರವಮ್‌ | 11-4 


ತತೋ ಭಕ್ತಸ್ಯ ಮಾಹಾತ್ಮ್ಯಮ್‌ 

ತತಃ ಶರಣಕೀರ್ತನಮ್‌ । 
ಶಿವಪ್ರಸಾದಮಾಹಾತ್ಮ್ಯಮ್‌ 

ಅತಿ ಸಪ್ತಪ್ರಕಾರಕಮ್‌ । 
ಕ್ರಮಾಲ್ಲಕ್ಷಣಮೇತೇಷಾಮ್‌ 

ಕಥಯಾಮಿ ಮಹಾಮುನೇ ॥ 11-5 


ಮೊದಲನೆಯದು ಪ್ರಸಾದಿಸ್ಥಲವು, ತದನಂತರ ಗುರುಮಹಾತ್ಮ್ಯಸ್ಥಲವು, ಅದಾದ ಮೇಲೆ ಲಿಂಗಪುಶಂಶಾಸ್ಥಲವು. ತದನಂತರದಲ್ಲಿ 


J 

ಛಿ 
ಜ೦ಗಮಗೌರವಸ್ಥಲವು (ಜ೦ಗಮಮಹಾತ್ಮ್ಯ ಸ್ಥಲವು) ನಂತರ ಭಕ್ತಮಹಾತ್ಮ್ಯ ಸ್ಥಲವು. ಅದಾದ ಮೇಲೆ ಶರಣ 
ಮಹಾತ್ಮ್ಯಸ್ಥಲವು. ನಂತರ ಶಿವಪ್ರಸಾದಮಹಾತ್ಮ್ಯ ಸ್ಥಲವು. -ಹೀಗೆ ಇದು ಏಳು ಪ್ರಕಾರದ ಅವಾಂತರ ಸ್ನ್ಥಲಗಳಿಂದ 
ಕೂಡಿಕೊಂಡಿರುತ್ತದೆ. 


ಇತಿ ಪಸಾದಿಸ್ಥಲಮ್‌ ಇಲ್ಲಿಗೆ ಪಸಾದಿಸ್ಥಲವು ಮುಗಿದುದು 


25. ಅಥ ಪ್ರಸಾದಿಸ್ಥಲಮ್‌ 
ಈಗ ಪ್ರಸಾದಿಸ್ನಲವು 
(13 ಶ್ಲೋಕಗಳು) 


ನೈರ್ಮಲ್ಯಂ ಮನಸೋ ಲಿಂಗಮ್‌ 
ಪ್ರಸಾದ ಇತಿ ಕಥ್ಯತೇ । 

ಶಿವಸ್ಯ ಲಿಂಗರೂಪಸ್ಯ 

ಪ್ರಸಾದಾದೇವ ಸಿದ್ಧೃತಿ ॥ 11-6 


ಮನಸ್ಸಿನ ನಿರ್ಮಲತೆಯ ಚಿಹ್ನವೇ ಪ್ರಸಾದವೆಂದು ಕರೆಯಲ್ಪಡುತ್ತದೆ. ಇದು (ಮನಸ್ಸಿನ ನಿರ್ಮಲತೆಯು) ಲಿಂಗರೂ 


ಣು 


ಶಿವನ ಪ್ರಸಾದದಿಂದಲೇ (ಪ್ರಸಾದವನ್ನು ಸ್ವೀಕರಿಸುವುದರಿ೦ದಲೇ) ಸಿದ್ಧವಾಗುತ್ತದೆ. 


ಶಿವಪ್ರಸಾದಂ ಯದ್‌ದ್ರವ್ಯಮ್‌ 

ಶಿವಾಯ ವಿನಿವೇದಿತಮ್‌ । 
ನಿರ್ಮಾಲ್ಯಂ ತತ್ತು ಶೈವಾನಾಮ್‌ 
ಮನೋನೈರ್ಮಲ್ಯಕಾರಣಮ್‌ ॥ 11-7 


ಶಿವನಿಗೆ ನೈವೇದ್ಯ ಮಾಡಲ್ಪಟ್ಟ ಯಾವ ಪದಾರ್ಥವಿರುತ್ತಿದೆಯೋ ಅದುವೇ ಶಿವಪ್ರಸಾದವು. ಆ ಶಿವಪ್ರಸಾದ ರೂಪವಾದ 


ನಿರ್ಮಾಲ್ಯವು ಶಿವಭಕ್ತರ ಮನೋನೈರ್ಮಲ್ಯಕ್ಕೆ ಕಾರಣವಾಗಿರುತ್ತದೆ. 
ಮನಃ ಪ್ರಸಾದಸಿದ್ಧರ್ಥಮ್‌ 

ನಿರ್ಮಲಜ್ಞಾನಕಾರಣಮ್‌ । 

ಶಿವಪ್ರಸಾದಂ ಸ್ವೀಕುರ್ವನ್‌ 


ಪ್ರಸಾದೀತ್ಯೇಷ ಕಥ್ನತೇ ॥ 11-8 
ನಿರ್ಮಲ ಜ್ಞಾನಕ್ಕೆ ಕಾರಣೀಭೂತವಾದ ಶಿವಪ್ರಸಾದವನ್ನು ಮನಸ್ಸಿನ ಪ್ರಸ 
ಕರೆಯಲಡುತ್ತಾನೆ. 


ನತೆಗಾಗಿ ಸ್ವೀಕರಿಸು ಮಾಹೇಶ್ವರನೇ ಪಸಾದಿಯೆಂದು 


ಅನ್ನಶುದ್ದಾ ५ ಹಿ ಸರ್ವೇಷಾಮ್‌ 

ತತ್ತ್ವಶುದ್ಧಿರುದಾಹೃತಾ | 

ವಿಶುದ್ಧಮನ್ನಜಾತಂ ಹಿ 

ಯಚ್ಛಿವಾಯ ಸಮರ್ಪಿತಮ್‌ ॥ 11-9 

ಅನ್ನಶುದಿಯಿಂದಲೇ ಎಲ್ಲ ಜೀವಿಗಳ ತತ್ತ್ವಶುದ್ಧಿಯು (ದೇಹೇ೦ದ್ರಿಯಾದಿಗಳ ಶುದ್ಧಿಯು) ಹೇಳಲ್ಪಟ್ಟದೆ. ಶಿವನಿಗೆ 
ಸಮರ್ಪಿತವಾದ ಯಾವುದು ಶಿವನಿಗೆ ಸಮರ್ಪಿತವಾಗುವುದೋ, ಅದುವೆ ಶುದ್ಧವಾ ನವು 

ತದೇವ ಸರ್ವಕಾಲಂ ತು 

ಭುಂಜಾನೋ ಲಿಂಗತತ್ತರ: | 


ನಃಪ್ರಸಾದಮತುಲಮ್‌ 
ಲಭತೇ ಜ್ಞಾನಕಾರಣಮ್‌ ॥ 11-10 
ಲಿಂಗನಿಷ್ಠವಾದ (ಪಸಾದಿಸ್ಸಲದ ಸಾ ) ಯಾವಾಗಲೂ ಆ ಲಿಂಗಾರ್ಪಿತವಾದ ಅನ್ನವನ್ನು ಭುಂಜಿಸುವವನಾಗಿ ಜ್ಞಾನಕ್ಕೆ 
ಕಾರಣವಾದ ಅಸದೃಶವಾದ ಮನಸ್ಸಿನ ಪ್ರಸನ್ನತೆಯನ್ನು ಪಡೆದುಕೊಳ್ಳುತ್ತಾನೆ. 
ಆತ್ಮಭೋಗಾಯ ನಿಯತಮ್‌ 
ಯದ್ಯದ್‌ ದ್ರವ್ಯಂ ಸಮಾಹಿತಮ್‌ । 
ತತ್ತತ್‌ ಸಮರ್ಪ್ಯ ದೇವಾಯ 
ಭುಂಜೀತಾತ್ಮವಿಶುದ್ಧಯೇ ॥ 11-11 
ತನ್ನ ಭೋಗಕ್ಕಾಗಿ ಯಾವ ಯಾವ ದ್ರವ್ಯಗಳು ನಿಯತವಾಗಿವೆಯೋ (ನಿಶ್ಚಿತವಾಗಿವೆಯೋ) ತಾನು ಸಂಪಾದಿಸಿದ (ತಾನು 


ದುಡಿದು ಗಳಿಸಿದ) ಆ ಎಲ್ಲ ದ್ರವ್ಯಗಳನ್ನು ತನ್ನ ಆತ್ಮಶುದ್ಧಿಗಾಗಿ (ಮನಸ್ಸಿನ ಶುದ್ಧಿಗಾಗಿ) ದೇವನಿಗೆ (ತನ್ನ ಇಷ್ಟಲಿಂಗಕ್ಕೆ) 
ಸಮರ್ಪಿಸಿ ಭುಂಜಿಸಬೇಕು (ಸೀಕರಿಸಬೇಕು) 


ನಿತ್ಯಸಿದ್ದೇನ ದೇವೇನ 

ಭಿಷಜಾ ಜನರೋಗಿಣಾಮ್‌ । 

ಯದ್ದತ್‌ ಪಸಾದಿತಂ ಭುಕಾ 

ತತ್ತಜ್ಞನ್ನರಸಾಯನಮ್‌ ॥ 11-12 

ಜನ್ಮರೋಗಿಗಳಿಗೆ (ಭವರೋಗಿಗಳಿಗೆ) ವೈದ್ಯನಾದ, ನಿತ್ಯಸಿದ್ದನಾದ (ಇಷ್ಟಲಿಂಗದಲ್ಲಿ ಸದಾ ಸನ್ನಿಹಿತನಾದ) ದೇವನಿಗೆ (ಶಿವನಿಗೆ) 
ಯಾವ ಯಾವ ಪದಾರ್ಥವು ಅರ್ಪಿಸಿ ಪ್ರಸಾದವಾಗಿರುವುದೋ ಅದನ್ನು ಸೇವಿಸುವುದು ಭವರೋಗಕ್ಕೆ ದಿವ್ಯಔಷಧವು. 
ಆರೋಗ್ಯಕಾರಣಂ ಪುಂಸಾಮ್‌ 

ಅಂತಃಕರಣಶುದ್ದಿದಮ್‌ | 

ತಾಪತ್ರಯಮಹಾರೋಗ- 


ಸಮುದ್ಧರಣಭೇಷಜಮ್‌ ॥ 11-13 


(ಈ ಪ್ರಸಾದವು) ಎಲ್ಲ ಜೀವಿಗಳ ಆರೋಗ್ಯಕ್ಕೆ ಕಾರಣವಾಗಿರುತ್ತದೆ. ಅಂತಃಕರಣದ ಶುದ್ಧಿಯನ್ನು ಮಾಡುತ್ತದೆ 
ತಾಪತ್ರಯಗಳೆಂಬ ಮಹಾರೋಗವನ್ನು ನಿರ್ಮೂಲನ ಮಾಡುವ ದಿವ್ಯಔಷಧವಾಗಿರುತ್ತದೆ 

ವಿದ್ಯಾವೈತದ್ಯಕರಣಮ್‌ 

ವಿನಿಪಾತವಿಘಾತನಮ್‌ | 

ದ್ವಾರಂ ಜ್ಞಾನಾವತಾರಸ್ಯ 

ಮೋಹಚ್ಛೇದಸ್ಯ ಕಾರಣಮ್‌ ॥ 11-14 

(ಈ ಪ್ರಸಾದವು) ವಿದ್ಯೆಯ ವಿಕಾಸಕ್ಕೆ ಕಾರಣವಾಗಿರುತ್ತದೆ. ವಿನಿಪಾತಗಳ (ಸಂಕಟಗಳ) ನಾಶಕವು ಆಗಿರುತ್ತದೆ. ಜ್ಞಾನದ 
ಆಗಮಕ್ಕೆ ಮಹಾದ್ವಾರವಾಗಿದ್ದು ಮೋಹವನ್ನು ನಾಶಗೊಳಿಸಲು ಕಾರಣವಾಗಿರುತ್ತದೆ. 

ವೈರಾಗ್ಯಸಂಪದೋ ಮೂಲಮ್‌ 

ಮಹಾನಂದಪ್ರವರ್ಧನಮ್‌ । 

ದುರ್ಲಭಂ ಪಾಪಚಿತ್ತಾನಾಮ್‌ 

ಸುಲಭಂ ಶುದ್ಧಕರ್ಮಣಾಮ್‌ ॥ 11-15 

(ಈ ಪ್ರಸಾದವು) ವೈರಾಗ್ಯವೆಂಬ ಸಂಪತ್ತಿಗೆ ಮೂಲಕಾರಣವಾಗಿರುತ್ತದೆ. ಮಹಾನ೦ದವನ್ನು ಹೆಚ್ಚಿಸುತ್ತದೆ. ಇದು ಪಾಪಿಗಳಿಗೆ 
ದುರ್ಲಭವಾಗಿದ್ದು ಶುದ್ಧ ಕರ್ಮವುಳ್ಳವರಿಗೆ (ಪುಣ್ಯಾತ್ಮರಿಗೆ) ಸುಲಭವಾಗುತ್ತದೆ. 


ಆದೃತಂ ಬ್ರಹ್ಮವಿಷ್ಟ್ಯಾದ್ಯೈಃ 

ವಸಿಷ್ಠಾದ್ಯೈಶ್ಚ ತಾಪಸ್ಯೆಃ | 

ಶಿವಸ್ಟೀಕೃತಮನ್ನಾದ್ಯಮ್‌ 

ಸ್ವೀಕಾರ್ಯಂ ಸಿದ್ದಿಕಾಂಕ್ಷಿ २३१ ॥ 11-16 

ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳಿಂದ ಮತ್ತು ವಸಿಷ್ಠ ಮೊದಲಾದ ತಪಸ್ಥಿಗಳಿಂದ (ಮುನಿಗಳಿಂದ) ಈ ಪ್ರಸಾದವು 
ಸ್ವೀಕರಿಸಲ್ಪಟ್ಟಿದೆ. ಆದ್ದರಿ೦ದ ಸಿದ್ದಿಕಾಂಕ್ಷಿಗಳು (ಮೋಕ್ಷಾಪೇಕ್ಷಿಗಳು) ಶಿವನಿಗೆ ಅರ್ಪಿಸಿದ ಅನ್ನಾದಿಗಳನ್ನು ಸ್ವೀಕರಿಸಬೇಕು. 
ಪತ್ರಂ ಪುಷ್ಪಂ ಫಲಂ ತೋಯಮ್‌ 

ಯಚ್ಛಿವಾಯ ನಿವೇದಿತಮ್‌ | 

ತತ್ತತ್‌ ಸ್ಟೀಕಾರಯೋಗೇನ 

ಸರ್ವಪಾಪಕ್ಷಯೋ ಭವೇತ್‌ ॥ 11-17 

ಶಿವನಿಗೆ ನಿವೇದಿಸಿದ (ಅರ್ಪಿಸಿದ) ಪತ್ರೆ, ಪುಷ್ಟ ಫಲ ಮತ್ತು ಜಲ-ಇವುಗಳನ್ನು ಸ್ಪೀಕರಿಸುವುದರಿಂದ ಸರ್ವಪಾಪಗಳ ಕ್ಷಯವು 
ಆಗುತ್ತದೆ. 

ಯಥಾ ಶಿವಪ್ರಸಾದಾನ್ನಮ್‌ 

ಸ್ಟೀಕಾರ್ಯಂ ಲಿಂಗತತ್ಪರೈ: | 

ತಥಾ ಗುರೋಃ ಪ್ರಸಾದಾನ್ನಮ್‌ 

ತಥೈವ ಶಿವಯೋಗಿನಾಮ್‌ ॥ 11-18 

ಲಿಂಗತತ್ನರರಾದ (ಲಿಂಗನಿಷ್ಠರಾದ ಪ್ರಸಾದಿಸ್ಥಲದ ಸಾಧಕರು) ಯಾವ ರೀತಿಯಾಗಿ ಶಿವನ ಪ್ರಸಾದರೂಪವಾದ ಅನ್ನವನ್ನು 
ಸ್ವೀಕರಿಸುತ್ತಾರೆಯೋ ಹಾಗೆಯೇ ಗುರುವಿನ ಮತ್ತು ಶಿವಯೋಗಿಗಳ ಪ್ರಸಾದಾನ್ನವನ್ನು ಸಹ ಸ್ಟೀಕರಿಸಬೇಕು (ಲಿಂಗ, ಗುರು, 
ಜ೦ಗಮ ಪ್ರಸಾದಗಳನ್ನು ಸ್ವೀಕರಿಸಬೇಕು). 


A 


ಅತಿ ಪ್ರಸಾದಿಸ್ಥಲಂ ಇಲ್ಲಿಗೆ ಪಸಾದಿಸ್ಥಲವು ಮುಗಿಯಿತು. 


26. ಅಥ ಗುರುಮಾಹಾತ್ಮ್ಯಸ್ಥಲಮ್‌ 
ಈಗ ಗುರುಮಾಹಾತ್ಮ್ಯ ಸ್ಥಲವು 
(6 ಶ್ಲೋಕಗಳು) 


ಗುರುರೇವಾತ್ರ ಸರ್ವೇಷಾಮ್‌ 

ಕಾರಣಂ ಸಿದ್ಧಿಕರ್ಮಣಾಮ್‌ 

ಗುರುರೂಪೋ ಮಹಾದೇವೋ 

ಯತಃ ಸಾಕ್ಷಾ ದುಪಸ್ಥಿತಃ ॥ 11-19 

ಈ ಲೋಕದಲ್ಲಿ ಎಲ್ಲರ ಸಿದ್ಧಿಕರ್ಮಗಳಿಗೆ (ಭೋಗ, ಮೋಕ್ಷ, ಸಿದ್ಧಿಗಳಿಗೆ) ಗುರುವೇ ಕಾರಣನು. ಏಕೆಂದರೆ ಮಹಾದೇವನೇ 
ಸಾಕ್ಷಾತ್‌ ಗುರು ಸ್ವರೂಪವಾಗಿ ಉಪಸ್ಥಿತನಾಗಿದ್ದಾನೆ (ಪ್ರತ್ಯಕ್ಷವಾಗಿ ಇದ್ದಾನೆ). 

ನಿಷ್ಠಲೋ ಹಿ ಮಹಾದೇವೋ 

ನಿತ್ಯಜ್ಞಾನಮಹೋದಧಿ:ಃ 

ಸಕಲೋ ಗುರುರೂಪೇಣ 

ಸರ್ವಾನುಗ್ರಾಹಕೋ ಭವೇತ್‌ ॥ 11-20 

ನಿತ್ಯಜ್ಞಾನದ ಮಹೋದಧಿಯಾದ (ಮಹಾಸಾಗರನಾದ) ಮಹಾದೇವನು ನಿಷ್ಕಲನಾಗಿರುತ್ತಾನೆ (ನಿರಾಕಾರವಾಗಿರುತ್ತಾನೆ). ಅವನೇ 
ಸಕಲನಾಗಿ (ಸಾಕಾರನಾಗಿ) ಗುರುರೂಪದಿಂದ ಸರ್ವರನ್ನು ಅನುಗಹಿಸುತಾನೆ. (ಸ್ಪಸ್ತರೂಪಜ್ಞಾನ ರೂಪವಾದ ಅನುಗಹವನು 
ಮಾಡುತ್ತಾನೆ ಹಾಗೂ ಭೋಗ ಮೋಕ್ಷಗಳನ್ನೂ ಸಹ ಅನುಗಹಿಸುತ್ತಾನೆ). 


ಯಃ ಶಿವಃ ಸ ಗುರುಜ್ಜೇಯೋ 

ಯೋ ಗುರುಃ ಸ ಶಿವಃ ಸ್ಮೃತಃ । 

ನ ತಯೋರಂತರಂ ಕುರ್ಯಾದ್‌ 

ಜ್ಞಾನಾವಾಪ್ತೌ ಮಹಾಮತಿಃ ॥ 11-21 

ಯಾವನು ಶಿವನೋ ಅವನೇ ಗುರುವೆಂದು ತಿಳಿದುಕೊಳ್ಳಬೇಕು. ಮಹಾಮತಿಯಾದ ಪ್ರಸಾದಿಯು ಜ್ಞಾನದ ಷ 
ಅವರೀರೃರಲ್ಲಿ ಅಂತರವನ್ನು (ಭೇದವನ್ನು) ಮಾಡಬಾರದು. 


ಹಸ್ತಪಾದಾದಿಸಾಮ್ಯೇನ 

ನೇತರೈಃ ಸದೃಶಂ ವದೇತ್‌ | 

ಆಚಾರ್ಯಂ ಜ್ಞಾನದಂ ಶುದ್ಧಮ್‌ 

ಶಿವರೂಪತಯಾ ಸ್ಥಿತಮ್‌ ॥ 11-22 

ಜ್ಞಾನವನ್ನು ಕೊಡುವ ಶುದ್ಧನಾದ ಶಿವಸ್ಥರೂಪದಲ್ಲಿರುವ ಆಚಾರ್ಯನನ್ನು (ಗುರುವನ್ನು) ಹಸ್ತ ಪಾದಗಳ ಸಾಮ್ಯತೆಯಿಂದ 
ಇತರರೊಂದಿಗೆ ಸಮಾನನೆಂದು ಹೇಳಕೂಡದು. 


ಆಚಾರ್ಯಸ್ಕಾವಮಾನೇನ 

ಶ್ರೇಯಃ ಪ್ರಾಪ್ತಿರ್ವಿಹನ್ಯತೇ | 

ತಸ್ಮಾನ್ನಿಃತ್ರೇಯಸಪ್ರಾಪ್ತ್ಯೈ 

ಪೂಜಯೇತ್‌ ತಂ ಸಮಾಹಿತಃ | 11-23 

ಆಚಾರ್ಯನ (ಗುರುವಿನ) ಅವಮಾನವನ್ನು ಮಾಡುವುದರಿಂದ ಶ್ರೇಯಸ್ಸಿನ ಪ್ರಾಪ್ತಿಯು (ಮೋಕ್ಷಪಾ 
ಆದ್ದರಿಂದ ಮುಕ್ತಿಯ ಪ್ರಾಪ್ತಿಗಾಗಿ ಆ ಗುರುವನ್ನು ಸಮಾಧಾನವಾದ ಮನಸಿನಿಂದ ಪೂಜಿಸಬೇಕು. 


ಪ್ತಿಯು) ಉಂಟಾಗುವುದಿಲ್ಲ. 


य 


ಗುರುಭಕ್ತಿವಿಹೀನಸ್ಯ 

ಶಿವಭಕ್ತಿರ್ನ ಜಾಯತೇ । 

ತತಃ ಶಿವೇ ಯಥಾ ಭಕ್ತಿಃ 

ತಥಾ ಭಕ್ತಿರ್ಗುರಾವಪಿ ॥ 11-24 

ಗುರುಭಕ್ತಿ ಇಲ್ಲದವನಿಗೆ ಶಿವಭಕ್ತಿಯು ಉಂಟಾಗುವುದಿಲ್ಲ. ಆದ್ದರಿಂದ ಶಿವನಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡುವನೋ 
ಅದರಂತೆ ಗುರುವಿನಲ್ಲಿಯೂ ಭಕ್ತಿಯನ್ನು ಮಾಡಬೇಕು. 


ಅತಿ ಗುರುಮಾಹಾತ್ಯ ೫39೦ ಇಲ್ಲಿಗೆ ಗುರುಮಾಹಾತ್ವ್ಥ ಸ್ಥಲವು ಮುಗಿಯಿತು. 


27. ಅಥ ಲಿಂಗಮಾಹಾತ್ಮ ಸಲಮ್‌ 
ಈಗ ಲಿಂಗಮಾಹಾತ್ಮ್ಯ ಸ್ಥಲವು 
(10 ಶ್ಲೋಕಗಳು) 


ಗುರುಮಾಹಾತ್ಮ ಯೋಗೇನ 

ನಿಜಜ್ಞಾವಾತಿರೇಕತಃ । 

ಲಿಂಗಸ್ಯಾಪಿ ಚ ಮಾಹಾತ್ಮ ಮ್‌ 

ಸರ್ವೋತ್ಕೃಷ್ಟಂ ವಿಭಾವ್ಯತೇ ॥ 11-25 

ಗುರುಮಹಾತ್ಮ್ಯೆಯ ದೆಸೆಯಿಂದ ಮತ್ತು ನಿಜವಾದ ಜ್ಞಾನದ ಅತಿರೇಕದಿಂದ (ತನಗುಂಟಾದ ಶಿವಜ್ಞಾನದ ಅತಿಶಯದಿಂದ) 
ಲಿಂಗದ ಮಹಾತ್ಮೆಯೂ ಸಹ ಸರ್ವೋತ್ಕೃಷ್ಟವಾಗಿ ತೋರುತ್ತದೆ. 

ಶಿವಸ್ಯ ಬೋಧಲಿಂಗಂ ಯದ್‌ 

ಗುರುಬೋಧಿತಚೇತಸಾ । 

ತದೇವ ಲಿಂಗಂ ವಿಜ್ಞೇಯಮ್‌ 

ಶಾಂಕರಂ ಸರ್ವಕಾರಣಮ್‌ ॥ 11-26 

ಶಿವನ ಚಿದ್ರೂಪದ ಚಿಹ್ನವೇ ಶಾಂಕರಲಿಂಗವು. ಇದುವೆ ಎಲ್ಲಕ್ಕೂ ಕಾರಣವಾಗಿರುತ್ತದೆ. ಇದನ್ನು ಗುರುವಿನ 
ಬೋಧನೆಯಿಂದುಂಟಾದ ಅರಿವಿನಿಂದಲೇ ತಿಳಿದುಕೊಳ್ಳಬೇಕು. 


ಪರಂ ಪವಿತ್ರಮಮಲಮ್‌ 

ಲಿಂಗಂ ಬ್ರಹ್ಮ ಸನಾತನಮ್‌ । 

ಶಿವಾಭಿಧಾನಂ ಚಿನ್ಮಾತ್ರಮ್‌ 

ಸದಾನಂದಂ ನಿರಂಕುಶಮ್‌ ॥ 11-27 

ಪರಮ ಪವಿತ್ರವೂ, ನಿರ್ಮಲವೂ, ಸನಾತನವೂ ಆದ ಬ್ರಹ್ಮತತ್ತ್ವವೇ ಲಿಂಗವು. ಚಿದ್ರೂಪವಾದ ಸದಾನಂದ ರೂಪವಾದ 
ಶಿವನೆಂಬ ಹೆಸರುಳ್ಳ ಆ ಲಿಂಗವು ನಿರಂಕುಶವಾದುದಾಗಿದೆ (ಈ ಲಿಂಗತತ್ತ್ವವೇ ಸರ್ವರ ಮೇಲೆ ಶಾಸ 
ಇದರ ಮೇಲೆ ಶಾಸನ ಮಾಡುವವರು ಬೇರಾರೂ ಇರುವುದಿಲ್ಲ). 


ಸ್ರ 
वी 
= 
ತ 
& 
ad 
ಎ 
0 
€ 


ಕಾರಣಂ ಸರ್ವಲೋಕಾನಾಮ್‌ 


ವೇದಾನಾಮಪಿ ಕಾರಣಮ್‌ । 

ಪೂರಣಂ ಸರ್ವತತ್ತ್ವಸ್ಯ 

ತಾರಣಂ ಜನ್ಮವಾರಿಧೇಃ ॥ 11-28 

ಈ ಲಿಂಗವು ಸರ್ವಲೋಕಗಳಿಗೆ (ಹದಿನಾಲ್ಕು ಭುವನಗಳ ನಿರ್ಮಾಣಕ್ಕೆ) ಕಾರಣವಾಗಿದೆ. ವೇದಗಳ ಉತ್ಪತ್ತಿಗೂ ಸಹ 
ಇದುವೇ ಕಾರಣವಾಗಿದೆ. ಸರ್ವತತ್ತ್ವಗಳನ್ನೊಳಗೊಂಡ ಪರಿಪೂರ್ಣ ತತ್ತ್ವವಾಗಿದೆ ಮತ್ತು ಜನ್ಮವಾರಿಧಿಯನ್ನು (ಸಂಸಾರ 
ಸಾಗರವನ್ನು) ತಾರಣಗೊಳಿಸುವುದಾಗಿದೆ (ದಾಟಿಸುವಂತಹುದಾಗಿದೆ). 

ಜ್ಯೋತಿರ್ಮಯಮನಿರ್ದೇಶ್ಯಮ್‌ 

ಯೋಗಿನಾಮಾತ್ಮನಿ ಸ್ಥಿತಮ್‌ 

ಕಥಂ ವಿಜ್ಞಾಯತೇ ಲೋಕೇ 

ಮಹಾಗುರುದಯಾಂ ವಿನಾ ॥ 11-29 

ಯೋಗಿಗಳ ಹೃದಯದಲ್ಲಿರುವ ಜ್ಯೋತಿರ್ಮಯವಾದ (ಪ್ರಕಾಶಮಾನ ವಾದ), ಅನಿರ್ದೇಶ್ಯವಾದ (ತೋರಿಸಲು ಬಾರದಿರುವ 
ಆ ಲಿಂಗತತ್ತ್ವವುು) ಈ ಲೋಕದಲ್ಲಿ ಮಹಾಗುರುವಿನ ದಯವಿಲ್ಲದೆ ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯ ? 

ಬ್ರಹ್ಮಣಾ ವಿಷ್ಣುನಾ ಪೂರ್ವಮ್‌ 

ಯಲ್ಲಿಂಗಂ ಜ್ಯೋತಿರಾತ್ಮಕಮ್‌ 

ಅಪರಿಚ್ಛೇದ್ಯಮಭವತ್‌ 

ಕೇನ ವಾ ಪರಿಚೋದ್ಯತೇ ॥ 11-30 

ಪೂರ್ವದಲ್ಲಿ ಜ್ಯೋತಿರೂಪವಾದ ಆ ಲಿಂಗವು ಬ್ರಹ್ಮ ಮತ್ತು ವಿಷ್ಣುಗಳಿಂದ ತಿಳಿದುಕೊಳ್ಳಲು ಅಸಾಧ್ಯವಾಯಿತು. ಅಂತಹ ಆ 
ಲಿಂಗವು ಯಾರಿಂದ ತಾನೇ ತಿಳಿದುಕೊಳ್ಳಲು ಸಾಧ್ಯವಾದೀತು? 

ಬಹುನಾತ್ರ ಕಿಮುಕ್ತೇನ 

ಲಿಂಗಂ ಬ್ರಹ್ಮ ಸನಾತನಮ್‌ । 

ಯೋಗಿನೋ ಯತ್ರ ಲೀಯಂತೇ 

ಮುಕ್ತಪಾಶನಿಬಂಧನಾಃ ॥ 11-31 

ಈ ಲಿಂಗದ ವಿಷಯದಲ್ಲಿ ಬಹಳಷ್ಟು ಹೇಳುವುದರಿಂದ ಏನು ಪ್ರಯೋಜನ? ಪಾಶಬಂಧನದಿಂದ ಮುಕ್ತರಾದ ಯೋಗಿಗಳು 
ಎಲ್ಲಿ ಲೀನವಾಗುತ್ತಾರೆಯೋ ಸನಾತನವಾದ ಆ ಬ್ರಹ್ಮತತ್ತ್ವವೇ ಲಿಂಗವು. 


ಪೀಠಿಕಾ ಪರಮಾ ಶಕ್ತಿಃ 

ಲಿಂಗಂ ಸಾಕ್ಷಾತ್‌ ಪರಃ ಶಿವಃ । 

ಶಿವಶಕ್ತಿಸಮಾಯೋಗಮ್‌ 

ವಿಶ್ವಂ ಲಿಂಗಂ ತದುಚ್ಛತೇ ॥ 11-32 

ಪೀಠಿಕೆಯು (ಪಾಣಿಬಟ್ಟಲು) ಪರಮ ಶಕ್ತಿಸ್ವರೂಪವಾದುದು. ಲಿಂಗವು (ಬಾಣವು) ಸಾಕ್ಷಾತ್‌ ಪರಶಿವನ ಸ್ವರೂಪವಾಗಿರುತ್ತದೆ 
ಈ ಶಿವ-ಶಕ್ತಿ ಸಂಯುಕ್ತವಾ 

ಲಿಂಗವೇ ವಿಶ್ವವೆಂಬುದಾಗಿ ಹೇಳಲ್ಪಟ್ಟರುತ್ತದೆ (ಅಖಂಡ ಚೈತನ್ಯಾತ್ಮಕ ಶಕ್ತಿ ಸ್ವರೂಪವಾದದ್ದೇ ಈ ವಿಶ್ವವು ಎಂದು 
ತಿಳಿದುಕೊಳ್ಳಬೇಕು). 


ಬ್ರಹ್ಮಾದಯಃ ಸುರಾಃ ಸರ್ವೇ 
ಮುನಯಃ ಶೌನಕಾದಯಃ | 
ಶಿವಲಿಂಗಾರ್ಚನಾದೇವ 


ಇಗ =^ ನ್‌ ತ್‌ ९ ^ 
ಸ್ವಂ ಸ್ವಂ ಪದಮವಾಪ್ನುಯುಃ ॥ 11-33 


8 
भि 


ದಲಾದ ಎಲ್ಲ ದೇವತೆಗಳು ಮತ್ತು ಶೌನಕಾದಿ ಮುನಿಗಳು ಈ ಶಿವಲಿಂಗಾರ್ಚನೆಯಿ೦ದಲೇ ತಮ್ಮ ತಮ್ಮ 
ಪ್ತ ಮಾಡಿಕೊಳ್ಳುತ್ತಾರೆ. 


ವಿಶ್ವಾಧಿಪತ್ಚಮೀಶಸ್ಯ 
ಲಿಂಗಮೂರ್ತೆಃ ಸ್ಹಭಾವಜಮ್‌ | 
ಅನನ್ಯದೇವಸಾದೃತ್ಯಮ್‌ 
ಶ್ರುತಿರಾಹ ಸನಾತನೀ ॥ 11-34 


ಅನ್ಯದೇವತೆಗಳೊಡನೆ ಸಾದೃಶ್ಯತ್ತವು ಇಲ್ಲದಿರುವ ವಿಶ್ವಾಧಿಪತ್ಚವು ಲಿ೦ಂಗಮೂರ್ತಿಯಾದ ಈಶ್ವರನಿಗೆ ಸ್ವಭಾವ ಸಿದ್ಧವಾದದ್ದು 


ಎಂದು ಸನಾತನವಾದ ಶ್ರುತಿಯು ಹೇಳುತ್ತದೆ. 


ಇತಿ ಲಿಂಗಮಾಹಾತ್ಯ ೫39೦ 
ಇಲ್ಲಿಗೆ ಲಿಂಗಮಾಹಾತ್ಮ ಸ ಸ್ಥಲವು ಮುಗಿಯಿತು. 


28. ಅಥ ಜಂಗಮಮಾಹಾತ್ಮ ಸಲಮ್‌ 
ಈಗ ಜ೦ಗಮಮಾಹಾತ್ಮ್ಯ ಸ್ಥಲವು 
(10 ಶ್ಲೋಕಗಳು) 


ಗುರುಶಿಷ್ಯಸಮಾರೂಢ- 

ಲಿಂಗಮಾಹಾತ್ಮ ಕಸ೦ಂಪದಃ | 

ಸರ್ವಂ ಚಿದ್ರೂಪವಿಜ್ಞಾವಾತ್‌ 

ಜಂಗಮಾಧಿಕ್ಕಮುಚ್ಕತೇ ॥ 11-35 

ಗುರು ಶಿಷ್ಯರಲ್ಲಿ ಸಮಾರೂಢವಾದ (ನೆಲೆಗೊಂಡ) ಲಿಂಗಮಾಹಾತ್ಮ್ಯ ರೂಪವಾದ ಸಂಪತ್ತಿನಿಂದ (ಜ್ಞಾನಸ೦ಪತ್ತಿನಿಂದ) 
ಸರ್ವವೆಲ್ಲವೂ ಚಿದ್ರೂಪವೆಂಬ ವಿಜ್ಞಾನ ಉಂಟಾಗಲು (ಅನುಭವ ಉಂಟಾಗಲು) ಅದುವೇ ಜ೦ಗಮಾಧಿಕ್ಯವೆಂದು 
ಹೇಳಲ್ಪಡುತ್ತದೆ. 

ಜಾನಂತ್ಯತಿಶಯಾದ್‌ ಯೇತು 

ಶಿವಂ ವಿಶ್ವಪ್ರಕಾಶಕಮ್‌ । 

ಸ್ಪಸ್ತರೂಪತಯಾ ತೇತು 

ಜಂಗಮಾ ಇತಿ ಕೀರ್ತಿತಾಃ ॥ 11-36 

ವಿಶ್ವಪ್ರಕಾಶಕನಾದ ಶಿವನನ್ನು ಯಾರು ತನ್ನ ಸ್ಪಸ್ತರೂಪನನ್ನಾಗಿ ವಿಶೇಷವಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರು ಜ೦ಗಮರೆಂದು 
ಕೀರ್ತಿಸಲ್ಪಡುತ್ತಾರೆ. 


ಯೇ ಪಶ್ಯಂತಿ ಜಗಜ್ಜಾಲಮ್‌ 
ಚಿದ್ರೂಪಂ ಶಿವಯೋಗತಃ 
ನಿರ್ದೂತಮಲಸಂಸ್ಪರ್ಶಾಃ 
ತೇಸ ತಾಃ ಶಿವಯೋಗಿನಃ ॥ 11-37 


ಯಾರು ಶಿವಯೋಗದಿಂದ ಈ ಜಗಜಾಲವನು ಚಿದೂಪವಾಗಿ ಕಾಣುತಾರೆಯೋ ಮತು ಆಣವಾದಿ ಮಲಗಳ ಸಂಬಂಧವನು 
ನಿಶ್ಲೇಶವಾಗಿ ಕಳೆದುಕೊಂಡ ಆ ಜ೦ಗಮರೇ ಶಿವಯೋಗಿಗಳೆಂದು ಕರೆಸಿಕೊಳ್ಳುತಾರೆ. 

ಘೋರಸಂಸಾರತಿಮಿರ- 

ಪರಿಧದ್ದಂಸನಕಾರಣಮ್‌ । 

ಯೇಷಾಮಸ್ತಿ ಶಿವಜ್ಞಾನಮ್‌ 

ತೇ ಮತಾಃ ಶಿವಯೋಗಿನಃ ॥ 11-38 

ಘೋರವಾದ (ಭಯಂಕರವಾದ) ಸಂಸಾರರೂಪವಾದ ಕತ್ತಲೆಯನ್ನು ಪರಿಧ್ವಂಸ ಮಾಡಲು (ಸಮೂಲ ನಾಶಮಾಡಲು) 
ಕಾರಣವಾ श ಯಾರಲ್ಲಿ ಇರುತ್ತದೆಯೋ ಅವರೇ ಶಿವಯೋಗಿಗಳೆಂದು ಕರೆಯಿಸಿಕೊಳ್ಳುತ್ತಾರೆ. 


ಜಿತಕಾಮಾ ಜಿತಕ್ರೋಧಾ 

ಮೋಹಗಂಥಿವಿಭೇದಿನಃ । 

ಸಮಲೋಪ್ಣಾಶ್ಮಕನಕಾಃ 

ಸಾಧವಃ ಶಿವಯೋಗಿನ: ॥ 11-39 

ಕಾಮ ಕ್ರೋಧಾದಿಗಳನ್ನು ಗೆದ್ದ ಮೋಹಗಂಧಥಿಯನ್ನು ಭೇದಿಸಿಕೊಂಡ (ಮೋಹ ನಾಶಮಾಡಿಕೊಂಡ), ಮಣ್ಣು, ಕಲ್ಲು 

ಬಂಗಾರಗಳನು ಸಮನಾಗಿ ತಿಳಿದುಕೊಂಡ ಸಾಧುಗಳೇ (ಸಜ್ಜನರೇ) ಶಿವಯೋಗಿಗಳು. 

ಸಮೌ ಶತ್ರೌ ಚ ಮಿತ್ರೇ ಚ 

ಸಾಕಾತ್ಸತಶಿವಾತಕಾಃ | 

ನೀಸ್ಸಹಾ ನಿರಹಂಕಾರಾ 

ವರ್ತಂತೇ ಶಿವಯೋಗಿನಃ ॥ 11-40 

ನಿರಹಂಕಾರಿಗಳೂ, ನಿಸ್ಪಹರೂ ಆದ ಮತ್ತು ಶಿವನನ್ನು ತನ್ನ ಆತ್ಮರೂಪವಾಗಿ ಸಾಕ್ಟಾತ್ಕರಿಸಿಕೊ೦ಡ ಶಿವಯೋಗಿಗಳು ಶತ್ರುಗಳಲ್ಲಿ 

ಮತ್ತು ಮಿತ್ರರಲ್ಲಿ ಸಮನಾಗಿ ವರ್ತಿಸುತ್ತಾರೆ. 

ದುರ್ಲಭಂ ಹಿ ಶಿವಜ್ಞಾನಮ್‌ 

ದುರ್ಲಭಂ ಶಿವಚಿಂತನಮ್‌ । 

ಯೇಷಾಮೇತದ್‌ ದ್ವಯಂ ಚಾಸ್ತಿ 

ತೇ ಹಿ ಸಾಕ್ಲಾ ಚ್ಛಿವಾತ್ಮಕಾಃ ॥ 11-41 
ಜ್ಞಾನವು ದುರ್ಲಭವಾದುದು. ಶಿವಚಿ೦ತನೆಯೂ ಸಹ ದುರ್ಲಭವಾದುದೇ. ಯಾರು ಇವೆರಡನ್ನೂ ಮಾಡುತಾರೆಯೋ 
ವಜ್ಞಾನ ಮತ್ತು ಶಿವಚಿಂತನೆಯನ್ನು ಮಾಡುತ್ತಾರೆಯೋ) ಅವರು ನಿಶ್ಚಿತವಾಗಿ ಸಾಕ್ಷಾತ್‌ ಶಿವ ರೂಪರೇ ಆಗಿರುತಾರೆ 


ಪಾದಾಗ್ರರೇಣವೋ ಯತ್ರ 

ಪತಂತಿ ಶಿವಯೋಗಿನಾಮ್‌ । 

ತದೇವ ಸದನಂ ಪುಣ್ಯಮ್‌ 

ಪಾವನಂ ಗೃಹಮೇಧಿನಾಮ್‌ ॥ 11-42 

ಶಿವಯೋಗಿಗಳ ಪಾದದ ತುದಿಯಲ್ಲಿರುವ ಧೂಳಿನಕಣವು ಯಾರ 

ಮನೆಯಲ್ಲಿ ಬೀಳುವುದೋ ಆ ಗೃಹಸ್ಥರ ಮನೆಯೇ ಪವಿತ್ರವಾದ ಪುಣ್ಯಕ್ಷೇತ್ರವಾಗುವುದು. 


ಸರ್ವಸಿದ್ಧಿಕರಂ ಪುಂಸಾಮ್‌ 
ದರ್ಶನಂ ಶಿವಯೋಗಿನಾಮ್‌ | 
ಸರ್ಶನಂ ಪಾಪಶಮನಮ್‌ 


ಪೂಜನಂ ಮುಕ್ತಿಸಾಧನಮ್‌ ॥ 11-43 


ಶಿವಯೋಗಿಗಳ ದರ್ಶನವು ಎಲ್ಲ ಜೀವಿಗಳಿಗೆ ಸಕಲಸಿದ್ದಿಯನ್ನು೦ಟು ಮಾಡುವುದು. ಅವರ ಸರ್ಶವು ಪಾಪವನ್ನು ಶಮನ 
ಮಾಡುವುದು. ಅವರನ್ನು ಪೂಜಿಸುವು ಮುಕ್ತಿಯು ಲಭಿಸುವುದು. 


ಮಹತಾಂ ಶಿವತಾತ್ರ್ತರ್ಯ- 

ವೇದಿನಾಮನುಮೋದಿನಾಮ್‌ । 

ಕಿಂ ವಾ ಫಲಂ ನ ಸಿದ್ದ್ಯೇತ 

ಸಂಪರ್ಕಾಚಿವಯೋಗಿನಾಮ್‌ ॥ 11-44 

ಶಿವತತ್ತ್ವದ ತಾತ್ಪರ್ಯಗಳನ್ನು (ರಹಸ್ಯಾರ್ಥವನ್ನು) ತಿಳಿದಿರುವ ಮತ್ತು ಅದನ್ನು ಅನುಭವಿಸಿ ಆನಂದಿಸುತ್ತಿರುವ ಶಿವಯೋಗಿಗಳ 
ಸಂಪರ್ಕದಿಂದ ಯಾವ ಫಲವು ತಾನೇ ಸಿದ್ಧಿಸುವುದಿಲ್ಲ? 


ಇತಿ ಜಂಗಮಮಾಹಾತ್ಯ ५2८० ಇಲ್ಲಿಗೆ ಜಂಗಮ ಮಾಹಾತ್ಮ ಃಸ್ಥಲವ ಮುಗಿಯಿತು. 


29. ಅಥ ಭಕ್ತಮಾಹಾತ್ಮ 5 ಸ್ಥಲಮ್‌ 
ಈಗ ಭಕ್ತಮಹಾತ್ಮ್ಯ ಸ್ಥಲವು 
(12 ಶ್ಲೋಕಗಳು) 


ಗುರೋರ್ಲಿಂಗಸ್ಯ ಮಾಹಾತ್ಮ 6 
ಕಥನಾಚ್ಛಿವಯೋಗಿನಾಮ್‌ 
ಸಿದ್ಧಂ ಭಕ್ತಸ್ಯ ಮಾಹಾತ್ಮ ಮ್‌ 
ತಥಾಪ್ಯೇಷ ಪ್ರಶಸ್ಯತೇ ॥ 11-45 


ಶ್ರೀಗುರುವಿನ, ಲಿಂಗದ ಮತು ಶಿವಯೋಗಿಗಳ ಮಹಾತ್ಮ್ಯವನ್ನು ಹೇಳುವುದರಿಂದ ಭಕ್ತನ ಮಹಾತ್ಮ್ಯವು ಸಿದ್ದವಾಗುತ್ತದೆ. 
ಆದರೂ ಸಹ ಅದನು ಪಶಂಸಿಸಲಾಗುವುದು 


ಯೇ ಭಜಂತಿ ಮಹಾದೇವಮ್‌ 

ಪರಮಾತ್ಮಾನಮವ್ಯಯಮ್‌ | 

ಕರ್ಮಣಾ ಮನಸಾ ವಾಚಾ 

ತೇ ಭಕಾ ಇತಿ ಕೀರ್ತಿತಾಃ ॥ 11-46 

ಅವ್ನಯನೂ (ನಾಶರಹಿತನೂ), ಪರಮಾತ್ಮನೂ (ಸರ್ವಾತನೂ) ಆದ ಮಹಾದೇವನನ್ನು ಯಾರು ಕ್ರಿಯೆ, ವಾಣಿ ಮತು 
ಮನಸ್ಸುಗಳಿಂದ (ತ್ರಿಕರಣಗಳಿ೦ದ) ಭಜಿಸುತ್ತಾರೆಯೋ (ಪೂಜಿಸುತ್ತಾರೆಯೋ) ಅವರೇ ಭಕ್ತರೆ೦ದು ಹೇಳಲಡುತ್ತಾರೆ 
ದುರ್ಲಭಾ ಹಿ ಶಿವೇ ಭಕ್ತಿಃ 

ಸಂಸಾರಭಯತಾರೀಣೀ | 

ಸಾ ಯತ್ರ ವರ್ತತೇ ಸಾಕ್ಷಾತ್‌ 

ಸ ಭಕ್ತಃ ಪರಿಗೀಯತೇ ॥ 11-47 


ಸಂಸಾರ ಭಯದಿಂದ ಪಾರು ಮಾಡುವ ಶಿವನಲ್ಲಿರುವ ಭಕ್ತಿಯು ನಿಶ್ಚಯವಾಗಿ ದುರ್ಲಭವಾದುದು. ಆ ಭಕ್ತಿಯು ಯಾರಲ್ಲಿ 
ಸಾಕಾತ್‌ (ಪತ್ಯಕವಾಗಿ) ಇರುತದೆಯೋ ಅವನೇ ಭಕನೆಂದು ವಿಶೇಷವಾಗಿ ಹೇಳಲಡುತಾನೆ 


ಕಿಂ ವೇದೈಃ: ಕಿಂ ತತಃ ಶಾಸ್ತ್ರೈಃ 

ಕಿಂ ಯಜ್ಞೈಃ ಕಿಂ ತಪೋವತ್ರೈಃ | 

ನಾಸ್ತಿ ಚೇಚ್ಛಾಂಕರೀ ಭಕ್ತಿಃ 

ದೇಹಿನಾಂ ಜನ್ಮರೋಗಿಣಾಮ್‌ ॥ 11-48 

ಜನ್ಮರೋಗಿಗಳಾದ (ಭವರೋಗ ಪೀಡಿತರಾದ) ದೇಹಿಗಳಿಗೆ (ಜೀವಾತ್ಮರುಗಳಿಗೆ) ಶಾಂಕರೀ ಭಕ್ತಿಯು (ಶಿವಭಕ್ತಿಯು) ಇಲ್ಲದೆ 
ಇದ್ದರೆ, ವೇದಗಳ ಅಧ್ಯಯನದಿಂದ, ಅದರಂತೆ ಶಾಸ್ತ್ರಗಳ ಅಧ್ಯಯನದಿಂದ, ಯಜ್ಞಗಳಿ೦ದ (ಶಿವಪೂಜಾದಿಗಳಿ೦ದ) ಮತ್ತು 
ತಪೋವತಗಳಿಂದ ಏನೂ ಪ್ರಯೋಜನವಾಗಲಾರದು (ಭಕ್ತಿ ಇಲ್ಲದೆ ಮಾಡಿದ ಎಲ್ಲ ಕ್ರಿಯೆಗಳು ವ್ಯರ್ಥವಾಗುತ್ತವೆ) 


ಶಿವಭಕ್ತಿವಿಹೀನಸ್ಯ 

ಸುಕೃತಂ ಚಾಪಿ ನಿಷ್ಠಲಮ್‌ | 
ಪರೀತಫಲಂ ಚ ಸ್ಯಾದ್‌ 

ದಕ್ಷಸ್ಯಾಪಿ ಮಹಾಧರೇ ॥ 11-49 

ಶಿವಭಕ್ತಿ ಇಲ್ಲದವನ ಪುಣ್ಯಕರ್ಮವೂ ಕೂಡ ನಿಷ್ಠಲವಾಗುತ್ತದೆ ಮತ್ತು ಮಹಾಯಜ್ಞವನ್ನು ಮಾಡಿದ ದಕ್ಷ ಬ್ರಹ್ಮನಂತೆ ವಿಪರೀತ 

ಫಲವನ್ನು ಕೊಡುವಂತಹುದು ಸಹ ಆಗುತದೆ 

ಅತ್ಯಂತಪಾ ಕರ್ಮಾಃಪಿ 

ಶಿವಭಕ್ತ್ಯಾ ಎಶುದ್ಧೃತಿ | 

ಚಂಡೋ ಯಥಾ ಪುರಾ ಭಕ್ತ್ಯಾ 

ಪಿತೃಹಾಂಪಿ ಶಿಮೋsಭವತ್‌ ॥ 11-50 

ಅತ್ನಂತ ಪಾಪಕರ್ಮವನು, ಮಾಡಿದವನೂ ಸಹ ಶಿವಭಕಿಯಿಂದ ಪರಿಶುದ್ಧ 

ಚಂಡನೆಂಬುವನು ತನ್ನ ತಂದೆಯನ್ನು ಕೊಂದರೂ ಸ 


J 


ಗುತ್ತಾನೆ. ಹೇಗೆಂದರೆ ಪೂರ್ವಕಾಲದಲ್ಲಿ 
ಹ ತಾನು ಮಾಡಿದ ಶಿವಭಕ್ತಿಯಿಂದ ಶಿವಸ್ತರೂಪನಾದನು. 


ಸುಕೃತಂ ದುಷ್ಕೃತಂ ಚಾಪಿ 

ಶಿವಭಕ್ತಸ್ಯ ನಾಸ್ತಿ ಹಿ | 

ಶಿವಭಕ್ತಿವಿಹೀನಾನಾಮ್‌ 

ಕರ್ಮಪಾಶನಿಬಂಧನಮ್‌ ॥ 11-51 

ಶಿವಭಕನಾದವನಿಗೆ ಸುಕ್ಸತ (ಪುಣ್ಣ)ವೇ ಆಗಲಿ ದುಷ್ಕೃ (ಪಾಪ)ವೇ ಆಗಲಿ ಇರುವುದಿಲ್ಲ. (ಆದರೆ) ಶಿವಭಕ್ತಿ ಇಲ್ಲದವರಿಗೆ 
ಕರ್ಮಪಾಶದ ಬಂಧನವು ಉಂಟಾಗು 

ಶಿವಾಶ್ರಿತಾನಾಂ ಜಂತೂನಾಮ್‌ 

ಕರ್ಮಣಾ ನಾಸ್ತಿ ಸಂಗಮ: | 

ವಾಜಿನಾಂ ದಿನನಾಥಸ್ಯ 

ಕಥಂ ತಿಮಿರಜಂ ಭಯಮ್‌ ॥ 11-52 

ದಿನನಾಥನ (ಸೂರ್ಯನ) ವಾಜಿಗಳಿಗೆ (ಕುದುರೆಗಳಿಗೆ) ಹೇಗೆ ಕತ್ತಲೆಯಿಂದ ಉಂಟಾದ ಭಯವು ಇರುವುದಿಲ್ಲವೋ ಅದರಂತೆ 
ಶಿವನನ್ನು ಆಶ್ರಯಿಸಿದ ಜೀವಿಗಳಿಗೆ ಪುಣ್ಯ-ಪಾಪ ಕರ್ಮಗಳ ಸಂಗವು ಇರುವುದಿಲ್ಲ. 

ನಿರೋದ್ಧುಂ ನ ಕ್ಷಮಂ ಕರ್ಮ 

ಶಿವಭಕ್ತಾನ್‌ ವಿಶ್ಠಂಖಲಾನ್‌ | 


ಕಥಂ ಮತ್ತಗಜಾನ್‌ ರುಂಧೇತ್‌ 

ಶೃಂಖಲಾ ಬಿಸತಂತುಜಾ ॥ 11-53 

ತಾವರೆಯ ತಂತುಗಳಿಂದ ನಿರ್ಮಿಸಿದ ಶೃಂಖಲೆಯು (ಸರಪಳಿಯು) ಮದೋನತ್ತವಾದ ಆನೆಯನ್ನು ಹೇಗೆ ತಡೆದು 
ನಿಲ್ಲಿಸಲಾರದೋ ಹಾಗೆ ವಿಶೃಂಖಲರಾದ (ಮಲ ಬಂಧನದಿಂದ ಮುಕ್ತರಾದ) ಶಿವಭಕ್ತರನ್ನು ಕರ್ಮಗಳು ತಡೆಯಲು 
| 


ಬ್ರಾಹ್ಮಣಃ ಕ್ಷತ್ರಿಯೋ ವಾಂಪಿ 
ವೈಶ್ಯೋ ವಾ ಶೂದ್ರ ಏವ ವಾ | 
ಅಂತ್ಯಜೋ ವಾ ಶಿವೇ ಭಕ್ತಃ 
ಶಿವವನ್ಮಾನ್ಯ ಏವ ಸಃ ॥ 11-54 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲವೆ ಅಂತ್ಯಜ - ಇವರಲ್ಲಿ ಯಾರೇ ಆದರೂ ಶಿವನಲ್ಲಿ ಭಕ್ತಿಯುಳ್ಳವನಾದರೆ ಅವನು 


ಶಿವನಂತೆಯೇ ಮಾನ್ಯನಾಗುತ್ತಾನೆ (ಗೌರವ ಯೋಗ್ಯನಾಗುತ್ತಾನೆ). 


ಶಿವಭಕ್ತಿಸಮಾವೇಶೇ 

ಕೃ ಜಾತಿಪರಿಕಲ್ಪನಾ | 

ಇಂಧನೇಷ್ಪಗ್ನಿದಗ್ನೇಷು 

ಕೋ ವಾ ಭೇದಃ ಪ್ರಕೀರ್ತ್ಯತೇ ॥ 11-55 

ಅಗ್ನಿಯಿಂದ ದಗ್ಗಗಳಾದ ಇಂಧನಗಳಲ್ಲಿ (ವಿವಿಧ ಕಟ್ಟಿಗೆಗಳಲ್ಲಿ) ಜಾತಿಭೇದವು ಹೇಗೆ ಹೇಳಲು ಬರುವುದಿಲ್ಲವೋ ಅದರಂತೆ 
ಶಿವಭಕ್ತಿಯು ಸಮಾವೇಶವಾದ ಮೇಲೆ (ಶಿವಭಕ್ತಿಯ ಪ್ರವೇಶವಾದ ಮೇಲೆ) ಪೂರ್ವದ ಬ್ರಾಹ್ಮಣಾದಿ ಜಾತಿಗಳ ಪರಿಕಲ್ಪನೆಯು 
ಉಂಟಾಗುವುದಿಲ್ಲ. 


ಶುದ್ಧಾ ನಿಯಮಸಂಯುಕ್ತಾಃ 

ಶಿವಾರ್ಪಿತಫಲಾಗಮಾಃ | 

ಅರ್ಚಯಂತಿ ಶಿವಂ ಲೋಕೇ 

ವಿಜ್ಞೇಯಾಸ್ಟೇ ಗಣೇಶ್ವರಾಃ ॥ 11-56 

ಶುದ್ಧರಾಗಿ (ದೀಕ್ಷೆಯಿಂದ ಪರಿಶುದ್ಧರಾಗಿ) ನಿಯಮಯುಕ್ತರಾಗಿ (ಶಿವಾರ್ಚನೆಯ ನೇಮ ಸಂಪನ್ನರಾಗಿ) ಎಲ್ಲ ಫಲಗಳನ್ನು 
ಶಿವನಿಗೆ ಸಮರ್ಪಿಸಿ ಯಾರು ಈ ಲೋಕದಲ್ಲಿ ಶಿವನನ್ನು ಅರ್ಚಿಸುತ್ತಾರೆಯೋ ಅವರು ಗಣೇಶ್ವರರೆ೦ತಲೇ (ಶಿವಗಣರೆ೦ತಲೇ) 
ತಿಳಿದುಕೊಳ್ಳಬೇಕು. 


ಅತಿ ಭಕ್ಕಮಾಹಾತ್ಯ ಸಲಿಂ ಇಲ್ಲಿಗೆ ಭಕ್ಷಮಾಹಾತ್ಥ 5 ಸ್ಥಲವು ಮುಗಿಯಿತು. 


30. ಅಥ ಶರಣಮಾಹಾತ್ಮ ಸಲಮ್‌ 
ಈಗ ಶರಣಮಾಹಾತ್ಮ್ಯ ಸ್ಥಲವು 
(10 ಶ್ಲೋಕಗಳು) 


ಗುರುಲಿಂಗಾದಿ ಮಾಹಾತ್ಮ ४ 


ಬೋಧಾನ್ವೇಷಣಸಂಗತಃ | 

ಸರ್ವಾತ್ಮನಾ ಶಿವಾಪತ್ತಿ: 

ಶರಣಸ್ಥಾನಮುಚ್ಯತೇ ॥ 11-57 

ಗುರು ಲಿಂಗಾದಿ ಮಾಹಾತ್ಮ್ಯದ (ಗುರು, ಲಿಂಗ, ಜಂಗಮ ಮತ್ತು ಭಕ್ತ ಮಾಹಾತ್ಮ್ಯದ) ಬೋಧನಾನ್ವೇಷಣ ಸಂಗದಿಂದ (ಸಂಶೋಧನಾತ್ಮಕ 
ತಿಳುವಳಿಕೆಯ ಸಂಬಂಧದಿಂದ) ಮತ್ತು ಸರ್ವಾತ್ಸಭಾವದಿಂದ ಶಿವನಿಗೆ ಶರಣಾಗತನಾದವನೇ ಶರಣಸ್ಥಾನದವನೆಂದು ಕರೆಯಲಡುತ್ತಾನೆ. 
ಬ್ರಹ್ಮಾದಿವಿಬುಧಾನ್‌ ಸರ್ವಾನ್‌ 


ಹಾ ನ್‌ 
ಮುಕ್ತ್ವಾ ಪ್ರಾಕೃತವೈಭವಾನ್‌ । 
ಪ್ರಪದ್ಯತೇ ಶಿವಂ ಯತ್ತು 

ಶರಣಂ ತದುದಾಹೃತಮ್‌ ॥ 11-58 

ಬ್ರಹ್ಮ ವಿಷ್ಣ್ವಾದಿ ಎಲ್ಲ ದೇವತೆಗಳನ್ನು ಪ್ರಾಕೃತ ವೈಭವವುಳ್ಳವರನ್ನಾಗಿ (ಪ್ರಾಕೃತಿಕ ಸ೦ಪತ್ತುಳ್ಳವರನ್ನಾಗಿ) ತಿಳಿದು ಯಾರು ಶಿವನಿಗೆ 


ಶರಣಾಗತ ನಾಗುತ್ತಾನೆಯೋ ಅವನು ಶರಣನೆಂದು ಉದಾಹರಿಸಲ್ಪಡುವನು. 


ಶರಣ್ಯಃ ಸರ್ವಭೂತಾನಾಮ್‌ 

ಶಂಕರಃ ಶಶಿಶೇಖರಃ | 

ಸರ್ವಾತ್ಮನಾ ಪ್ರಪನ್ನಸ್ತಮ್‌ 

ಶರಣಾಗತ ಉಚ್ಯತೇ ॥ 11-59 

ಸರ್ವಭೂತಗಳಿಗೆ (ಎಲ್ಲಾ ಪ್ರಾಣಿಗಳಿಗೆ) ಶಶಿಶೇಖರನಾದ (ಚಂದ್ರಧರನಾದ) ಶಂಕರನು ಸಂರಕ್ಷಕನು. ಆದ್ದರಿಂದ 
ಸರ್ವಾತ್ಮಭಾವದಿಂದ ಆ ಶಂಕರನಿಗೆ ಪ್ರಪನ್ನನಾದವನೇ (ಮೊರೆ ಹೊಕ್ಕವನೆ) ಶರಣಾಗತನೆಂದು ಹೇಳಲ್ಪಡುತ್ತಾನೆ. 


ವಿಮುಕ್ತಭೋಗಲಾಲಸ್ಯೋ 

ದೇವತಾಂತರನಿಸ್ಪೃಹ: 

ಶಿವಮಭ್ಯರ್ಥಯನ್‌ ಮೋಕ್ಷಮ್‌ 

ಶರಣಾರ್ಥೀತಿ ಗೀಯತೇ ॥ 11-60 

ಭೋಗದ ಲಾಲಸೆಯಿಂದ ಮುಕ್ತನಾದ (ಬ್ರಹ್ಮಾದಿ ಪದವಿಗಳ ಅಪೇಕ್ಷೆ ಇಲ್ಲದ), ಬೇರೆ ಯಾವ ದೇವನಲ್ಲಿಯೂ ಪ್ರೀತಿ ಇಲ್ಲದ 
ಅಂತೆಯೇ ಮೋಕ್ಷಕ್ಕಾಗಿ ಶಿವನನ್ನೇ ಪ್ರಾರ್ಥಿಸುವವನು ಶರಣಾರ್ಥಿಯೆಂದು ಹೇಳಲ್ಪಡುತ್ತಾನೆ. 


ಯೇ ಪ್ರಪನ್ನಾ ಮಹಾದೇವಮ್‌ 

ಮನೋವಾಕ್ಕಾಯಕರ್ಮಭಿಃ | 

ತೇಷಾಂ ತು ಕರ್ಮಜಾತೇನ 

ಕಿಂ ವಾ ದೇವಾದಿತರ್ಪಣೈೆಃ ॥ 11-61 

ಮನಸ್ಸು, ವಾಣಿ ಮತ್ತು ಕಾಯದ ಕರ್ಮಗಳಿಂದ (ಕ್ರಿಯೆಗಳಿಂದ) ಯಾರು ಮಹಾದೇವನಿಗೆ ಪ್ರಪನ್ನರಾಗುತ್ತಾರೆಯೋ 
(ಶರಣಾಗತರಾಗುತ್ತಾರೆಯೋ) 

ಅವರಿಗೆ ಬೇರೆ ಕರ್ಮಸಮೂಹಗಳಿಂದ ಅಥವಾ ಬೇರೆ ದೇವರ ತರ್ಪಣದಿಂದ (ಪೂಜೆಗಳಿಂದ) ಯಾವ ಪ್ರಯೋಜನವೂ 
ಇಲ್ಲ. 


ಸರ್ವೇಷಾಮಪಿ ಯಜ್ಞಾನಾಮ್‌ 
ಕ್ಷಯಃ ಸ್ಪರ್ಗಃ ಫಲಾಯತೇ । 


ಪ್ರಪನಃ ಪರಮೇಶರಮ್‌ ॥ 11-62 
ಎಲ್ಲ ಯಜ್ಞಗಳಿಗೆ ಕ್ಷಯವಾದ ಸ್ವರ್ಗವೇ ಫುಲವಾಗಿರುತದೆ. ಆದರೆ ಪರಮೇಶ್ವರನಿಗೆ ಪ್ರಪನ್ನನಾದವನು (ಶರಣಾದವನು) ಅಕ್ಷಯವಾದ ಫಲವನ್ನು 
ಹೊಂದುತ್ತಾನೆ. 


ಪ್ರಪತ್ತ್ಯಾ ಕಿಂ ನ ಜಾಯೇತ 

ಪಾಪಿ ಪಿ ದೇಹಿನಾಮ್‌ ॥ 11-63 

ಪ್ರಪನ್ನರಾದವರಿಗೆ (ಶರಣಾಗತರಾದವರಿಗೆ) ಪಾರಿಜಾತ ವೃಕ್ಷ (ಕಲ್ಪವೃಕ್ಷವಾಗಿರುವ) ಪರಬ್ರಹ್ಮ ಸ್ವರೂಪನಾದ ವನಿಗೆ, 
ಪಾಪಿಗಳಾದ ಜೀವಿಗಳೂ ಸಹ ಶರಣಾಗತರಾದರೆ ಏನು ತಾನೇ ಆಗುವುದಿಲ್ಲ (ಅವರಿಗೆ ಸಕಲ ಸಿದ್ದಿಗಳು ದೊರೆಯುತ್ತವೆ 
ಎಂಬುದು ತಾತ್ಪರ್ಯ). 


ಪ್ರಪನ್ನಾನಾಂ ಮಹಾದೇವಮ್‌ 


ಪರಿಪಕ್ಷಾಂತರಾತ್ಮನಾಮ್‌ | 

ಜನ್ಮೈವ ಜನ್ಮ ನಾನ್ಯೇಷಾಮ್‌ 

ವೃಥಾ ಜನನಸಂಗಿನಾಮ್‌ ॥ 11-64 

ಪರಿಪಕ್ಷವಾದ ಅ೦ತಃಕರಣವುಳ್ಳ ಮತ್ತು ಮಹಾದೇವನಿಗೆ ಪ್ರಪನ್ನರಾದವರ ಜನ್ಮವೇ ನಿಜವಾದ ಜನವು ಇದಕ್ಕೆ ಹೊರತಾಗಿ 


ಜನ್ಮವನ್ನು ತಾಳಿದ ಅನ್ಯರ ಜನ್ಮವು ರ್ಥವಾದುದಾಗಿದೆ (ಶಿವನಿಗೆ ಶರಣಾಗುವುದ ಲೇ ಜ ದ ಸಾಫಲ್ಯವು. 
ದುರ್ಲಭಂ ಮಾನುಷಂ ಪ್ರಾಪ್ಯ 
ಜನನಂ ಜ್ಞಾನಸಾಧನಮ್‌ । 

ಯೇ ನ ಜಾನಂತಿ ದೇವೇಶಮ್‌ 

ತೇಷಾಮಾತಾಾ ನಿರರ್ಥಕಃ ॥ 11-65 

ಜ್ಞಾನಕ್ಕೆ ಸಾಧನವಾದ ಮತ್ತು ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡ ಬಳಿಕ ದೇವೇಶ 


7 


ತಿ 
ತಿಳಿದುಕೊಳ್ಳುವುದಿಲ್ಲವೋ ಅವರ ಜೀವನವು ನಿರರ್ಥಕವಾದುದಾಗಿದೆ. 


ವ 


ನು (ಶಿವನನು) 


ತತ್ಕುಲಂ ಹಿ ಸದಾ ಶುದ್ಧಮ್‌ 

ಸಫಲಂ ತಸ್ಯ ಜೀವಿತಮ್‌ । 

ಯಸ್ಯ ಚಿತ್ತಂ ಶಿವೇ ಸಾಕ್ಲಾದ್‌ 

ವಿಲೀನಮಬಹಿರ್ಮುಖಮ್‌ ॥ 11-66 

ಯಾವ ಶರಣನ ಚಿತ್ತವು ಬಹಿರ್ಮುಖವಾಗದೆ ಸಾ ಶಿವನಲ್ಲಿಯೇ ವಿಲೀನವಾಗಿರುವುದೋ ಆ ಶರಣನ ಕುಲವೇ ಸದಾ 
ಶುದವಾದುದು ಮತು ಅವನ ಜೀವನವೇ ಸಫಲವಾದುದಾಗಿದೆ (ಸಾರ್ಥಕವಾದುದಾಗಿದೆ) 


ಅತಿ ಶರಣಮಾಹಾತ್ಥ ೫9೦ ಇಲ್ಲಿಗೆ ಶರಣಮಾಹಾತ್ಮ ಸೆ ಸ್ಥಲವು ಮುಗಿಯಿತು. 


31. ಅಥ ಪ್ರಸಾದಮಾಹಾತ್ಮ್ಯಸಲಮ್‌ 
ಈಗ ಪ್ರಸಾದಮಾಹಾತ್ಮ್ಯ ಸ್ಥಲವು 
(11 ಶ್ಲೋಕಗಳು) 


ಗುರುಲಿಂಗಾದಿಮಾಹಾತ್ಮ ध 

ವಿಶೇಷಾನುಭವಸಿತಿಃ | 

ಯಸಾಚಿವಪಸಾದಾತ್‌ ಸ್ನಾತ್‌ 

ತದಸ್ನ ಮಹಿಮೋಚ್ನತೇ ॥ 11-67 

ಗುರುಲಿಂಗಾದಿಗಳ ಮಾಹಾತ್ರ (ಶ್ರೀಗುರು, ಲಿಂಗ, ಜಂಗಮ, ಭಕ್ತ ಮತ್ತು ಶರಣರ ಮಾಹಾತ್ಸ್ಯವನ್ನು ) ವಿಶೇಷವಾಗಿ ಅನುಭವಿಸುವ ಸ್ಥಿತಿಯು 
ಯಾವ ಶಿವಪ್ರಸಾದ ಪ್ರಾಪ್ತವಾಗುವುದೋ ಆ ಶಿವಪ ಮಹಿಮೆಯು ಈಗ ಹೇಳಲ್ಪಡುತ್ತದೆ. 


ಸದಾ ಲಿಂಗೈಕನಿಷ್ಠಾನಾಮ್‌ 
ಗುರುಪೂಜಾನುಷಂಗಿಣಾಮ್‌ । 
ಪ್ರಪನ್ನಾನಾಂ ವಿಶುದ್ಧಾನಾಮ್‌ 
ಪ್ರಸೀದತಿ ಮಹೇಶ್ವರಃ ॥ 11-68 


ಯಾವಾಗಲೂ ಲಿಂಗದಲ್ಲಿಯೇ ಏಕನಿಷ್ನೆಯುಳ್ಳ, ಗುರುಪೂಜೆಯಲ್ಲಿ ಗಳಾದ (ತತರರಾದ) ಶುದ್ಧರಾದ 
(ಪರಿಶುದ್ಧರಾದ) ಮತ್ತು ಪ್ರಪನ್ನರಾದವರ ಮೇಲೆ (ಅನನ್ನ ಶರಣಾಗತ ಮೇಲೆ) ಮಹೇಶ್ವರನು ಪ್ರಸನ್ನನಾಗುತ್ತಾನೆ 


ಪ್ರಸಾದೋತಪಿ ಮಹೇಶಸ್ಯ 

ದುರ್ಲಭಃ ಪರಿಕೀರ್ತ್ಯತೇ | 

ಘೊರಸಂಸಾರಸಂತಾಪ- 

ನಿವೃತ್ತಿರ್ಯೇನ ಜಾಯತೇ ॥ 11-69 

ಯಾವ ಪ್ರಸಾದದಿಂದ ಘೋರವಾದ ಸಂಸಾರದ ಸಂತಾಪವು ನಿವೃತಿಯಾಗುತದೆಯೋ, ಮಹೇಶ ಪ್ರಸಾದವೂ ಸಹ ದುರ್ಲಭವೆಂಬುದಾಗಿ 
ಹೇಳಲ್ಪಟ್ಟಿದೆ. 


ಯಜ್ಞಾಸ್ತಪಾಂಸಿ ಮಂತ್ರಾಣಾಮ್‌ 
ಪಶ್ಚಿಂತಾ ಪ್ರಬೋಧನಮ್‌ । 
ಪ್ರಸಾದಾರ್ಥಂ ಮಹೇಶಸ್ಯ 
ಕೀರ್ತಿತಾನಿ ನ ಸಂಶಯಃ ॥ 11-70 
ವು ಮತ್ತು ಜ್ಞಾನವು (ಇವೆಲ್ಲವುಗಳು) ಮಹೇಶನ ಪಸಾದ 


ಪ್ರಸಾದಮೂಲಾ ಸರ್ವೇಷಾಮ್‌ 
ಭಕಿರವಭಿಚಾರಿಣೀ । 


ಶಿವಪಸಾದಹೀನಸ್ಸ 

ಭಕೆಶಾಪಿ ನ ಸಿದ್ಧತಿ ॥ 11-71 

ಅವ್ಲಭಿಚಾರಿಣಿಯಾದ ( ನನ್ಯವಾದ) ಶಿವಭಕ್ತಿಯು ಎಲ್ಲರಿಗೂ ಶಿವಪ್ರಸಾ ಮೂಲಕವಾಗಿಯೇ ದೊರೆಯುತದೆ 
ಶಿವಪ್ರಸಾದಹೀನರಾದವರಿಗೆ ಈ ಭಕ್ತಿಯೂ ಸಹ ಸಿದ್ದಿಸುವುದಿಲ್ಲ. 


५ 


ಗರ್ಭಸ್ಥೋ ಜಾಯಮಾನೋ ವಾ 
ಜಾತೋ ವಾ ಬ್ರಾಹ್ಮಣೋ ಥವಾ | 


ಅಂತ್ಯಜೋ ವಾಪಿ ಮುಚ್ಯೇತ 
ಪ್ರಸಾದೇ ಸತಿ ಶಾಂಕರೇ ॥ 11-72 

ಪ್ರಾಪ್ಮವಾಗಲು ಗರ್ಭದಲ್ಲಿರುವ ಪಿ೦ಡವಾಗಲಿ, ಆಗ ತಾನೆ ಹುಟ್ಟುತ್ತಿರುವ ಶಿಶುವಾಗಲಿ, ಹುಟ್ಟಿ 
ಮನುಷ್ಯನಾಗಲಿ ಅಥವಾ ಅವನು ಬ್ರಾಹ್ಮಣನೇ ಇರಲಿ, ಇಲ್ಲವೇ ಅಂತ್ಯಜನೇ ಇರಲಿ ಅವನು ಮುಕ್ತನೇ ಸರಿ. 


ಬ್ರಹ್ಮಾದ್ಯಾ ವಿಬುಧಾಃ ಸರ್ವೇ 

ಸ್ಪಸ್ತಸ್ಥಾನನಿವಾಸಿನಃ | 

ನಿತ್ಯಸಿದ್ದಾ ಭವಂತ್ಯೇವ 

ಪ್ರಸಾದಾತ್‌ ಪಾರಮೇಶರಾತ್‌ ॥ 11-73 

ತಮ್ಮ ತಮ್ಮ ಸ್ಥಾನನಿವಾಸಿಗಳಾದ ಬ್ರಹ್ಮ ವಿಷ್ಣು ಮೊದ ಎಲ್ಲ ದೇವತೆಗಳು ಪರಮೇಶ್ವರನ ಪ್ರಸಾದದಿಂದಲೇ 
ನಿತ್ಯಸಿದ್ದರಾಗಿರುತ್ತಾರೆ. 

ಪ್ರಸಾದೇ ಶಾಂಭವೇ ಸಿದ್ಧೇ 

ಪರಮಾನಂದಕಾರಣೇ । 

ಸರ್ವಂ ಶಿವಮಯಂ ವಿಶ್ವಮ್‌ 

ದೃಶ್ಯತೇ ನಾತ್ರ ಸಂಶಯಃ ॥ 11-74 


ಪರಮಾನಂದಕ್ಕೆ ಕಾರಣೀಭೂತವಾದ ಶಂಭುವಿನ ಪ್ರಸಾ ದ್ಧಿಯಾಗಲು (ಪ್ರಾಪ್ತವಾಗಲು) ಸರ್ವ ವಿಶ್ವವೆಲ್ಲವೂ 
ಶಿವಮಯವಾಗಿ ತೋರುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ 


ಸಂಸಾರಚಕನಿರ್ವಾಹ- 

ನಿಮಿತ್ತಂ ಕರ್ಮ ಕೇವಲಮ್‌ । 
ಪ್ರಸಾದೇನ ವಿನಾ ಶಂಭೋಃ 

ನ ಕಸ್ಯಾಪಿ ನಿವರ್ತತೇ ॥ 11-75 


ಸಂಸಾರವೆಂಬ ಚಕ್ರದ ನಿರ್ವಹಣೆಗೆ (ಚಲನೆಗೆ) ಕೇವಲ ಕರ್ಮವೇ ನಿಮಿತ್ತ ಕಾರಣವಾಗಿರುತ್ತದೆ (ಯಾವುದೇ ಕ್ರಿಯ ಈ 
ಕರ್ಮವು). ಶಂಭುವಿನ ಪಸಾ ಹೊರತಾಗಿ ನಿವೃತ್ತಿಯಾಗು 


ಬಹುನಾತತ್ರ ಕಿಮುಕ್ತೇನ 

ನಾಸ್ತಿ ನಾಸ್ತಿ ಜಗತ್‌ ತ್ರಯೇ । 
ಸಮಾನಮಧಿಕಂ ಚಾಪಿ 

ಪ್ರಸಾದಸ್ಯ ಮಹೇಶಿತು: ॥ 11-76 


ಈ ಪ್ರಸಾದದ ವಿಷಯದಲ್ಲಿ ಬಹಳ ಹೇಳುವುದರಿಂದ ಏನು ಪ್ರಯೋಜನ? ಮೂರು ಲೋಕದಲ್ಲಿ ಮಹೇಶನ ಪ್ರಸಾದಕ್ಕೆ 
ಸಮವಾದದಾಗಲಿ, ಅದಕ್ಕಿಂತಲೂ ಅಧಿಕವಾದದಾಗಲಿ ಯಾವುದೂ ಇರು 
ಪ್ರಸಾದೇ ಸತಿ ಯೋಗಭಾಜಿ 
ಸರ್ವಂ ಶಿವೈಕಾತ್ಮತಯಾ ವಿಭಾತಿ । 
ಸಕರ್ಮಮುಕ್ತಃ ಶಿವಭಾವಿತಾತಾ 
ಸ ಪ್ರಾಣಲಿಂಗೀತಿ ನಿಗದ್ಧತೇತಸೌ ॥ 11-77 


- ಉಪೇಂದ್ರವಜ್ರಾ ವೃತ್ತಮ್‌ 
ಯೋಗಭಾಜಿ (ಸಾಮರಸ್ಯ ರೂಪವಾ ಶಿವಯೋಗವನ್ನು ಪಡೆದವನಿಗೆ) ಶಿವಪ್ರಸಾದವು ಪ್ರಾಪವಾ 


ಅತಿ ಪ್ರಾಸಾದಮಾಹಾತ್ಮ್ಯಸ್ಥಲಂ ಇಲ್ಲಿಗೆ ಪಸಾದಮಾಹಾತ್ವ್ಯ ಸ್ಥಲವು ಮುಗಿಯಿತು. 


ಹಿಂ ತತ್ತತ್‌ ಅತಿ 


ತ್ರೀ ತಿವಗೀತೇಷು ಸಿದ್ಧಾಂತಾಗಮೇಷು ತಿವಾದ್ದೈ ತವಿದ್ಯಾಯಾಂ ತಿವಯೋಗಶಾಸ್ತ್ರೇ ತ್ರೀರೇಖಕಾಗಸ್ವ್ಯ ಸಂವಾದೇ ವೀರಶೈವಧರ್ಮನಿರ್ಣಯೇ 
ಮು 

ತ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣ್‌ ಪ್ರಸಾದಿಸ್ಥಲೇ ಪ್ರಸಾದಿಸ್ಥಲಾದಿಸಪ್ಪವಿಧಸ್ಥಲಪುಸಂಗೋ ನಾಮ ಏಕಾದಶ: 

ಪರಿಚ್ಛೇದ: / 


ಓಂ ತತ್ತತ್‌ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು 

ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈ ೈತವಿದ್ಧಾರೂಪವೂ. ಶಿವರ್ಯೋಶಾಸವೂ, 
0 ವ್‌ 

ಶ್ರೀ ರೇಣುಕಾಗಸ್ಥ್ಯ ಸಂವಾದರೂಪವೂ, ಶ್ರೀ ವೀರಶೈ ವಧರ್ಮನಿರ್ಣಯವೂ, 

ಪ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾ೦ತ ಶಿಖಾಮಣಿಯಲ್ಲಿ ಪಸಾದಿಸ್ವಲದಲ್ಲಿಯ ಪಸಾದಿಸ್ಥಲಾದಿ ಏಳು ವಿಧ 


ಸ್ಥಲಪಸಂಗವೆಂಬ ಹೆಸರಿನ ಹನ್ನೊ೦ದನೆಯ ಪರಿಚ್ಛೇದವು ಮುಗಿದುದು. 


ದ್ಹಾದಶಃ ಪರಿಚ್ಛೆ ೀದಃ 
ಹನ್ನೆರಡನೆಯ ಪರಿಚ್ಛೇದವು 


2೬. 


ಪ್ರಾಣಲಿಂಗಿನಃ ಪಂಚವಿಧ 


ಪ್ರಾಣಲಿಂಗಿಯ ಪಂಚವಿಧಸ್ಥ 
ಛಿ 


ಲಪ್ರಸಂಗಃ 
ಪ್ರಸಂಗವು 


2 ® 


(48 ಶ್ಲೋಕಗಳು) 

ಪ್ರಾಣಲಿಂಗಿಸ್ಥಲಮ್‌ 

ಪ್ರಾಣಲಿಂಗಿಸ್ಥಲವು 
(5 ಶ್ಲೋಕಗಳು) 


॥ ಅಗಸ್ತ 5 ಉವಾಚ ॥ 
ಭಕ್ತೋ ಮಾಹೇಶ್ನರಶ್ಲೇತಿ 
ಪ್ರಸಾದೀತಿ ನಿಬೋಧಿತಃ । 
ಏಕ ಏವ ಕಥಂ ಚೈಷಃ 
ಪ್ರಾಣಲಿಂಗೀತಿ ಕಥ್ಯತೇ ॥ 12-1 


ಹೇ ಗಣಾಧೀಶ್ವರನೇ, ಒಬ್ಬನೇ ಆದ ಸಾಧಕನನ್ನು ಭಕ್ತನೆ೦ತಲೂ, ಮಾಹೇಶ್ವರನೆಂತಲೂ ಮತ್ತು ಪ್ರಸಾದಿಯೆಂತಲೂ ತಾವು 
ಬೋಧಿಸಿದ್ದೀರಿ. ಆ ಒಬ್ಬನೇ ಆದ ಸಾಧಕನು ಪಾಣಲಿಂಗಿಯೆಂದು ಹೇಗೆ ತಾನೆ ಕರೆಸಿಕೊಳ್ಳುವನು? 
॥ ಶ್ರೀ ರೇಣುಕ ಉವಾಚ ॥ 
ಭಕ್ತೋ ಮಾಹೇಶ್ವರಶ್ಚೈಷ 
ಪ್ರಸಾದೀತಿ ಚ ಕೀರ್ತಿತಃ । 
ಕರ್ಮಪ್ರಾಧಾನ್ಯಯೋಗೇನ 
ಜ್ಞಾನಯೋಗೋತಸ್ಯ ಕಥ್ಯತೇ ॥ 12-2 
ಕರ್ಮಯೋಗದ ಪ್ರಾಧಾನ್ಯದಿಂದ ಒಬ್ಬನೇ ಆದ ವ್ಯಕ್ತಿಯು ಭಕ್ತ, ಮಹೇಶ ಮತ್ತು ಪ್ರಸಾದಿಯೆಂದು ಕೀರ್ತಿಸಲ್ಪಡುತ್ತಾನೆ. 
ಅವನಿಗೇನೇ ಈಗ ಜ್ಞಾನಯೋಗವು ಹೇಳಲ್ಪಡುತ್ತದೆ. 


ಲಿಂಗಂ ಚಿದಾತ್ಮಕಂ ಬ್ರಹ್ಮ 
> दः ಪ್ರಾಣರೂಪಿಣೀ । 
ಲಂ -- 
ತದ್ರೂಪಲಿಂಗವಿಜ್ಞಾನೀ 
ಪ್ರಾಣಲಿಂಗೀತಿ ಕಥ್ಯತೇ ॥ 12-3 
ಚಿದಾತ್ಮಕವಾದ (ಸಂವಿದ್ರೂಪವಾದ) ಬ್ರಹ್ಮವೇ ಲಿಂಗವು. ಅದರ ಶಕ್ತಿಯೇ ಪ್ರಾಣರೂಪವು. ತದ್ರೂಪವಾದ (ಶಿವ- 
ಶಕ್ತ್ಯಾತ್ಮಕವಾದ) ಆ ಪ್ರಾಣಲಿಂಗದ ಅನುಭಾವಿಯೇ ಪ್ರಾಣಲಿಂಗಿಯೆಂದು ಹೇಳಲ್ಪಡುತ್ತಾನೆ. 


ಸ್‌ ತ್‌ 
ಪ್ರಾಣಲಿಂಗಿಸ್ಠಲಂ ಚೈತ 


ಪಂಚಸ್ನಲಸಮನ್ವಿತಮ್‌ । 


ॐ 


ಪ್ರಾಣಲಿಂಗಿಸ್ನಲಂ ಚಾದೌ 
ಪ್ರಾಣಲಿಂಗಾರ್ಚನಂ ತತಃ ॥ 12-4 


ಶಿವಯೋಗಸಮಾಧಿಶ್ಚ 

ತತೋ ಲಿಂಗನಿಜಸ್ನಲಮ್‌ 

ಅ೦ಗಲಿಂಗಸ್ಥಲಂ ಚಾಥ 

ಕ್ರಮಾದೇಷಾಂ ಭಿದೋಚ್ಯತೇ ॥ 12-5 

ಈ ಪ್ರಾಣಲಿಂಗಸ್ಥಲವು ಐದು ಅವಾಂತರ ಸ್ಥಲಗಳಿಂದ ಕೂಡಿರುತ್ತದೆ. ಅವುಗಳಲ್ಲಿ ಮೊದಲನೆಯದು ಪ್ರಾಣಲಿಂಗಿಸ್ನಲವು. 
ಅದಾದ ನಂತರ ಪ್ರಾಣಲಿಂಗಾರ್ಚನ ಸ್ಪಲವು. ನಂತರ ಶಿವಯೋಗಸಮಾಧಿಸ್ಥಲವು. ತರುವಾಯ ಲಿಂಗನಿಜಸ್ನಲವು. ಅನಂತರ 
ಅ೦ಗಲಿಂಗಸ್ಥಲವು. (ಇನ್ನು ಮೇಲೆ) ಕ್ರಮವಾಗಿ ಇವುಗಳ ಭೇದವನ್ನು ಹೇಳಲಾಗುತ್ತದೆ. 

32. ಅಥ ಪಾಣಲಿಂಗಿಸಲಮ್‌ 

ಈಗ ಪ್ರಾಣಲಿಂಗಿಸ್ಥಲವು 

(7 ಶ್ಲೋಕಗಳು) 


ಪ್ರಾಣಾಪಾನಸಮಾಘಾತಾತ್‌ 

ಕಂದಮಧ್ಯಾದ್ಯದುತ್ಥಿತಮ್‌ | 

ಪ್ರಾಣಲಿಂಗಂ ತದಾಖ್ಯಾತಮ್‌ 

ಪ್ರಾಣಾಪಾನನಿರೋಧಿಭಿಃ ॥ 12-6 

ಪ್ರಾಣ ಮತ್ತು ಅಪಾನಗಳ ಸಮಾಘಾತದಿಂದ (ಸಂಘ ದ) ಕಂದದ ಮಧ್ಯದಲ್ಲಿ (ನಾಭಿ ಕಂದದ ಮಧ್ಯದಿಂದ) 
ಉತನ್ನವಾದ ಆ ಜ್ನೋತಿಯೇ ಪ್ರಾಣಲಿಂಗವೆಂದು ಪ್ರಾಣಾಪಾನ ನಿರೋಧಿಗಳಾದ ಶಿವಯೋಗಿಗಳು ಹೇಳುತ್ತಾರೆ 


ಪ್ರಾಣೋ ಯತ್ರ ಲಯಂ ಯಾತಿ 

ಭಾಸ್ಕರೇ ತುಹಿನಂ ಯಥಾ । 

ತತ್ಪಾಣಲಿಂಗಮುದ್ದಿಷ್ಟಮ್‌ 

ತದ್ದಾರೀ ಸ್ಯಾತ್‌ ತದಾಕೃತಿಃ ॥ 12-7 

ಸೂರ್ಯನಲ್ಲಿ ಮಂಜು ಕರಗುವಂತೆ ಯಾವ ಜ್ಯೊ ತಿಯಲ್ಲಿ ಪ್ರಾಣವು ಲಯವಾಗುವುದೋ ಅದುವೇ ಪ್ರಾಣಲಿಂಗವೆಂದು 

ಹೇಳಲಡುವುದು. ಅದನ್ನು ಧರಿಸಿದವನು ಪ್ರಾಣಲಿಂಗಿಯಾಗುತ್ತಾನೆ 

ಜ್ಞಾನಿನಾಂ ಯೋಗಯುಕ್ತಾನಾಮ್‌ 

ಅಂತಃ ಸ್ಫುರತಿ ದೀಪವತ್‌ । 

ಚಿದಾಕಾರಂ ಪರಂ ಬ್ರಹ್ಮ- 

ಲಿಂಗಮಜ್ಜೈರ್ನ ಭಾವತೇ ॥ 12-8 
ಯೋಗಯುಕರಾದ ಜ್ಞಾನಿಗಳ ಅಂತರಂಗದಲ್ಲಿ (ಹೃದ 

ಪ್ರಾಣಲಿಂಗವು ಅಜ್ಜರಿ೦ದ ಭಾವಿಸಲು ಸಾಧ್ಯವಾಗು ಲ್ಲ. 

ಅಂ೦ತಃಸ್ಥಿತಂ ಪರಂ ಲಿಂಗಮ್‌ 

ಜ್ಯೋತೀರೂಪಂ ಶಿವಾತ್ಮಕಮ್‌ 

ವಿಹಾಯ ಬಾಹ್ಯಲಿಂಗಸ್ಥಾ 

ವಿಮೂಢಾ ಇತಿ ಕೀರ್ತಿತಾ: ॥ 12-9 


ಅಂತರಂಗದಲ್ಲಿರುವ ಜ್ಯೋತಿರೂಪವಾದ, ಶಿವಾತ್ಮಕವಾದ, ಶ್ರೇಷ್ಠವಾದ ಆ ಪ್ರಾಣಲಿಂಗವನ್ನು ಬಿಟ್ಟು ಬಾಹ್ಯ (ಸ್ಥಾವರ) ಲಿಂಗದಲ್ಲಿ ಆಸಕರಾದವರು 
ಮೂಢರೆಂದು ಕರೆಸಿಕೊಳ್ಳುತ್ತಾರೆ. 


ಸಂವಿಲ್ಲಿಂಗಪರಾಮರ್ಶಿೀ 

ಬಾಹ್ಯವಸ್ತುಪರಾಜ್ಮುಖಃ | 

ಯಃ ಸದಾ ವರ್ತತೇ ಯೋಗೀ 

ಪ್ರಾಣಲಿಂಗೀ ಸ ಉಚ್ಯತೇ ॥ 12-10 

ಆದ್ದರಿಂದ ಯಾವಾಗಲೂ ಬಾಹ್ಯವಸ್ತುಗಳಲ್ಲಿ (ಸ್ಥಾವರಲಿಂಗ ಮತ್ತು ಅದರ ಪೂಜಾ ಪರಿಕರಗಳಲ್ಲಿ) ಪರಾಜ್ಮುಖನಾಗಿ ಸಂವಿಲ್ಲಿಂಗದ 
(ಜ್ಞಾನರೂಪವಾ ಪ್ರಾಣಲಿಂಗದ) ಪರಾಮರ್ಶಿಯಾಗಿರುವ (ಆ ವಿಚಾರದಲ್ಲೀ ಇರುವ) ಯೋಗಿಯು ಪ್ರಾಣಲಿಂಗಿಯೆಂದು ಕರೆಯಂ್ಪಡುತ್ತಾನೆ. 
ಮಾಯಾವಿಕಲ್ಪಜಂ ವಿಶ್ವಮ್‌ 

ಹೇಯಂ ಸಂಚಿಂತ್ಯ ನಿತ್ಯಶಃ । 

ಚಿದಾನಂದಮಯೇ ಲಿಂಗೇ 

ವಿಲೀನಃ ಪ್ರಾಣಲಿಂಗವಾನ್‌ ॥ 12-11 

ಮಾಯವಿಕಲದಿಂದ ಜನಿಸಿದ (ಮಾಯೆಯ ಗುಣಭೇದಗಳಿಂದ ಹುಟ್ಟಿದ) ಈ ವಿಶ್ವವು ಹೇಯವಾದುದು ಎಂಬುದಾಗಿ ನಿತ್ಯವೂ ಚಿಂತಿಸುತ್ತಾ, 
ಚಿದಾನಂದ ರೂಪವಾದ ಪ್ರಾಣಲಿಂಗದಲ್ಲಿಯೇ ವಿಲೀನನಾದವನು (ಮನೋಲಯ ಮಾಡಿಕೊಂಡವನು) ಪ್ರಾಣಲಿಂಗಿಯು (ತಾನು 
ಚಿದ್ರೂಪನಾಗಿದ್ದೇನೆ ಎಂಬ ತನ್ನ ಚೈತನ್ಯದ ಅರಿವುಳ್ಳಾತನೇ ಪಾಣಲಿಂಗಿಯು). 

ಸತ್ತಾ ಪ್ರಾಣಮಯೀ ಶಕ್ತಿಃ 

ಸದ್ರೂಪಂ ಪ್ರಾಣಲಿಂಗಕಮ್‌ । 


ಹ 
ತತ್ಪಾಮರಸ್ಯವಿಜ್ಜ್ಞಾನಾತ್‌ 
ಪ್ರಾಣಲಿಂಗೀತಿ ಕಥ್ಗತೇ ॥ 12-12 
ಸತ್ತಾತ್ಮಕ ಭಾವರೂಪವಾದುದು ಪ್ರಾಣಮಯೀ ಶಕ್ತಿಯು, ಸದ್ರೂಪವಾದುದು ಪ್ರಾಣಲಿಂಗವು. ಇವೆರಡರ ಸಾಮರಸ್ಯದ 
ವಿಜ್ಞಾನವು ಳ್ಳವನೇ (ಅನುಭವವುಳವನೇ) ಪ್ರಾಣಲಿಂಗಿಯೆಂದು ಕರೆಸಿಕೊಳ್ಳುವನು (ಸದ್ವಸ್ತು ಭಾವವೇ ಸತ್ರೇ ಅದುವೇ 28 
ಸದ್ವಸ್ತು ಶಿವ ಸತ್ತಾಭಾ ವೇ ಶಕಿ. ಇವೆರಡಕ್ಕೂ ದೀಪ-ದೀಪಿಗಳಂತೆ ಅವಿ ವಿದೆಯೆಂಬುದೇ ವಿಜ್ಞಾನ ಈ 


९ ತ 
ವಿಜ್ಞಾನವುಳ್ಳವನೆ ಪ್ರಾಣಲಿಂಗಿಯು). 
ಇತಿ ಪ್ರಾಣಲಿಂಗಿಸ್ಸಲಂ ಇಲ್ಲಿಗೆ ಪಾಣಲಿಂಗಿಸ್ಸಲವು ಮುಗಿಯಿತು. 


33. ಅಥ ಪ್ರಾಣಲಿಂಗಾರ್ಚನಸ್ಥಲಮ್‌ 
ಈಗ ಪ್ರಾಣಲಿಂಗಾರ್ಚನಸ್ಥಲವು 
(8 ಶ್ಲೋಕಗಳು) 
ಅಂತರ್ಗತಂ ಚಿದಾಕಾರಮ್‌ 
ಲಿಂಗಂ ಶಿವಮಯಂ ಪರಮ್‌ । 
ಪೂಜ್ಯತೇ ಭಾವಪುಷ್ಪೈರ್ಯತ್‌ 
ಪ್ರಾಣಲಿಂಗಾರ್ಚನಂ ಹಿ ತತ್‌ ॥ 12-13 
ಅಂತರ್ಗತವಾದ (ಅಂತರಂಗದಲ್ಲಿರುವ) ಚಿದಾಕಾರ ರೂಪವಾದ ಸರ್ವಶ್ರೇಷ್ಠವಾದ, ಶಿವರೂಪವಾದ, ಪ್ರಾಣಲಿಂಗವನ್ನು 
ಭಾವಪುಷ್ಠಗಳಿಂದ ಮಾಡುವ ಯಾವ ಪೂಜೆಯಿದೆಯೋ ಅದುವೇ ಪ್ರಾಣಲಿಂಗಾರ್ಚನೆಯು. 
ಅಂತಃ ಪವನಸಂಸ್ಸೃಷ್ಣೇ 


ಸುಸೂಕ್ಸ್ಮಾಂಬರಶೋಭಿತೇ | 

ಮೂರ್ಧನ್ಯಚಂದ್ರವಿಗಲತ್‌ 

ಸುಧಾಸೇಕಾತಿಶೀತಲೇ ॥ 12-14 

ಬದ್ದೇಂದ್ರಿಯನವದ್ದಾರೇ 

ಬೋಧದೀಪೇ ಹೃದಾಲಯೇ | 

ಪದ್ಮಪೀಠೇ ಸಮಾಸೀನಮ್‌ 

ಚಿಲ್ಲಿಂಗಂ ಶಿವವಿಗ್ರಹಮ್‌ । 

ಭಾವಯಿತ್ವಾ ಸದಾಕಾಲಮ್‌ 

ಪೂಜಯೇದ್‌ ಭಾವವಸ್ತುಭಿಃ ॥ 12-15 

ನವದ್ವಾರಗಳನ್ನು ಬಂಧಿಸಿಕೊಂಡು ಧ್ಯಾನಾಸಕ್ಷನಾಗಿ ಕುಳಿತ ಸಾಧಕನು ಬ್ರಹ್ಮರಂಧ್ರದಲ್ಲಿರುವ ಚ೦ದ್ರಮ೦ಡಲದಿ೦ದ ಸ್ರವಿಸುವ 
ಅಮೃತದ ಧಾರೆಯಿಂದ ಶೀತಲವಾದ, ಅತ್ಯಂತ ಸೂಕ್ಷ್ಮವಾದ, ಆಕಾಶದಿಂದ ಶೋಭಿತವಾದ, ಅಂತರಂಗದ 
ಪ್ರಾಣವಾಯುವಿನಿಂದ ಆವರಿಸಲ್ಪಟ್ಟ ಹೃದಯಮಂ೦ಟಪದಲ್ಲಿ, ಶಿವಸ್ವರೂಪವಾದ ಜ್ಞಾನದೀಪವಾಗಿರುವ, ಅಷ್ಟದಳ ಕಮಲದಲ್ಲಿ 
ಸಮಾಸೀನನಾಗಿರುವ ಚಿಲ್ಲಿಂಗವನ್ನು (ಪ್ರಾಣ ಲಿಂಗವನ್ನು) ಸದಾಕಾಲದಲ್ಲಿ ಭಾವಿಸಿ, ಭಾವನಾಮಯ ವಸ್ತುಗಳಿಂದ 
ಪೂಜಿಸಬೇಕು. 

ಕ್ಷಮಾಂಭಿಷೇಕಸಲಿಲಮ್‌ 

ವಿವೇಕೋ ವಸ್ತ್ರಮುಚ್ಛತೇ 

ಸತ್ಯಮಾಭರಣಂ ಪ್ರೋಕ್ಟಮ್‌ 

ವೈರಾಗ್ಯಂ ಪುಷ್ಪಮಾಲಿಕಾ ॥ 12-16 


ಗಂಧಃ ಸಮಾಧಿಸಂಪತ್ತಿಃ 

ಅಕ್ಷ ತಾ ನಿರಹಂಕೃತಿಃ | 

ಶ್ರದ್ಧಾಧೂಪೋ ಮಹಾಜ್ಞಾನಮ್‌ 
ಜಗದ್ಭಾಸಿಪ್ರದೀಪಿಕಾ ॥ 12-17 
ಭ್ರಾಂತಿಮೂಲಪ್ರಪಂಚಸ್ಕ 

ನಿವೇದ್ಯಂ ತನ್ನಿವೇದನಮ್‌ | 

ಮೌನಂ ಘಂಟಾಪರಿಸ್ಪಂದಃ 

ತಾಂಬೂಲಂ ವಿಷಯಾರ್ಪಣಮ್‌॥ 12-18 
ವಿಷಯಭ್ರಾಂತಿರಾಹಿತ್ಯಮ್‌ 
ತತ್ವದಕ್ಷಿಣಕಲ್ಪನಾ | 

ಬುದ್ಧೇಸ್ತದಾತ್ಮಿಕಾ ಶಕ್ತಿಃ 

ನಮಸ್ಕಾರಕ್ರಿಯಾ ಮತಾ ॥ 12-19 


ಏವಂವಿಧೈರ್ಭಾವಶುದ್ದೆ २५ 
ಉಪಚಾರೈರದೂಷಿತೈಃ 

ಪ್ರತ್ಯುನ್ಮುಖಮನಾ ಭೂತ್ವಾ 
ಪೂಜಯೇಲ್ಲಿಂಗಮಾಂತರಮ್‌ ॥ 12-20 


ಈ ಪ್ರಾಣಲಿಂಗ ಪೂಜೆಗೆ ಕ್ಷಮೆಯೇ ಅಭಿಷೇಕ ಜಲವು, ವಿವೇಕವೇ ವಸು ಸತ್ಯ ಯುವುದೇ ಆಭರಣ ವೈರಾಗ್ಯವೇ 
ಪುಷಮಾಲೆಯು, ಗಂಧವೇ ಸಮಾಪತಿಯು, ನಿರಹಂಕಾರವೇ ಅಕ್ಷತೆಯು ॐ ಪವು, ಜಗತನ್ನು ಬೆಳಗು 
ಮಹಾಜ್ಞಾನವೇ ದೀಪವು. ಭ್ರಾಂತಿಮೂಲವಾದ ಪ್ರಪಂಚವನ್ನು ನಿವೇದಿಸುವುದೇ ನೈವೇದ್ಯವು (ನಾನು, ನನ್ನದೆಂಬ ತಪ್ಪ 

ವನೆಯನ್ನು ನಿವೇ ). ಮೌನವೇ ಘಂಟಾನಾದವು, २९) ಸರ್ಶಾದಿ ವಿಷಯಗಳನ್ನು ಅರ್ಪಿಸುವುದೇ ತಾಂಬೂಲ 
ಸಮರ್ಪಣೆಯು, ವಿಷಯಭ್ರಾಂತಿ ್ಸಿ ಕಳೆದುಕೊಳ್ಳುವುದೇ ಪ್ರದಕ್ಷಿಣೆಯು, ಬುದ್ದಿಯನ್ನು ತಾದಾತ್ಮ್ಯಗೊಳಿಸುವುದೇ 
ನಮಸ್ತಾರವು. ಈ ಪಕಾರವಾದ ದೋಷರಹಿತವಾದ ಶುದ್ಧ ವನೆಗಳೆಂಬ ಉಪಚಾರದಿಂದ ಅಂತರ್ಮುಖ ಮನಸ್ಸುಳ್ಳವನಾಗಿ 
ಅಂತರಂಗದ ಪ್ರಾಣಲಿಂಗವನ್ನು ಪೂಜಿಸಬೇಕು. 


ಇತಿ ಪ್ರಾಣಲಿಂಗಾರ್ಚನಸ್ಥಲಂ 
ಇಲ್ಲಿಗೆ ಪ್ರಾಣಲಿಂಗಾರ್ಜನಸ್ಥಲವು ಮುಗಿಯಿತು 


34. ಅಥ ಶಿವಯೋಗಸಮಾಧಿಸಲಮ್‌ 
ಈಗ ಶಿವಯೋಗಸಮಾಧಿ ಲವು 
(11 ಶ್ಲೋಕಗಳು) 


ಅಂತಃಕ್ರಿಯಾರತಸ್ಯಾಸ್ಯ 

ಪ್ರಾಣಲಿಂಗಾರ್ಚನಕ್ರಮೈ: | 

ಶಿವಾತ್ಮಧ್ಯಾನಸಂಪತ್ತಿ 

ಸಮಾಧಿರಿತಿ ಕಥ್ಯತೇ ॥ 12-21 

ಪ್ರಾಣಲಿಂಗಾರ್ಚನ ಕ್ರಮದ ಅ೦ತರಂಗಕ್ರಿಯೆಯಲ್ಲಿ ರತನಾದ ಈ ಪ್ರಾಣಲಿಂಗಿಗೆ ಉಂಟಾ 
€ವರ ಸಮಾನ ಸಮರಸ ರೂಪವಾದ ಧ್ಯಾ ವೇ) ಸಮಾಧಿಯೆಂದು ಹೇಳಲ್ಪಡುತ್ತದೆ. 

ಸರ್ವತತ್ಕೊ व्क ~ 

ಸಚ್ಚಿದಾನಂದಭಾಸುರಮ್‌ | 

ಸ್ಪಪಕಾಶಮನಿರ್ದೇಶ್ಯಮ್‌ 

ಅವಾಜ್ಕನಸಗೋಚರಮ್‌ ॥ 12-22 


ತಿ! 
೨ 
ष 
6 
GL 
© 
೮) 
ಸ್ಟ್‌ 
೩೬ 
2 
£. 
७५० 
4 
ಇ 
ತೆ 
I 


ಉಮಾಖ್ಯಯಾ ಮಹಾಶಕ್ತಾ 5 

ದೀಪಿತಂ ಚಿತ್ತರೂಪಯಾ | 

ಹಂಸರೂಪಂ ಪರಾತ್ಮಾನಮ್‌ 

ಸೋಂಹಂಭಾವೇನ ಭಾವಯೇತ್‌ । 

ತದೇಕತಾನತಾಸಿದ್ಧಿ: 

ಸಮಾಧಿಃ ಪರಮೋ ಮತಃ ॥ 12-23 

36 ತತ್ತ್ವಗಳ ಅಗ್ರಭಾಗದಲ್ಲಿರುವ, ಸಚ್ಚಿದಾನಂದ ಸ್ವರೂಪನಾದ, ಸ್ವಯಂಪ್ರಕಾಶರೂಪನಾದ, ತೋರಿಸಲು ಬಾರದೆ ಇರು 
ವಾಣಿ ಮತ್ತು ಮನಸುಗಳಿಗೆ ಅಗೋಚರನಾದ, ತ್ವ್ವರೂಪಿಣಿಯಾದ ಉಮಾ ಎಂಬ ಹೆಸರಿನ ಮಹಾಶಕ್ತಿಯಿಂದ 
ತ್ತಿರುವ, ಹಂಸರೂಪನಾದ ಆ ಪರಮಾತ್ಮನನ್ನು ಸೋ*ಹ೦ ಎಂಬ ಭಾವನೆಯಿಂದ ಭಾವಿಸಬೇಕು. (ಈ 


= 
ಭಾವನೆಯಿಂದುಂಟಾದ) ತಾದಾತ್ಮ್ಯಸಿದ್ದಿಯೇ ಶ್ರೇಷ್ಠವಾದ ಸಮಾಧಿಯೆಂದು ಸಮ್ಮತವಾಗಿದೆ 


ट 


ಜತ Kn 


ಪರಬ್ರಹ್ಮ ಮಹಾಲಿಂಗಮ್‌ 

ಪ್ರಾಣೋ ಜೀವಃ ಪ್ರಕೀರ್ತಿತಃ । 

ತದೇಕಭಾವಮನನಾತ್‌ 

ಸಮಾಧಿಸ್ಥ: ಪ್ರಕೀರ್ತಿತಃ ॥ 12-24 

ಮಹಾಲಿಂಗವೆಂದರೆ ಪರಬ್ರಹ್ಮವು, ಪ್ರಾಣವೆಂದರೆ ಜೀವನೆಂದು ಹೇಳಲ್ಪಟ್ಟಿದೆ. ಅವೆರಡರ ಐಕ್ಕ ಭಾವನಾರೂಪವಾದ 
ಮನನದಿಂದ ಸಮಾಧಿಸ್ಥನೆಂದು ಕರೆಯಲ್ಪಡುತ್ತಾನೆ (“ಪ್ರಾಣಾರೂಢಾತ್‌ ಭವೇತ್‌ ಜೀವಃ” ಎಂಬ ಆಗಮೋಕ್ತಿ ಇದೆ). 


ಅಂತಃ ಷಟ್‌ಚಕ್ರರೂಢಾನಿ 

ಪಂಕಜಾನಿ ವಿಭಾವಯೇತ್‌ । 

ಬ್ರಹ್ಮಾದಿಸ್ಥಾ ನಭೂತಾನಿ 

ಭ್ರೂಮಧ್ಯಾಂತಾನಿ ಮೂಲತಃ ॥ 12-25 
ಭ್ರೂಮಧ್ಯಾದೂರ್ದ್ವಭಾಗೇ ತು 
ಸಹಸ್ತದಲಮಂಬುಜಮ್‌ । 

ಭಾವಯೇತ್ತತ್ರ ವಿಮಲಮ್‌ 

ಚಂದಬಿಂಬಂ ತದಂತರೇ ॥ 12-26 


ಸೂಕ್ಷ್ಮರಂಧ್ರಂ ವಿಜಾನೀಯಾತ್‌ 
ತತ್ತೈಲಾಸಪದಂ ವಿದುಃ । 
ತತ್ರಸ್ನ೦ ಭಾವಯೇಚಂಭುಮ್‌ 


ಸರ್ವಕಾರಣಕಾರಣಮ್‌ ॥ 12-27 

ಅಂತರಂಗದಲ್ಲಿ (ಜೀವೇಶರರಿಗೆ ಆಶ್ರಯವಾದ ಸೂ ಕ್ಷ ದೇಹದಲ್ಲಿ) ಮೂಲದಿಂದ (ಮೂಲಾಧಾರದಿಂದ) ಭ್ರೂ ಧ್ಯದವರೆವಿಗೆ 
(ಆಜ್ಞಾಚಕ್ರದವರೆವಿಗೆ) ಇರುವ ಆರು ಚಕ್ರಗಳಲ್ಲಿ ಆರೂಢಿಸಿರುವ ( ) ಆರು ರೀತಿಯ ಕಮಲಗಳನ್ನು ಭಾವಿಸಬೇಕು. 
ಭ್ರೂಮಧ್ಯದ ಊರ್ದ್ವಭಾಗದಲ್ಲಿ (ಬ್ರಹ್ಮರಂಧ್ರದಲ್ಲಿ) ಸಹಸ್ತದಲದ ಕಮಲವನ್ನು ಭಾವಿಸಬೇಕು. ಆ ಕಮಲದಲ್ಲಿ ನಿರ್ಮಲವಾದ 
ಚಂದಬಿಂಬವನ್ನು ಭಾವಿಸಿ ಅದರ ಒಳಗೆ ಸೂಕ್ಷ್ಮರಂಧ್ರವಿರು २ ತಿಳಿದುಕೊಳ್ಳಬೇಕು. ಅದುವೇ ಕೈಲಾಸ ಸ್ಥಾನವು. 
ಅದರಲ್ಲಿರುವ ಸವ ಣಗಳಿಗೆ ಕಾರ ಶಂಭುವನ್ನು ಭಾವಿಸಬೇಕು. 


ಬಹಿರ್ವಾಸನಯಾ ವಿಶ್ವಮ್‌ 

ವಿಕಲ್ದಾರ್ಥಂ ಪ್ರಕಾಶತೇ । 
ಅಂತರ್ವಾಸಿತಚಿತ್ತಾನಾಮ್‌ 

ಆತ್ಮಾನಂದಃ ಪ್ರಕಾಶತೇ ॥ 12-28 


ಬಹಿರಂಗದ ವಾಸನೆಯಿಂದ (२९), ಸರ್ಶಾದಿ ವಿಷಯ ವಾಸನೆಯಿಂದ) ವಿಶ್ರವು ವಿಕಲರೂಪವಾಗಿ (ಬೇಕು ಬೇಡೆಂಬ 
ರೂಪವಾಗಿ) ಪಕಾ ದೆ. ಅಂತರಂಗದ ವಾ ಸನೆಯಿಂದ (ಶಿವೋ*ಹಂ ಭಾವದಿಂದ) ಕೂಡಿದ ಚಿತ ರಿಗೆ ಆತಾನಂದವು 
ಹ ದೆ 


ಆತ್ಮಾರಣಿಸಮುತ್ಥೇನ 
ಪ್ರಮೋದಮಥನಾತ್‌ ಸುಧೀ: | 
ಜ್ಞಾನಾಗ್ನಿನಾ ದಹೇತ್‌ ಸರ್ವಮ್‌ 


ಪಾಶಜಾಲಂ ಜಗನ್ಮಯಮ್‌ ॥ 12-29 


ಬುದ್ಧಿವಂತನಾದ ಪ್ರಾಣಲಿಂಗಿಯು ಆತ್ಮವೆಂಬ ಅರಣಿ (ಅಗ್ನಿಪ್ರಾಕಟ್ಟಕ್ಕೆ ಉಪಯೋಗಿಸುವ ಗೆಗಳುಯ ಮೇಲಿ ಪ್ರಮೋದದ 
ಮನದಿಂದ (ಶಿವೋಹಂ ಭಾವನೆಯಿಂದುಂಟಾದ ಆನಂದದ ವಿಚಾರ ಮಥನದಿಂದ) ಉ ನ್ನವಾದ ಜ್ಞಾವಾಗ್ಗಿಯಿಂದ ಜಗತ್ತಿನ ಎಲ್ಲ 
ಪಾಶಜಾಲವನ್ನು ಸುಡುವನು 

ಸಂಸಾರವಿಷವಕಸ್ಸ 

ಪಂಚಕ್ಷೇಶಪಲಾಶಿನ: । 

ಛೇದನೇ ಕರ್ಮಮೂಲಸ್ಯ 

ಪರಶು: ಶಿವಭಾವನಾ ॥ 12-30 

ಪಂಚಕ್ಷೇಶ (ಅವಿದ್ದಾ ಅಸ್ಲಿತಾ, ರಾಗ, ದ್ಲೇಷ್ಠ ಅಭಿನಿವೇಷ)ಗಳೆಂಬ ಪಲಾಶಗಳಿಂದ (ಎಲೆಗಳಿಂದ ಕೂಡಿದ) ಕರ್ಮಕ್ಕೆ ಕಾರಣವಾದ 
ಸಂಸಾರವೆಂಬ ವಿಷವೃಕ್ಷವನ್ನು ಕತ್ತರಿಸಿ ಹಾಕಲು ಶಿವಭಾವವೇ (ಶಿವೋಹಂ ಭಾವವೇ) ಪರಶುವಾಗಿರುತದೆ (ಕೊಡಲಿಯಾಗಿರುತದೆ) 


ಅಜ್ಞಾನರಾಕ್ಷಸೋನ್ಮೇಷ- 
ಕಾರಿಣಃ ಸಂಹೃತಾತ್ಮನಃ | 
ಶಿವಧ್ನಾನಂ ತು ಸಂಸಾರ- 


ತಮಸಶಂಡಭಾಸ್ತರಃ | 

ತದೇಕತಾನತಾಸಿದ್ದಿಃ 

ಸಮಾಧಿಃ ಪರಮೋ ಮತಃ ॥ 12-31 

ಆತ್ಮನನ್ನು ಆವರಿಸಿದ ಜ್ಞಾನವೆ ರಾಕ್ಷಸನ ಕಣ್ಣುಗಳನ್ನು ತೆರೆಯಿಸಿದ, ಸಂಸಾರ ವೆಂಬ ಗಾಢಾ೦ಧಕಾರವನ್ನು ದೂರ 
ಮಾಡಲು ಶಿವಧ್ಯಾನವು ಪ್ರಚಂಡವಾದ ೯ ನೋಪಾದಿಯಲ್ಲಿರುತ್ತದೆ. ಶಿವನೊಂದಿಗೆ ಏಕತಾನತೆ, ಅಂದರೆ ತಾದಾತ್ಮ್ಯ 


ರೂಪವಾದ ಸಿದ್ಧಿಯ ಡೆದುಕೊಳ್ಳುವುದೇ ಶ್ರೇಷ್ಠವಾದ ಸಮಾಧಿಯೆಂದು ಕರೆಯಲ್ಪಡುವುದು. 


ಅತಿ ತಿವಯೋಗಸಮಾಧಿಸ 
ಇಲಿಗೆ ತಿವಯೋಗಸಮಾಧಿಸಲವು ಮುಗಿಯಿತು 


35. ಅಥ ಲಿಂಗನಿಜಸ್ಮಲಮ್‌ 
ಈಗ ಲಿಂಗನಿಜಸ್ಥಲವು 
(10 ಶ್ಲೋಕಗಳು) 


ಸ್ಟಾಂತಸ್ಥಶಿವಲಿಂಗಸ್ಸ 

ಪ್ರತ್ಯಕ್ಷಾ ಭವಸಿತಿಃ । 

ಯ ವ ಪರಲಿಂಗಸ್ಕ 

ನಿಜಮಿತ್ಯುಚ್ಛತೇ ಬುಧೈಃ ॥ 12-32 

ತನ್ನ ಅಂತರಂಗದಲ್ಲಿರುವ (ಹೃದಯಕಮಲದಲ್ಲಿರುವ) ಶಿವಲಿಂಗದ (ಪ್ರಾಣಲಿಂಗದ) ಪ್ರತ್ಯಕ್ಷವಾದ ಅನುಭವದ ಸ್ಥಿತಿಯೇ ಆ 
ಪರಲಿಂಗದ (ಮಹಾಲಿಂಗದ) ನಿಜಸ್ಬರೂಪವೆಂದು ಹೇಳಲ್ಪಡುತ್ತದೆ. 


ಬಹವಿಷಾ ದಯೋ ದೇವಾಃ 


ಸರ್ವೇ ವೇದಾದಯಸ್ತಥಾ । 

ಲೀಯಂತೇ ಯತ್ರ ಗಮ್ಯಂತೇ 

ತಲ್ಲಿಂಗಂ ಬ್ರಹ್ಮ ಕೇವಲಮ್‌ ॥ 12-33 

ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಮತ್ತು ಎಲ್ಲಾ ಸಕಲ ವೇದಾಗಮಾದಿಗಳು ಯಾವುದರಲ್ಲಿ ಲೀನಗೊಳ್ಳುವುವೋ ಮತ್ತು 
ಯಾವುದರಿಂದ ಹೊರಹೊಮ್ಮುವವೋ, ಆ ಪರಬ್ರಹ್ಮವೇ ಲಿಂಗವು. 

ಚಿದಾನಂದಮಯಃ ಸಾಕ್ಲಾತ್‌ 

ಶಿವ ಏವ ನಿರಂಜನಃ । 

ಲಿಂಗಮಿತ್ಯುಚ್ಛತೇ ನಾನ್ಯದ್‌ 

ಯತಃ ಸ್ಯಾದ್ವಿಶ್ವಸಂಭವಃ ॥ 12-34 

ಯಾವುದರಿಂದ ವಿಶ್ವೋತ್ಪತ್ತಿಯು ಆಗುವುದೋ ಮತ್ತು ಯಾವುದು ಸಚ್ಚಿದಾನಂದ ಸ್ವರೂಪವೋ, ನಿರಂಜನವೋ 
(ದೋಷರಹಿತವೂ) ಆದ ಅದು ಸಾಕ್ಟಾತ್‌ ಶಿವನೇ ಆಗಿದೆ. ಬೇರೆ ಯಾವುದೂ ಇಲ್ಲ. 

ಬಹುನಾತತ್ರ ಕಿಮುಕ್ತೇನ 

ಲಿಂಗಮಿತ್ಯುಚ್ಛತೇ ಬುಧೈಃ | 

ಶಿವಾಭಿಧಂ ಪರಂ ಬ್ರಹ್ಮ 

ಚಿದ್ರೂಪಂ ಜಗದಾಸ್ಪದಮ್‌ ॥ 12-35 

ಹೆಚ್ಚಿಗೆ ಹೇಳುವುದರಿಂದ ಏನು ಪ್ರಯೋಜನ? ಜಗತ್ತಿಗೆ ಆಶ್ರಯವಾದ ಚಿದ್ರೂಪವಾದ ಶಿವನೆಂಬ ಅಭಿಧಾನವುಳ್ಳ ಪರಬ್ರಹ್ಮವೆ 
ಲಿಂಗವೆಂಬುದಾಗಿ ಬುಧರು (ಜ್ಞಾನಿಗಳು) ಹೇಳುತ್ತಾರೆ. 


ವೇದಾಂತವಾಕ್ಯಜಾಂ ವಿದ್ಯಾಮ್‌ 

ಲಿಂಗಮಾಹುಸ್ತಥಾ:ಪರೇ । 

ತದಸದ್‌ಚ್ಲೇಯರೂಪತ್ಸಾತ್‌ 

ಲಿಂಗಸ್ಯ ಬ್ರಹ್ಮರೂಪಿಣಃ ॥ 12-36 

ಬೇರೆಯವರು (ವೇದಾಂತಿಗಳು) ವೇದಾಂತ ವಾಕ್ಯಗಳಿಂದ (ಪ್ರಜ್ಞಾನಂ ಬ್ರಹ್ಮ ತತ್ತ್ವಮಸಿ, ಅಹಂ ಬ್ರಹ್ಮಾಸ್ಮಿ - 
ಅಯಮಾತ್ಮಾಬ್ರಹ್ಮ ಈ ಮಹಾವಾಕ್ಯಗಳಿ೦ದ) ಉತ್ಪನ್ನವಾದ ವಿದ್ಯೆಯನ್ನು ಲಿಂಗವೆಂದು ಕರೆಯುತ್ತಾರೆ. ಆದರೆ ಅದು ಅಸತ್ಯ 


(ಏಕೆಂದರೆ ಪರಬ್ರಹ್ಮರೂಪವಾದ ಲಿಂಗವು ಆ ವೇದಾಂತಜನ್ಯ ಜ್ಞಾನಕ್ಕೆ ಜ್ಛೇಯ ರೂಪವಾಗಿರುತ್ತದೆ). 
ಅವ್ಯಕ್ತಂ ಲಿಂಗಮಿತ್ಯಾಹುಃ 

ಜಗತಾಂ ಮೂಲಕಾರಣಮ್‌ | 

ಲಿಂಗೀ ಮಹೇಶ್ವರಶ್ಲೇತಿ 

ಮತಮೇತದಸಂಗತಮ್‌ ॥ 12-37 


ಜಗತ್ತಿಗೆ ಮೂಲಕಾರಣವಾದ ಅವ್ಯಕ್ತವನ್ನು (ಪ್ರಕೃತಿಯನ್ನು) ಲಿಂಗವೆಂದು ಹೇಳುವರು ಮತ್ತು ಮಹೇಶ್ವರನನ್ನು ಲಿಂಗಿಯೆಂದು 
ಕರೆಯುವರು. ಸಾಂಖ್ಯರ ಈ ಮತವು ಅಸಂಗತವಾದುದು. 

ನ ಸೂರ್ಯೋ ಭಾತಿ ತತ್ರೇಂದುಃ 

ನ ವಿದ್ಯುನ್ನ ಚ ಪಾವಕಃ | 

ನ ತಾರಕಾ ಮಹಾಲಿಂಗೇ 

ದ್ಯೋತಮಾನೇ ಪರಾತ್ಮನಿ ॥ 12-38 


ಪರಮಾತ್ಮರೂಪವಾದ ಆ ಮಹಾಲಿಂಗವು ಪ್ರಕಾಶಮಾನವಾಗುತ್ತಿರಲು ಅಲ್ಲಿ ಸೂರ್ಯನಾಗಲಿ, ಚ೦ದ್ರನಾಗಲಿ, ವಿದ್ಯುತ್ತೇ ಆಗಲಿ, 
ಅಗ್ನಿಯೇ ಆಗಲಿ, ನಕ್ಷತ್ರಗಳೇ ಆಗಲಿ, ಪ್ರಕಾಶಿಸಲಾರವು (ಆ ಮಹಾಲಿಂಗದ ಪ್ರಕಾಶದ ಮುಂದೆ ಸೂರ್ಯಚಂದ್ರಾದಿಗಳು 
ನಿಸ್ತೇಜವಾಗಿರುತ್ತಾರೆ). 


ಜ್ಯೋತಿರ್ಮಯಂ ಪರಂ ಲಿಂಗಮ್‌ 

ಶ್ರುತಿರಾಹ ಶಿವಾತ್ಮಕಮ್‌ । 

ತಸ್ಯ ಭಾಸಾ ಸರ್ವಮಿದಮ್‌ 

ಪ್ರತಿಭಾತಿ ನ ಸಂಶಯಃ ॥ 12-39 

ಶಿವಸ್ವರೂಪವಾದ ಆ ಪರಲಿಂಗವು ಜ್ಯೋತಿರ್ಮಯವೆಂದು ಶ್ರುತಿಯು ಹೇಳುತ್ತದೆ (ಅಂತೆಯೇ) ಇದೆಲ್ಲವೂ ಅವನ 
ಪ್ರಕಾಶದಿ೦ದಲೇ ಪ್ರಕಾಶಿಸುತ್ತಿರುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. 


ಲಿಂಗಾನ್ನಾಸ್ತಿ ಪರಂ ತತ್ತ್ವಮ್‌ 
ಯದಸ್ಮಾಜ್ಞಾಯತೇ ಜಗತ್‌ | 
ಯದೇತದ್ರೂಪತಾಂ ಧತ್ತೇ 

ಯದತ್ರ ಲಯಮತ್ನುತೇ ॥ 12-40 


ತಸ್ಮಾಲ್ಲಿಂಗ೦ ಪರಂ ಬ್ರಹ್ಮ 

ಸಚ್ಚಿದಾನಂದಲಕ್ಷಣಮ್‌ | 

ನಿಜರೂಪಮಿತಿ ಧ್ಯಾನಾತ್‌ 

ತದವಸ್ಥಾ ಪ್ರಜಾಯತೇ ॥ 12-41 

ಲಿಂಗತತ್ತ್ವಕ್ಕಿಂತಲೂ ಶ್ರೇಷ್ಠವಾದ ಬೇರೊಂದು ತತ್ತ್ವವಿಲ್ಲ. ಈ ಚರಾಚರ ವಿಶ್ವವೆಲ್ಲವೂ ಆ ಲಿಂಗತತ್ತ್ವದಿ೦ದಲೇ ಉತ್ಪನ್ನವಾಗಿದೆ. 
ಆ ಲಿಂಗತತ್ತ್ವದಲ್ಲಿ ಇರುವಂಥಾದ್ದೇ ಆಗಿದೆ ಮತ್ತು ಅಲ್ಲಿಯೇ ಎಲ್ಲವೂ ಲಯಗೊಳ್ಳುವುದು. ಆದ್ದರಿಂದ ಸಚ್ಚಿದಾನಂದ 
ಲಕಣರೂಪವಾದ ಲಿಂಗವೇ ಪರಬ್ರಹ್ಮವು. ಆ ಲಿಂಗವೇ ತನ್ನ ನಿಜರೂಪವೆಂದು ಧ್ಯಾನಿಸುವುದರಿ೦ದ ಲಿ೦ಗನಿಜಸ್ಥಿತಿಯು 


ಅತಿ ಲಿಂಗನಿಜಸ್ಥಲಂ ಇಲ್ಲಿಗೆ ಲಿಂಗನಿಜಸ್ಥಲವು ಮುಗಿಯಿತು. 


36. ಅಥ ಅಂಗಲಿಂಗಸ್ಥಲಮ್‌ 
ಈಗ ಅ೦ಗಲಿಂಗಸ್ಥಲವು 
(7 ಶ್ಲೋಕಗಳು) 


ಜ್ಞಾನಮಂಗಮಿತಿ ಪ್ರಾಹುಃ 

ಜ್ಞೇಯಂ ಲಿಂಗಂ ಸನಾತನಮ್‌ । 

ವಿದ್ಯತೇ ತದ್ದ್ವಯಂ ಯಸ್ಯ 

ಸೋಂಂಗಲಿಂಗೀತಿ ಕೀರ್ತಿತಃ ॥ 12-42 

ಜ್ಞಾನವುಳ್ಳವನೇ ಅಂಗನೆಂದು ಹೇಳುತ್ತಾರೆ. ಸನಾತನವಾದ ಲಿಂಗವು, ಜ್ಞೇಯವೆಂಬುದಾಗಿ ಕರೆಯಲ್ಪಡುತ್ತದೆ. ಇವೆರಡೂ 
ಯಾರಿಗೆ ಇರುತ್ತವೆಯೋ ಅವನು ಅಂಗಲಿಂಗಿಯೆಂದು ಕರೆಯಲ್ಲಡುತ್ತಾನೆ. 

ಅಂಗೇ ಲಿಂಗಂ ಸಮಾರೂಢಮ್‌ 

ಲಿಂಗೇ ಚಾಂಗಮುಪಸ್ಥಿತಮ್‌ 


ಏತದಸ್ತಿ ದ್ವಯಂ ಯಸ್ಯ 

ಸ ಭವೇದಂಗಲಿಂಗವಾನ್‌ ॥ 12-43 

ಅಂಗದಲ್ಲಿ ಲಿಂಗವು ಸಮಾರೂಢವಾಗಿದೆ (ಸಮರಸವಾಗಿದೆ) ಮತ್ತು ಲಿಂಗದಲ್ಲಿ ಅಂಗವು ಉಪಸ್ಥಿತವಾಗಿದೆ (ಸಮರಸವಾಗಿದೆ). 
ಇವೆರಡೂ ಯಾರಲ್ಲಿ ಇರುತ್ತವೆಯೋ ಅವನೇ ಅಂಗಲಿಂಗಿಸ್ಥಲಿಯಾಗಿದ್ದಾನೆ (ಅಂಗದಲ್ಲಿ ಲಿಂಗವನ್ನು ಲಿಂಗದಲ್ಲಿ ಅಂಗವನ್ನು 
- ಹೀಗೆ ಇವೆರಡರ ಸಾಮರಸ್ಯ ಸ್ಥಿತಿಯನ್ನು ಪಡೆದವನೇ ಅಂಗಲಿಂಗಿ). 

एड ಯಃ ಸತತಂ ಲಿಂಗಮ್‌ 

ಸ್ಥಾಂತಸ್ಥಂ ಜ್ಯೋತಿರಾತ್ಮಕಮ್‌ 

ಪೂಜಯೇದ್‌ ಭಾವಯನ್ನಿತ್ಯಮ್‌ 

ತಂ ವಿದ್ಯಾದಂಗಲಿಂಗಿನಮ್‌ ॥ 12-44 

ತನ್ನ ಹೃದಯ ಕಮಲದಲ್ಲಿದ್ದ ಜ್ಯೋತಿರ್ಮಯವಾದ ಲಿಂಗವನ್ನು ತಿಳಿದುಕೊಂಡು (ಶುತಿ, ಗುರು, ಸ್ಥಾನುಭವಗಳಿಂದ) ನಿತ್ಯವೂ 
ಯಾವಾತನು ಅದನ್ನು ಪೂಜಿಸುವನೋ ಮತ್ತು ಭಾವಿಸುವನೋ ಅವನನ್ನು ಅಂಗಲಿಂಗಿಯೆಂದು ತಿಳಿದುಕೊಳ್ಳಬೇಕು. 
ಜ್ಞಾಯತೇ ಲಿಂಗಮೇವೈಕಮ್‌ 

ಸರ್ವೈಃ ಶಾಸ್ತ್ರ ಈ ಸನಾತನಃ 

ಬ್ರಹ್ಮೇತಿ ವಿಶ್ವಧಾಮೇತಿ 

ವಿಮುಕ್ತೇಃ ಪದಮಿತ್ಯಪಿ ॥ 12-45 

ಸನಾತನಗಳಾದ (ಅನಾದಿಗಳಾದ) ಎಲ್ಲ ಶಾಸ್ತ್ರಗಳು ಆ ಒಂದೇ ಆದ ಲಿಂಗವನ್ನು ಬಹ್ಮವೆಂತಲೂ, ವಿಶ್ವಕ್ಕೆ ಆಧಾರವೆಂತಲೂ, 
ಮುಕ್ತಿಯ ಸ್ಥಾನವೆಂತಲೂ ಹೇಳುತ್ತವೆ. 


ಸ ಮುಕ್ತೋ ದೇಹಯೋಗೇಃಪಿ 

ಸ ಜ್ಞಾನೀ ಸ ಮಹಾಗುರು: ॥ 12-46 

ಈ ಲಿಂಗವು ಮುಕ್ತಿಸ್ತರೂಪವಾದುದು ಎಂಬುದಾಗಿ ಯಾರ ಮನಸ್ಸಿನ ಸ್ಥಿತಿ ಇರುತ್ತದೆಯೋ ಅವನು ದೇಹ 
ಸಂಬ೦ಧಿಯಾಗಿದ್ದರೂ ಮುಕ್ತನೇ ಆಗಿರುತ್ತಾನೆ. ಅವನೇ ಜ್ಞಾನಿಯು ಮತ್ತು ಅವನೇ ಮಹಾಗುರುವು. 

ಅನಾದಿನಿಧನಂ ಲಿಂಗಮ್‌ 

ಕಾರಣಂ ಜಗತಾಮಿತಿ | 

ಯೇ ನ ಜಾನಂತಿ ತೇ ಮೂಢಾ 

ಮೋಕ್ಷಮಾರ್ಗಬಹಿಷ್ಟೃತಾಃ ॥ 12-47 

ಆದಿ ಅಂತ್ಯಗಳಿಲ್ಲದ ಆ ಲಿಂಗವು ಜಗತ್ತಿಗೆ ಕಾರಣವಾಗಿರುತ್ತದೆ. ಈ ರೀತಿಯಾಗಿ ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು 
ಮೂಢರೆಂತಲೂ, ಮೋಕ್ಷಮಾರ್ಗ ಬಹಿಷ್ಟೃತರೆಂತಲೂ (ಮೋಕ್ತಮಾರ್ಗಕ್ಕೆ ಅನರ್ಹರೆಂತಲೂ) ತಿಳಿದುಕೊಳ್ಳಬೇಕು. 
ಯಃ ಪ್ರಾಣಲಿಂಗಾರ್ಚನಭಾವಪೂವೆನ್ಯ- 

ರ್ಧಮೆಣ್ಯರುಪೇತಃ ಶಿವಭಾವಿತಾತ್ಮಾ | 

ಸ ಏವ ತುರ್ಯಃ ಪರಿಕೀರ್ತಿತೋಸೌ 

ಸಂವಿದ್ದಿಪಾಕಾಚ್ಛರಣಾಭಿಧಾನಃ ॥ 12-48 

- ಇಂದ್ರವಜ್ರಾ ವೃತ್ತಮ್‌ 

ಪ್ರಾಣಲಿಂಗಾರ್ಚನ ಸ್ಥಲದಲ್ಲಿ ಹೇಳಿದ ಭಾವಪೂರ್ಣವಾದ ಧರ್ಮಗಳಿಂದ (ಕ್ಷಮಾದಿ ಸದ್ಗುಣಗಳಿಂದ) ಯಾವನು 
ಕೂಡಿದವನಾಗಿರುತ್ತಾನೆಯೋ ಮತ್ತು ತುರ್ಯಾವಸ್ಥೆಯಲ್ಲಿರುತ್ತಾನೆಯೋ ಅಂತಹ ಪ್ರಾಣಲಿಂಗಿಸ್ಠಲದ ಸಾಧಕನೇ ಜ್ಞಾನದ 
ಪರಿಪಕ್ವ ಸ್ಥಿತಿಯಿಂದ ಶರಣನೆಂದು ಕರೆಯಲ್ಪಡುತ್ತಾನೆ. 


ಅತಿ ಅಂಗಲಿಂಗಸ್ಥಲಂ ಇಲ್ಲಿಗೆ ಅ೦ಗಲಿಂಗಸ್ಥಲವು ಮುಗಿಯಿತು 


ಓಂ ತತ್ವತ್‌ ಇತಿ 

ತ್ರೀ ತಿವಗೀತೇಷು ಸಿದ್ಧಾಂತಾಗಮೇಷು ತಿವಾದ್ದೈ ತವಿದ್ಯಾಯಾಂ ತಿವಯೋಗಶಾಸ್ತ್ರೇ ಶ್ರೀರೇಣಕಾಗಸ್ತ್ಯ ಸಂವಾದೇ ವೀರಶೈೆ ವಧರ್ಮನಿರ್ಣಯೇ 
ಮು 

ತ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣ್‌ ಪ್ರಾಣಲಿಂಗಿಸ್ಸಲೇ ಪ್ರಾಣಲಿಂಗಿಸ್ಸಲಾದಿಪಂಚವಿಧಸ್ಥಲಪ್ರಸಂಗೋ ನಾಮ 


Jo न) ಓ 
ದ್ವಾದಶಃ ಪರಿಚ್ಛೇದ: 1 


ಓಂ ತತ್ಸತ್‌ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು ತ್ರೀ ಸಿದ್ಧಾ೦ತಾಗಮಗಳಲ್ಲಿಯ ಶಿವಾದ್ವೈತವಿದ್ಯಾರೂಪವೂ, ಶಿವಯೋಗಶಾಸ್ತವೂ, ಶ್ರೀ 
< ಸ 5 ಜಸಿ ಖು 

ರೇಣುಕಾಗಸ್ತ್ಯಸಂವಾದರೂಪವೂ, ಶ್ರೀ ವೀರಶ್ಳೈವಧರ್ಮನಿರ್ಣಯವೂ, ಶ್ರೀ ಶಿವಯೋಗಿ ತಿವಾಚಾರ್ಯ ವಿರಚೆತವೂ ಆದ ಶ್ರೀ ಸಿದ್ಧಾಂತ 

ತಿಖಾಮಣಿಯಲ್ಲಿ ಪ್ರಾಣಲಿಂಗಿಸ್ಥಲದ ಪ್ರಾಣಲಿಂಗಿಸ್ಥಲಾದಿ ಪಂಚವಿಧಸ್ಥಲ ಪಸಂಗನಾಮದ ಹನ್ನೆರಡನೆಯ ಪರಿಚ್ಛೇದವು ಮುಗಿದುದು. 


ತ್ರಯೋದಶಃ ಪರಿಚ್ಛೇದಃ 
ಹದಿಮೂರನೆಯ ಪರಿಚ್ಛೇದವು 


ಶರಣಸ್ಯ ಚತುರ್ವಿಧಸ್ಥಲಪ್ರಸಂಗಃ 
ಶರಣನ ಚತುರ್ವಿಧಸ್ಮಲ ಪ್ರಸಂಗವು 
(37 ಶ್ಲೋಕಗಳು) 


ಶರಣಸ್ಥಲಮ್‌ 
ಶರಣಸ್ಥ ಲವು 
(4 ಶ್ಲೋಕಗಳು) 


॥ ಅಗಸ್ತ್ಯ ಉವಾಚ ॥ 
ಮಾಹೇಶ್ವರ: ಪ್ರಸಾದೀತಿ 
ಪ್ರಾಣಲಿಂಗೀತಿ ಬೋಧಿತಃ | 
ಕಥಮೇಷ ಸಮಾದಿಷ್ಟಃ 
ಪುನಃ ಶರಣಸಂ೦ಜ್ಯಕ್ಕಃ ॥ 13-1 


(ಹೇ ಗಣಾಧೀಶ್ವರನೇ) ಮಾಹೇಶ್ನರನೆಂದೂ, ಪ್ರಸಾದಿಯೆಂದೂ ಬೋಧಿಸಲ್ಪಟ್ಟ ಈ ಪ್ರಾಣಲಿಂಗಿಯೇ ಮತ್ತೆ ಯಾವ 
ಕಾರಣದಿಂದ ಶರಣನೆಂಬ ಹೆಸರುಳ್ಳವನಾಗಿ ಹೇಳಲ್ಲಡುವನು. 


॥ ಶ್ರೀ ರೇಣುಕ ಉವಾಚ ॥ 
ಅಂಗಲಿಂಗೀ ಜ್ಞಾನರೂಪಃ 
ಸತೀ ಜ್ಞೇಯಃ ಶಿವಃ ಪತಿಃ | 
ಯತೌಖ್ಯಂ ತತ್ತಮಾವೇಶೇ 
ತದ್ವಾನ್‌ ಶರಣನಾಮವಾನ್‌ | 13-2 
ಜ್ಞಾನರೂಪನಾದ (ಶಿವಜ್ಞಾನರೂಪಿಯಾದ) ಅಂಗಲಿಂಗಿಯಾದ ಪ್ರಾಣಲಿಂಗಿಯೇ ಸತಿಯೆಂದು, ಶಿವನು ಪತಿಯೆಂದು ತಿಳಿದುಕೊಂಡು ಇವರಿಬ್ಬರ 
ಸಮಾವೇಶದಲ್ಲಿ (ಸಮಾನ ಸಮರಸ ರೂಪವಾದ ಸಾಮರಸ್ಯದಲ್ಲಿ) ಯಾವ ಸೌಖ್ಯವ್ರಂಟಾಗುವುದೋ, ಅದನ್ನು ಪಡೆದವನೇ ಶರಣನೆಂದು 
ಸರುಳ್ಳವನಾಗುವನು (ಶರಣನಾಗುವನು). 
ಸ್ಥಲಮೇತತ್ಸಮಾಖ್ಯಾತಮ್‌ 
ಚತುರ್ಧಾ ಧರ್ಮಭೇದತಃ । 
ಆದೌ ಶರಣಮಾಖ್ಯಾತಮ್‌ 
ತತಸ್ತಾಮಸವರ್ಜನಮ್‌ ॥ 13-3 


ತತೋ ನಿರ್ದೇಶಮುದ್ದಿಷ್ಟಮ್‌ 
ಶೀಲಸಂಪಾದನಂ ತತಃ | 


ಕ್ರಮಾಲ್ಲಕ್ಷಣಮೇತೇಷಾಮ್‌ 
ಕಥಯಾಮಿ ನಿಶಮ್ಯತಾಮ್‌ ॥ 13-4 


ಶರಣಸ್ನಲವು ಧರ್ಮಭೇದದಿಂದ (ಆಚಾರ ಭೇದದಿಂದ) ನಾಲ್ಕು ಪ್ರಕಾರವಾಗಿ ಹೇಳಲ್ಪಟ್ಟರುತ್ತದೆ. ಅವುಗಳಲ್ಲಿ 
ದೇ ಶರಣಸ್ಥಲವು. ನಂತರ ತಾಮಸನಿರಸನಸ್ಥಲವು. ಅದಾದ ಬಳಿಕ ನಿರ್ದೇಶಸ್ಥಲವು. ತರುವಾಯ 
ಶೀಲಸಂಪಾದನ ಸ್ಥಲವು ಹೇಳಲ್ಪಡುತ್ತದೆ. ಇವೆಲ್ಲವುಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳುತ್ತೇವೆ (ಹೇ ಅಗಸ್ತ ನೆಲ ನೀನು ಕೇಳು. 


ध प्र 
ह 
2८ 
९ 
६1 


37. ಅಥ ಶರಣಸ್ಥಲಮ್‌ 
ಈಗ ಶರಣಸ್ಥಲವು 
(8 ಶ್ಲೋಕಗಳು) 


ಸತೀವ ರಮಣೇ ಯಸ್ತು 

ಶಿವೇ ಶಕ್ತಿಂ ವಿಭಾವಯನ್‌ । 
ತದನ್ಯವಿಮುಖಃ ಸೋsಯಮ್‌ 
ಜ್ಞಾತಃ ಶರಣನಾಮವಾನ್‌ ॥ 13-5 


ಪತಿವ್ರತೆಯಾದ ಸತಿಯು ತನ್ನ ರಮಣನ ವಿಷಯದಲ್ಲಿ ಅನನ್ಯವಾಗಿರುವಂತೆ ಶಿವನ ವಿಷಯದಲ್ಲಿ ತನ್ನನ್ನು ಶಕ್ತಿಯನ್ನಾಗಿ 
(ಸತಿಯನ್ನಾಗಿ) ವಿಭಾವಿಸಿ (ತಿಳಿದು) ತದನ್ಯವಿಮುಖನಾಗಿ (ಶಿವನಿಗೆ ಅನ್ಯವಾದ ದೇವತೆಗಳಿಗೆ ವಿಮುಖನಾಗಿ) ಇರುವನೋ 


ಅವನೇ ಶರಣನೆಂದು ತಿಳಿಯಲ್ಪಡುವನು. 


ಪರಿಜ್ಞಾತೇ ಶಿವೇ ಸಾಕ್ಷಾತ್‌ 

ಕೋ ವಾಂನ್ಯಮಭಿಕಾಂಕ್ಷ ತಿ | 

ನಿಧಾನೇ ಮಹತಿ ಪ್ರಾಪ್ತೇ 

ಕಃ ಕಾಚಂ ಯಾಚತೇಇನ್ಯತಃ ॥ 13-6 


ಪ್ರವಾಗಿರಲು ಅನ್ಯರಿಂದ ಯಾರು ತಾನೇ ಕಾಚನ್ನು (ಗಾಜನ್ನು) ಯಾಚಿಸಬಲ್ಲನು? 


ಶಿವಾನಂದಂ ಸಮಾಸಾದ್ಯ 
ಕೋ ವಾಂನ್ಯಮುಪತಿಷ್ಠತೇ 
ಗಂಗಾಮೃತಂ ಪರಿತ್ಯಜ್ಯ 
ಕಃ ಕಾಂಕೇನ್ಸಗತ್ತ್ನಪಿಕಾಮ್‌ ॥ 13-7 
५ @ ७ £ 
ಶಿವಾನಂದವನ್ನು ಪಡೆದುಕೊಂಡ ಮೇಲೆ ಯಾರು ತಾನೇ ಅನ್ಯದೇವರನ್ನು ಆಶ್ರಯಿಸುವರು? ಗ೦ಗಾಮೃತವನ್ನು ತ್ಯಜಿಸಿ ಮೃಗ 
ಮರೀಚಿಕೆಯನ್ನು (ಮೃಗಜಲವನ್ನು) ಯಾರು ತಾನೇ ಅಪೇಕ್ಷಿಸಬಲ್ಲರು? 


ಸಂಸಾರತಿಮಿರಚ್ಛೆ ೀದೇ 
ವಿನಾ ಶಂಕರಭಾಸ್ಕರಮ್‌ | 


ಪ್ರಭವಂತಿ ಕಥಂ ದೇವಾಃ 
ಖದ್ಯೋತಾ ಅವ ದೇಹಿನಾಮ್‌ ॥ 13-8 


ಜೀವಿಗಳ ಸಂಸಾರವೆಂಬ ಕತ್ತಲೆಯನ್ನು ಕಳೆಯಲು ಶಂಕರನೆಂಬ ಸೂರ್ಯನ ಹೊರತಾಗಿ ಖದ್ಯೋತದಂತಿರುವ (ಮಿಂಚು 
ಹುಳುಗಳಂತಿರುವ) ಇತರ ದೇವತೆಗಳು ಹೇಗೆ ತಾನೇ ಸಮರ್ಥರಾಗಬಲ್ಲರು? 


ಸಂಸಾರಾರ್ತಃ ಶಿವಂ ಯಾಯಾದ್‌ 
ಬಹ್ಮಾದ್ಯೈಃ ಕಿಂ ಫಲಂ ಸುರೈಃ 
ಚಕೋರಸ್ತೃಷಿತಃ ಪಶ್ಯೇತ್‌ 

ಚಂದ್ರಂ ಕಿಂ ತಾರಕಾ ಅಪಿ ॥ 13-9 


ಸಂಸಾರದಿಂದ ನೊಂದಾತನು ಶಿವನಿಗೇನೆ ಶರಣಾಗತನಾಗಬೇಕು. ಬ್ರಹ್ಮಾದಿ ಉಳಿದ ದೇವತೆಗಳಿಂದ ಏನು ಫಲ? ನೀರಡಿಸಿದ 
ಚಕೋರವು ಚ೦ದ್ರನನ್ನು ನೋಡುವುದಲ್ಲದೆ ತಾರೆಗಳನ್ನು ನೋಡುವುದೇ? 


ಶಿವ ಏವ ಸಮಸ್ತಾನಾಮ್‌ 

ಶರಣ್ಯ: ಶರಣಾರ್ಥಿನಾಮ್‌ । 
ಸಂಸಾರೋರಗದಷ್ಟಾನಾಮ್‌ 

ಸರ್ವಜ್ಞ ಸರ್ವದೋಷಹಾ ॥ 13-10 
ಶಿವಜ್ಞಾನೇ ಸಮುತ್ತನ್ನೇ 

ಪರಾನಂದಃ ಪ್ರಕಾಶತೇ । 

ತದಾಸಕ್ತಮನಾ ಯೋಗೀ 

ನಾನ್ಯತ್ರ ರಮತೇ ಸುಧೀಃ ॥ 13-11 


ಸಂಸಾರವೆಂಬ ಉರಗದಿಂದ (ಸರ್ಪದಿಂದ) ಕಚ್ಚಲ್ಪಟ್ಟು ಅಂತೆಯೇ ಶರಣಾಗತರಾದ ಎಲ್ಲ ಜೀವಿಗಳ ಸರ್ವದೋಷಗಳನ್ನು 
ದೂರ ಮಾಡುವ ಸರ್ವಜ್ಞನಾ ಶಿವನೋರ್ವನೇ ಶರಣ್ಯನಾಗಿದ್ದಾನೆ (ಶರಣಾಗತ ರಕ್ಷಕನಾಗಿದ್ದಾನೆ). ಶಿವಜ್ಞಾನವು ಉಂಟಾಗಲು 
ಪರಾನ೦ದವು (ಶಿವಾನಂದವು) ಪ್ರಕಾಶಿಸುತ್ತದೆ. ಆ ಪ್ರಕಾಶದಲ್ಲಿ ಆಸಕ್ತವಾದ ಮನಸ್ಸುಳ್ಳ ಜ್ಞಾನಿಯಾದ ಯೋಗಿಯು, ಬೇರೆ 
ಕಡೆಯಲ್ಲಿ ರಮಿಸುವುದಿಲ್ಲ (ಆನಂದಿಸುವುದಿಲ್ಲ). 


ತಸ್ಮಾತ್‌ ಸರ್ವಪ್ರಯತ್ನೇನ 

ಶಂಕರಂ ಶರಣಂ ಗತಃ । 

ತದನಂತಸುಖಂ ಪ್ರಾಪ್ಯ 

ಮೋದತೇ ನಾನ್ಯಚಿಂತಯಾ ॥ 13-12 


ಆದ್ದರಿಂದ ಸರ್ವಪ್ರಯತ್ನಗಳನ್ನು ಮಾಡಿ ಶಂಕರನಿಗೆ ಶರಣಾಗತನಾದ ಶರಣನು ಶಿವನ ಅನಂತ ಸುಖವನ್ನು ಪಡೆದು ಬೇರೆ 
(ಯಾವ) ಚಿಂತೆಗಳಿಲ್ಲದೆ ಆನಂದಿಸುತ್ತಿರುತ್ತಾನೆ. 


ಇತಿ ಶರಣಸ್ಥಲಂ 
ಇಲ್ಲಿಗೆ ಶರಣಸ್ಥಲವು ಮುಗಿಯಿತು. 


38. ಅಥ ತಾಮಸನಿರಸನಸ್ಥಲಮ್‌ 
ಈಗ ತಾಮಸನಿರಸನಸ್ಮಲವು 
(9 ಶ್ಲೋಕಗಳು) 


ಶಿವಾಸಕ್ತಪರಾನಂದ- 

ಮೋದಿನಾ ಗುರುಣಾ ಯತಃ । 
ನಿರಸ್ಯಂತೇ ತಮೋಭಾವಾಃ 

ಸ ತಾಮಸನಿರಾಸಕ: | 13-13 


ಶಿವಾಸಕ್ತಿಯಿಂದ (ಶಿವಸಾಮ್ಯದಿಂದ) ಉಂಟಾದ ಪರಮಾನಂದದಿಂದ ಮೋದಿಸುತ್ತಿದ್ದ (ಆನಂದಪಡುತ್ತಿದ್ದ) ಅಂತೆಯೇ 
ಶ್ರೇಷ್ಠವಾದ ಶರಣಸ್ಥಲದ ಸಾಧಕನು ತನ್ನಲ್ಲಿ ಉಂಟಾಗುವ ತಮೋಗುಣದ ಭಾವನೆಗಳನ್ನು ನಿರಾಕರಿಸಿಕೊಳ್ಳುತ್ತಾನೆ. ಆದ್ದರಿ೦ದ 
ಅವನನ್ನು ತಾಮಸನಿರಾಸಕನೆಂದು ಕರೆಯುತ್ತಾರೆ. 


ಯಸ್ಯ ಜ್ಞಾನಂ ತಮೋಮಿಶ್ರಮ್‌ 
ನ ತಸ್ಯ ಗತಿರಿಷ್ಯತೇ 
ಸತ್ತ್ವಂ ಹಿ ಜ್ಞಾನಯೋಗಸ್ನ 
Co ರಿ 
ನೈರ್ಮಲ್ಯಂ ವಿದುರುತ್ತಮಾಃ | 13-14 
ಯಾರ ಜ್ಞಾನವು ತಮೋಗುಣ ಮಿಶ್ರವಾಗಿರುತ್ತದೆಯೋ ಅವರಿಗೆ ಸದ್ಗತಿಯು ದೊರೆಯುವುದಿಲ್ಲ. ಅಂತೆಯೇ ಉತ್ತಮರು 
(ಸತ್ಪುರುಷರು) ಸತ್ವಗುಣವೇ ಜ್ಞಾನವನ್ನು ನಿರ್ಮಲವಾಗಿರಿಸುವುದು ಎಂಬುದಾಗಿ ತಿಳಿದಿರುತ್ತಾರೆ. 


ಶಮೋ ದಮೋ ವಿವೇಕಶ್ಚ 

ವೈರಾಗ್ಯಂ ಪೂರ್ಣಭಾವನಾ | 

चट 09: ಕಾರುಣ್ಯಸಂಪತ್ತಿಃ 

ಶ್ರದ್ಧಾ ಸತ್ಯಸಮುದ್ಧವಾ ॥ 13-15 
ಶಿವಭಕ್ತಿಃ ಪರೋ ಧರ್ಮಃ 

ಶಿವಜ್ಞಾನಸ್ಯ ಬಾಂಧವಾಃ । 
ಏತೈರ್ಯುಕ್ತೋ ಮಹಾಯೋಗೀ 
ಸಾತ್ತ್ವಿಕ: ಪರಿಕೀರ್ತಿತಃ ॥ 13-16 


ಶಮೆ (ಅ೦ತರಿ೦ದ್ರಿಯ ನಿಗ್ರಹ), ದಮೆ (ಬಹಿರಿ೦ದ್ರಿಯ ನಿಗ್ರಹ), ವಿವೇಕ (ನಿತ್ಯಾನಿತ್ಯ ವಸ್ತು ವಿವೇಕ), ವೈರಾಗ್ಯ (ವಿಷಯ 
ವೈರಾಗ್ಯ). ಪೂರ್ಣಭಾವನೆ (ಅಖಂಡ ಧ್ಯಾನ), ಕ್ಷಾಂತಿ (ಕ್ಷಮೆ). ಕಾರುಣ್ಯ (ದಯೆ) ಮುಂತಾದ ಸಂಪತ್ತುಗಳು (ಅಧ್ಯಾತ್ಮಿಕ 
ಸಂಪತ್ತುಗಳು) ಸತ್ಯದಲ್ಲಿಯ ವಿಶ್ವಾಸ, ಶಿವಭಕ್ತಿ, ಪರೋಧರ್ಮ (ಶ್ರೇಷ್ಠವಾದ ಶಿವಾಚಾರಗಳು) - ಇವೆಲ್ಲವುಗಳು ಶಿವಜ್ಞಾನದ 
ಬಂಧುಗಳು. ಇವುಗಳಿಂದ (ಈ ಸದ್ಗುಣಗಳಿ೦ದ) ಕೂಡಿಕೊಂಡಿದ್ದ ಮಹಾಯೋಗಿಯೇ ಸಾತ್ವಿಕನೆಂದು ಹೇಳಿಸಿಕೊಳ್ಳುವನು. 


ಕಾಮಕ್ರೋಧಮಹಾಮೋಹ- 


ಮದಮಾತರ್ಯವಾರಣಾಃ | 
ಶಿವಜ್ಞಾನಮೃಗೇಂದ್ರಸ್ಯ 
ಕಥಂ ತಿಷ್ಠಂತಿ ಸನ್ನಿಧೌ ॥ 13-17 


ಕಾಮ, ಕ್ರೋಧ, ಮೋಹ, ಮದ ಮತ್ತು ಮಾತ್ಸರ್ಯಗಳೆಂಬ ಆನೆಗಳು ಶಿವಜ್ಞಾನವೆಂಬ ಮೃಗೇಂದ್ರದ (ಸಿಂಹದ) ಸನ್ನಿಧಿಯಲ್ಲಿ 
ಹೇಗೆ ತಾನೇ ನಿಲ್ಲಲು ಸಾಧ್ಯ? 


ಯತ್ರ ಕುತ್ರಾಪಿ ವಾ ದ್ವೇಷ್ಟಿ 

ಪ್ರಪಂಚೇ ಶಿವರೂಪಿಣಿ । 

ಶಿವದ್ವೇಷೀ ಸ ವಿಜ್ಞೇಯೋ 

ರಜಸಾssವಿಷ್ಠಮಾನಸಃ ॥ 13-18 

ಶಿವರೂಪಿಣಿಯಾದ (ಶಿವಸ್ಥರೂಪವಾದ) ಈ ಪ್ರಪಂಚದಲ್ಲಿ ಎಲ್ಲಿಯೇ ಆಗಲಿ ಅಥವಾ ಯಾರನ್ನೇ ಆಗಲಿ ಯಾರು 
ದ್ವೇಷಿಸುವರೋ ರಜೋಗುಣಿಯಾದ ಅವನು ಶಿವದ್ದೇಷಿಯೆಂದೂ ಮತ್ತು ರಜೋಗುಣಿಯೆಂದೂ ತಿಳಿದುಕೊಳ್ಳಬೇಕು. 
ಯೋ ದ್ವೇಷ್ಟಿ ಸಕಲಾನ್‌ ಲೋಕಾನ್‌ 

ಯೋ ವಾsಹಂಕುರುತೇ ಸದಾ । 

ಯೋತಸತ್ಯಭಾವನಾಯುಕ್ತಃ 

ಸ ತಾಮಸ ಇತಿ ಸ ತಃ ॥ 13-19 

ಯಾವನು ಲೋಕದ ಸಕಲಜೀವಿಗಳನ್ನು ದ್ವೇಷಿಸುವನೋ, ಯಾವಾಗಲೂ ಅಹಂಕಾರದಿ೦ದ ಕೂಡಿರುವನೋ ಮತ್ತು ಯಾವನು 
ಅಸತ್ಯ ಭಾವನೆಯಿಂದ ಯುಕ್ತನಾಗಿರುವನೋ (ಅಸತ್ಯ ವಸ್ತುಗಳ ಧ್ಯಾನಾಸಕ್ತನಾಗಿರುವನೋ) ಅವನು ತಾಮಸನೆಂದು 
ಕರೆಯಿಸಿಕೊಳ್ಳುವನು. 


ತಮೋಮೂಲಾ ಹಿ ಸಂಜಾತಾ 

ರಾಗದ್ವೇಷಾದಿಪಾದಪಾಃ । 

ಶಿವಜ್ಞಾನಕುಠಾರೇಣ 

ಛೇದ್ಯಂತೇ ಹಿ ನಿರಂತರಮ್‌ ॥ 13-20 

ರಾಗ ದ್ವೇಷಾದಿಗಳೆಂಬ ಪಾದಪಗಳು (ಗಿಡಗಳು) ತಮೋ (ಗುಣ) ಮೂಲಕವಾಗಿಯೇ ಹುಟ್ಟುತ್ತವೆ. ಅವುಗಳು ಶಿವಜ್ಞಾನವೆಂಬ 
ಕುಠಾರದಿ೦ದ ನಿರಂತರವಾಗಿ ಛೇದಿಸಲಡುತ್ತವೆ (ಕತ್ತರಿಸಲ್ಪಡುತ್ತವೆ). 


ಶಿವಜ್ಞಾನೇ ಸಮುತ್ತನ್ನೇ 

ಸಹಸ್ರಾದಿತ್ಯಸನ್ನಿಭೇ । 

ಕುತಸ್ತಮೋವಿಕಾರಾಃ ಸ್ಯುಃ 

ಮಹತಾಂ ಶಿವಯೋಗಿನಾಮ್‌ ॥ 13-21 


ಸಾವಿರ ಸೂರ್ಯರ ಪ್ರಕಾಶಕ್ಕೆ ಸಮವಾ ಶಿವಜ್ಞಾನವು ಉತ್ಪನ್ನವಾಗಲು ಅಂತಹ ಜ್ಞಾನವುಳ್ಳ ಮಹಾತ್ಮರಾದ ಶಿವಯೋಗಿಗಳಿಗೆ 


(ಶಿವಶರಣರಿಗೆ) ತಮೋಗುಣದ ವಿಕಾರಗಳು ಹೇಗೆ ತಾನೇ ಉಂಟಾಗುವುವು? 


ಇತಿ ತಾಮಸನಿರಸನಸ್ಫಲಂ ಇಲ್ಲಿಗೆ ತಾಮಸನಿರಸನಸ್ಥಲವು ಮುಗಿಯಿತು. 


39. ಅಥ ನಿರ್ದೇಶಸಲಮ್‌ 
ಈಗ ನಿರ್ದೇಶಸ್ಥಲವು 
(8 ಶ್ಲೋಕಗಳು) 


ನಿರಾಕೃತ್ಯ ತಮೋಭಾಗಮ್‌ 
ಸಂಸಾರಸ್ಯ ಪ್ರವರ್ತಕಮ್‌ | 
ನಿರ್ದಿತ್ಠ್ಛತೇ ತು ಯಜ್‌ಜ್ಞಾನಮ್‌ 
ನಿರ್ದೇಶ ಇತಿ ಸ್ಪತಃ 13-22 
ಸಂಸಾರದ ಪವೃತಿಗೆ ಕಾರ ದ ತಮೋಗುಣವನ್ನು ನಿರಾಕರಿಸಿ ಯಾ ಜ್ಞಾನ ನಿರ್ದೇಶಿಸಲಡುವುದೋ 
(ಹೇಳಲ್ಪಡುವುದೋ) ಸ್ಥ ನಿರ್ದೇಶಸ್ಥಲವೆಂದು ಕರೆಯಲಾಗಿದೆ. 
ಗುರುರೇವ ಪರಂ ತತ್ತ್ವಮ್‌ 
ಪ್ರಕಾಶಯತಿ ದೇಹಿನಾಮ್‌ । 
ಕೋ ವಾ ಸೂರ್ಯಂ ವಿನಾ ಲೋಕೇ 
ತಮಸೋ ವಿನಿವರ್ತಕಃ ॥ 13-23 


ಸೂರ್ಯನ ಹೊರತಾಗಿ ಈ ಜಗತ್ತಿನಲ್ಲಿ ಕತ್ತಲೆಯನ್ನು ನಿವಾರಿಸುವವನು ಹೇಗೆ ಬೇರೆ ಯಾರೂ ಇರುವುದಿಲ್ಲವೊ ಅದರಂತೆ 
ಎಲ್ಲ ಜೀವಿಗಳಿಗೆ ಗುರುವೇ ಪರತತ್ತ್ವವನ್ನು ಪ್ರಕಾಶಿಸು (ತೋರಿಸುವನು) 

ಅಂತರೇಣ ಗುರುಂ ಸಿದ್ಧಮ್‌ 

ಕಥಂ ಸಂಸಾರನಿಷ್ಯೃತಿಃ | 

ನಿದಾನಜ್ಞಂ ವಿನಾ ವೈದ್ಯಮ್‌ 

ಕಿಂ ವಾ ರೋಗೋ ನಿವರ್ತತೇ ॥ 13-24 


ಸಿದ್ಧನಾದ (ಶಿವಜ್ಞಾನವುಳ್ಳ) ಗುರುವಿನ ಹೊರತಾಗಿ ಸಂಸಾರದ ನಿಷ್ಕೃತಿಯು (ನಿವೃತ್ತಿಯು) ಹೇಗೆ ತಾನೇ ಸಾಧ್ಯವಾದೀತು? 


ನಿದಾನವನ್ನು ಬಲ್ಲ (ರೋಗದ ಕಾರಣವರಿತು ಔಷಧವನ್ನು ಕೊಡಬಲ್ಲ) ವೈದ್ಯನ ಹೊರತಾಗಿ ರೋಗದ ನಿವಾರಣೆಯು ಹೇಗೆ 


ಅಜ್ಜಾನಮಲಿನಂ ಚಿತ್ತ- 
ದರ್ಪಣಂ ಯೋ ವಿಶೋಧಯೇತ್‌ | 


ಪ್ರಜ್ಞಾವಿಭೂತಿಯೋಗೇನ 
ತಮಾಹುರ್ಗುರುಸತ್ತಮಮ್‌ ॥ 13-25 
ಅಜ್ಞಾನದಿಂದ ಮಲಿನವಾದ ಚಿತ್ರವೆಂಬ ದಪ ನ್ನು ಪ್ರಜ್ಞೆಯೆ೦ಬ ವಿಭೂತಿಯಿಂದ ಯಾರು ಸ್ವಚ್ಛಗೊಳಿಸುವರೋ ಅವರನ್ನು 


ಗುರುಶ್ರೇಷ್ಠರೆಂದು ಹೇಳುವರು 


ಪರೋಕಿತತ डं 
ಜೇವನುಕಸಭಾವಿನ: । 


ಗುರೋಃ ಕಟಾಕ್ಷೇ ಸಂಸಿದ್ದೇ 
ಕೋ ವಾ ಲೋಕೇಷು ದುರ್ಲಭಃ ॥ 13-26 


ಶಿವತತ್ತ್ವವನ್ನು ಅಪರೋಕ್ಷಗೊಳಿಸಿಕೊಂಡ (ಸಾಕ್ಷಾತ್ವರಿಸಿಕೊಂಡ) ಜೀವನ್ಮುಕ್ತ ಲಕ್ಷಣದಿ೦ದ ಕೂಡಿದ ಗುರುವಿನ ಕೃಪಾಕಟಾಕ್ಷವು 
ದೊರೆತರೆ ಮೂರೂ ಲೋಕಗಳಲ್ಲಿ ಯಾವ ವಸ್ತುವು ತಾನೇ ದುರ್ಲಭವಾದೀತು. 
ಕೈವಲ್ಯಕಲ್ಪತರವೋ 


ಗುರವಃ ಕರುಣಾಲಯಾಃ | 
ದುರ್ಲಭಾ ಹಿ ಜಗತ್ಯಸ್ಮಿನ್‌ 
ಶಿವಾದ್ವೈತಪರಾಯಣಾಃ ॥ 13-27 


ಕೈವಲ್ಯವನ್ನು ಕೊಡುವುದಕ್ಕೆ ಕಲವೃಕ್ಷದಂತಿರುವ, ಕರುಣಾಲಯರಾದ (ದಯಾನಿಧಿಗಳಾದ). ಶಿವಾದ್ವೈತ ತತ್ತ್ವದಲ್ಲಿ ತತ್ತರರಾದ 


ಗುರುಗಳು ಈ ಜಗತ್ತಿನಲ್ಲಿ ನಿಶ್ಚಯವಾಗಿ ದುರ್ಲಭರಾಗಿರುತ್ತಾರೆ. 
ಕ €ರಾಬ್ದಿರಿವ ಸಿಂಧೂನಾಮ್‌ 

ಸುಮೇರುರಿವ ಭೂಭ್ಯತಾಮ್‌ 

ಗ್ರಹಾಣಾಮಿವ ತಿಗ್ಮಾಂಶುಃ 

ಮಣೀನಾಮಿವ ಕೌಸ್ತುಭಃ ॥ 13-28 


ದ್ರುಮಾಣಾಮಿವ ಭದ್ರಶ್ರೀಃ 

ದೇವಾನಾಮಿವ ಶಂಕರಃ | 

ಗುರುಃ ಶಿವಃ ಪರಃ ಶ್ಲಾಘ್ಯೋ 

ಗುರೂಣಾಂ ಪ್ರಾಕೃತಾತ್ಮನಾಮ್‌ ॥ 13-29 


ಸಾಗರಗಳಲ್ಲಿ ಕ್ಷೀರಸಾಗರದಂತೆ, ಪರ್ವತಗಳಲ್ಲಿ ಸುಮೇರುಪರ್ವತದಂತೆ, ನವಗ್ರಹಗಳಲ್ಲಿ ಸೂರ್ಯನಂತೆ, ಮಣಿಗಳಲ್ಲಿ 
ಕೌಸ್ತುಭಮಣಿಯಂತೆ, ಮರಗಳಲ್ಲಿ ಚಂದನಮರದಂತೆ (ಗಂಧದ ಮರದಂತೆ), ದೇವತೆಗಳಲ್ಲಿ ಶಂಕರನಂತೆ, ಪ್ರಾಕೃತರಾದ 
ಗುರುಗಳಲ್ಲಿ ಶಿವಸ್ವರೂಪನಾದ ಗುರು ಶ್ಲಾಫ್ಯನಾಗಿದ್ದಾನೆ (ಸ್ತುತ್ಕನಾಗಿದ್ದಾನೆ ಅಥವಾ ಶ್ರೇಷ್ಠನಾಗಿದ್ದಾನೆ). 

ಇತಿ ನಿರ್ದೇಶಸ್ಥಲಂ ಇಲ್ಲಿಗೆ ನಿರ್ದೇಶಸ್ಥಲವು ಮುಗಿಯಿತು. 


40. ಅಥ ಶೀಲಸಂಪಾದನಸ್ಥಲಮ್‌ 
ಈಗ ಶೀಲಸಂಪಾದನಸ್ಥಲವು 
(8 ಶ್ಲೋಕಗಳು) 


ಜಿಜ್ಞಾಸಾ ಶಿವತತ್ತ್ವಸ್ಯ 

ಶೀಲಮಿತ್ಯುಚ್ಛತೇ ಬುಧೈಃ | 

ನಿರ್ದೇಶ್ಯಯೋಗಾದಾರ್ಯಾಣಾಮ್‌ 

ತದ್ದಾನ್‌ ಶೀಲೀತಿ ಕಥ್ಯತೇ ॥ 13-30 

ಆರ್ಯರ (ಗುರುಗಳ) ನಿರ್ದೇಶಯೋಗದಿಂದ (ನಿರ್ದೇಶದಿಂದ) ಶಿವತತ್ತ್ವವನ್ನು ತಿಳಿದುಕೊಳ್ಳುವ ಜಿಜ್ಞಾಸೆಯೇ (ಉತ್ಕಟವಾದ 
ಇಚ್ಛೆಯೇ) ಶೀಲವೆಂಬುದಾಗಿ ಜ್ಞಾನಿಗಳಿಂದ ಹೇಳಲಾಗಿದೆ. ಆ ಶೀಲವುಳ್ಳವನೇ “ಶೀಲಿ' ಎಂದು ಕರೆಯಲ್ಲಡುತ್ತಾನೆ. 


ನ್ಪಾರ್ತಿಹರೇ ದೇವೇ 
ಪರಮಾ ನಿ ಶಂಕರೇ | 
ಭಾವಸ್ಯ ಸಿರತಾಯೋಗಃ 
ಶೀಲಮಿತ್ಯುಚ್ಛತೇ ಬುಧೈಃ: ॥ 13-31 
ವರ (ಮೊರೆ ಹೊಕ್ತವರ) ಅರ್ತಿಹರನಾದ (ದುಃಖವನ್ನು ದೂರಮಾಡುವ) ದೇವನಾದ ಮತ್ತು ಪರಮಾತನಾದ 
ಶಂಕರನಲ್ಲಿ ತನ್ನ ಭಾವನೆಯನ್ನು ಸ್ಥಿರಗೊಳಿ ಯೋಗವೇ `ಶೀಲ'ವೆಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. 


ಶೀಲಂ ಶಿವೈಕವಿಜ್ಞಾನಮ್‌ 
ಶಿವಧ್ಯಾನೈಕತಾನತಾ | 

ಶಿವಪಾಪಿಸಮುತ್ತಂಠಾ 

ತದ್ದೋಗೀ ಶೀಲವಾನ್‌ ಸ್ಪತಃ | 13-32 


ಶಿವನೊಬ್ಬನನ್ನೇ ತಿಳಿದುಕೊಳ್ಳುವುದು, ಶಿವಧ್ಯಾನದಲ್ಲಿ ಏಕಾಗ್ರತೆಯು ಮತ್ತು ಶಿವನನ್ನು ಪ್ರಾಪ್ತಿಮಾಡಿಕೊಳ್ಳುವಲ್ಲಿ ಉತ್ಕಟವಾದ 
ಬಯಕೆಯೇ "ಶೀಲ'ವೆಂದು ಕರೆಯಲಾಗುವುದು. ಆ "ಶೀಲ'ವುಳ್ಳವನೇ “ಶೀಲವಾನ'ನೆಂದು ಹೇಳಿಸಿಕೊಳ್ಳುವನು. 


ಶಿವಾದನ್ಯತ್ರ ವಿಜ್ಞಾನೇ 

ವೈಮುಖ್ಯಂ ಯಸ್ಸ್ಥ ಸುಸ್ಲಿರಮ್‌ | 

ತದಾಸಕಮನೋವೃತಿಃ 

ತಮಾಹುಃ ಶೀಲಭಾಜನಮ್‌ ॥ 13-33 

ಶಿವನನ್ನು ಹೊರತುಪಡಿಸಿ ಅನ್ನದೇವತೆಗಳನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ವಿಮುಖತೆಯು ಯಾರಲ್ಲಿ ಸುಸ್ಲಿರವಾಗಿರುವುದೋ 
ಮತ್ತು ಯಾರು ಶಿವನೊಬ್ಬನಲ್ಲಿಯೇ ಆಸಕ್ತವಾದ ಮನೋವೃತ್ತಿಯುಳ್ಳವನೋ, ಅವನಿಗೆ "ಶೀಲಭಾಜನ'ನೆಂದು ಕರೆಯುವರು. 


ಪತಿವ್ರತಾಯಾ ಯಚ್ಛೀಲಮ್‌ 

ಪತಿರಾಗಾತ್‌ ಪ್ರಶಸ್ಯತೇ | 

ತಥಾ ಶಿವಾನುರಾಗೇಣ 

ಸುಶೀಲೋಇಭಕ್ತ ಉಚ್ಯತೇ ॥ 13-34 

ಪತಿವತೆಯಾದ ಹೆಣ್ಣುಮಗಳ ಶೀಲವು ಪತಿಯ ಮೇಲಿನ ಪ್ರೀತಿಯಿ೦ದ ಹೇಗೆ ಪಶಂಸಿಸಲಡುತದೆಯೋ ಅದರಂತೆಯೇ ಶಿವನ 
ಮೇಲಿನ ಅನುರಾಗದಿಂದಲೇ ಸುಶೀಲನು ಅಭಕನೆಂದು (ಶಿವನಿಂದ ಅವಿಭಕನೆಂದು, ಶಿವನಿಂದ ಬೇರ್ಪಡದವನೆಂದು) 
ಹೇಳಲಾಗುವನು. 


ಪತಿಂ ವಿನಾ ಯಥಾ ಸೀಣಾಮ್‌ 
ಸೇವಾಂನ್ನಸ್ಥ ತು ಗರ್ಹಣಾ | 
ಶಿವಂ ವಿನಾ ತಥಾಂನ್ಯೇಷಾಮ್‌ 


ಸೇವಾ ನಿಂದ್ಗಾ ಕ್ಷತಾತನಾಮ್‌ ॥ 13-35 
ಸೀಯರಿಗೆ ಪತಿಯನ್ನು ಹೊರತುಪಡಿಸಿ ಅನ್ನರ (ಪರಪುರುಷರ) ಸೇವೆಯು ಹೇಗೆ ಗರ್ಹಣೀಯವಾದುದೋ 
(ನಿಂದಿತವಾದದೋ) ತೆ ಕೃತಾತರಿಗೆ (ಕೃತಕ್ಕತ್ನರಾದ ಶರಣಸ್ಥಲ ಸಾಧಕರಿಗೆ) ಶಿವನನ್ನು ಹೊರತುಪಡಿಸಿ ಅನ್ನದೇ 


ಸೇವೆಯು ನಿಂದನೀಯವಾದುದಾಗಿದೆ 


ಬಹುನಾತ್ರ ಕಿಮುಕ್ತೇನ 
ಶಿವಜ್ಞಾನೈಕನಿಷ್ಠತಾ । 
ಸ ಅ 
ಶೀಲಮಿತ್ಯುಚ್ಛತೇ ಸದ್ಧಿಃ 
ಶೀಲವಾಂಸ್ತತ್ತರೋ ಮತಃ ॥ 13-36 
ಈ ಶೀಲದ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಪ್ರಯೋಜನ? ಶಿವಜ್ಞಾನೈಕ ನಿಷ್ಠತೆಯೇ (ಶಿವಜ್ಞಾನವೊ೦ದರಲ್ಲಿಯೇ 
ನಿಷ್ಠೆ ಇರುವಿಕೆಯೇ) "ಶೀಲ'ವೆಂದು ಸತ್ತುರುಷರಿಂದ ಹೇಳಲ್ಪಡುತ್ತದೆ. ಆದ್ದರಿಂದ “ಶೀಲವ೦ತ'ನನ್ನು ಶಿವಜ್ಞಾನತತ್ಪರನೆಂದು 
ತಿಳಿದುಕೊಳ್ಳಬೇಕು. 


ಶಿವಾತ್ಮಬೋಧೈಕರತಃ ಸ್ಥಿರಾಶಯ; 

ಶಿವಂ ಪ್ರಪನ್ನೋ ಜಗತಾಮಧೀಶಮ್‌ | 

ಶಿವೈಕನಿಷ್ಠಾಹಿತಶೀಲಭೂಷಣಃ 

ಶಿವೈಕ್ಯವಾನೇಷ ಹಿ ಕಥ್ಯತೇ ಬುಧೈಃ॥ 13-37 

- ವಂಶಸ್ಥವೃತ್ತಮ್‌ 

ಶಿವಾತ್ಮಬೋಧೆಯಲ್ಲಿಯೇ (ಲಿಂಗ-ಅಂಗಗಳ ಐಕ್ಕಜ್ಞಾನದಲ್ಲಿ) ಏಕರತನಾಗಿ (ನಿಷ್ಠೆಯುಳ್ಳವನಾಗಿ), ಜಗತ್ತಿಗೆ ಅಧೀಶ್ವರನಾದ 
(ಜಗತ್ತಿಗೆ ಒಡೆಯನಾದ) ಶಿವನಿಗೆ ಪ್ರಪನ್ನನಾದ (ರಕ್ಷಕನೆಂದು ಮೊರೆಹೊಕ್ಕ) ಸ್ಥಿರಾಶಯನಾದ (ದೃಢವಾದ ಭಾವನೆಯುಳ್ಳ), 
ಶಿವನಲ್ಲಿ ತನ್ನ ಏಕನಿಷ್ಠೆಯೆಂಬ "ಶೀಲ'ವನ್ನೇ ಆಭರಣವನ್ನಾಗಿ ಮಾಡಿ ಕೊಂಡ ಈ ಶರಣಸ್ಥಲದ ಸಾಧಕನನ್ನು ಶಿವೈಕ್ಯನೆಂದು 
ಬುಧರು (ಜ್ಞಾನಿಗಳು) ಹೇಳುತ್ತಾರೆ. 


ದ 
ಆ 


ಅತಿ ಶೀಲಸಂಪಾದನಸ್ಥಲಂ ಇಲ್ಲಿಗೆ ಶೀಲಸಂ ಪಾದನಸ್ಥಲವು ಮುಗಿಯಿತು. 

ಓಂ ತತ್ವತ್‌ ಇತಿ 

ತ್ರೀ ಶಿವಗೀತೇಷು ಸಿದ್ದಾಂತಾಗಮೇಷು ಶಿವಾದ್ವೈ ತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣಕಾಗಸ್ತ್ಯಸಂವಾದೇ ವೀರಶ್ಛೆವಧರ್ಮನಿರ್ಣಯೇ 
ತ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಶರಣಸ್ಥಲೇ ಶರಣಸ್ಥಲಾದಿಚತುರ್ವಿಧಸ್ಥಲಪ್ರಸಂಗೋ ನಾಮ ತ್ರಯೋದಶ: 
ಪರಿಚ್ಛೇದ: / 


ಓಂ ತತ್ತತ್‌ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು 
ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈ ೈತವಿದ್ಧಾರೂಪವೂ. ಶಿವರ್ಯೋಶಾಸ್ತವೂ, ಶ್ರೀ ರೇಣುಕಾಗಸ್ಥ 2 ಸ೦ವಾದರೂಪವೂ, 
೦ ನಿ ಪ್ರಿ 
ಶ್ರೀವೀರಶೈ ವಧರ್ಮನಿರ್ಣಯವೂ, 
ಪ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾ೦ತ ಶಿಖಾಮಣಿಯಲ್ಲಿ ಶರಣಸ್ಥಲದಲ್ಲಿಯ ಶರಣಸ್ಥಲಾದಿ ನಾಲ್ಕು ವಿಧ 


ಸ್ಥಲಪಸಂಗವೆಂಬ ಹೆಸರಿನ ಹದಿಮೂರನೆಯ ಪರಿಚ್ಛೇದವು ಮುಗಿದುದು. 


೦2) 


ಚತುರ್ದಶಃ ಪರಿಚ್ಛೆ ೀದಃ 
ಹದಿನಾಲ್ಕನೆಯ ಪರಿಚ್ಛೇದವು 


ಐಕ್ಯಸ್ಯ ಚತುರ್ವಿಧಸ್ಥಲಪ್ರಸಂಗಃ 
ಐಕ್ಕನ ಚರ್ತುವಿಧಸ್ಥಲ ಪ್ರಸಂಗವು 


(44 ಶ್ಲೋಕಗಳು) 


ಅಥ ಐಕ್ಕಸ್ಥಲಮ್‌ 
ಈಗ ಐಕ್ಕಸ್ಥಲವು 
(3 ಶ್ಲೋಕಗಳು) 


॥ ಅಗಸ್ತ 5 ಉವಾಚ ॥ 
ತಾಮಸತ್ಯಾಗಸಂಬಂಧಾತ್‌ 
ನಿರ್ದೇಶಾಚ್ಛೀಲತಸ್ತಥಾ 


ಕಥಮೈಕ್ಯನಿರೂಪಣಮ್‌ ॥ 14-1 


ಹೇ ರೇಣುಕಗಣಾಧೀಶ್ವರನೇ, ತಮೋಗುಣವನ್ನು ತ್ಯಾಗ ಮಾಡಿಕೊಂಡ ಜ್ಞಾನ ನಿರ್ದೇಶದಿಂದ ಮತ್ತು ಶೀಲ ಸಂಪಾದನೆಯಿಂದ 
ಶರಣನೆಂದು ಕರೆಯಲ್ಪಟ್ಟ ಈ ಶರಣಸ್ಥಲದ ಸಾಧಕನು ಮತ್ತೆ ಐಕ್ಯನೆಂದು ಹೇಗೆ ನಿರೂಪಿಸಲ್ಪಡುವನು 
ಶ್ರೀ ರೇಣುಕ ಉವಾಚ ॥ 
ಪ್ರಾಣಲಿಂಗಾದಿಯೋಗೇನ 
ಸುಖಾತಿಶಯಮೇಯಿವಾನ್‌ । 
ಶರಣಾಖ್ಯಃ ಶಿವೇನೈಕ್ಯ- 
ಭಾವನಾದೈಕ್ಯವಾನ್‌ ಭವೇತ್‌ ॥ 14-2 
ಹೇ ಅಗಸ್ತ್ಯನೇ, ಪ್ರಾಣಲಿಂಗಾದಿಗಳ ಯೋಗದಿಂದ (ಪ್ರಾಣಲಿಂಗದ ಅನುಸಂಧಾನದಿಂದ) ಅತಿಶಯವಾದ ಆನಂದವನ್ನು 
ಅನುಭವಿಸುತ್ತಿದ್ದ ಶರಣನೆಂಬ ಸಾಧಕನು ಶಿವನೊಂದಿಗೆ ಐಕ್ಯ ಭಾವನೆಯನ್ನು ಹೊಂದಿದಾಗ ಐಕ್ಯನೇ ಆಗುತ್ತಾನೆ. 


ಐಕ್ಯಸ್ಥಲಮಿದಂ ಪ್ರೋಕ್ತಮ್‌ 

ಚತುರ್ಧಾ ಮುನಿಪುಂಗವ । 

ಐಕ್ಯಮಾಚಾರಸಂಪತ್ತಿಃ 

ಏಕಭಾಜನಮೇವ ಚ । 

ಸಹಭೋಜನಮಿತ್ಯೇಷಾಮ್‌ 

ಕ್ರಮಾಲ್ಲಕ್ಷಣಮುಚ್ಯತೇ ॥ 14-3 

ಮುನಿಪುಂಗವನಾದ ಅಗಸ್ತ ५८३९, ಈ ಐಕ್ಕಸ್ಥಲವು ನಾಲ್ಕು ಪ್ರಕಾರವಾಗಿ ಹೇಳಲ್ಪಟ್ಟದೆ. (ಅವು ಯಾವುದೆಂದರೆ) ಐಕ್ಕಸ್ಥಲ, 
ಆಚಾರಸಂಪತ್ತಿಸ್ಥಲ, ಏಕಭಾಜನ ಸ್ಥಲ ಮತ್ತು ಸಹಭೋಜನಸ್ಥಲಗಳು. ಇವುಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳಲಾಗುವುದು. 


ಇಂ 


41. ಅಥ ಐಕ್ಕಸ್ಥಲಮ್‌ 
ಈಗ ಐಕೃಸ್ಥಲವು 
(12 ಶ್ಲೋಕಗಳು) 


ವಿಷಯಾನಂದಕಣಿಕಾ- 

ನಿಃಸ್ಟೃಹೋ ನಿರ್ಮಲಾಶಯಃ । 

ಶಿವಾನಂದಮಹಾಸಿಂಧು- 

ಮಜ್ಜನಾದೈಕ್ಯಮುಚ್ಕತೇ ॥ 14-4 

ಬಿಂದು ರೂಪಗಳಾದ ವಿಷಯಾನಂದದಲ್ಲಿ ನಿಸ್ಸಹನಾಗಿ ನಿರ್ಮಲವಾದ ಆಶಯ (ಭಾವನೆ)ಯುಳ್ಳ ಶರಣನೇ ಶಿವಾನಂದವೆಂಬ 
ಮಹಾಸಿಂಧುವಿನಲ್ಲಿ (ಮಹಾಸಾಗರದಲ್ಲಿ) ಮುಳುಗುವುದರಿಂದ ಐಕ್ಕನೆಂದು ಹೇಳಲ್ಪಡುತ್ತಾನೆ. 
ನಿರ್ಧೂತಮಲಸಂಬಂಧೋ 

ನಿಷ್ಠಲಂಕಮನೋಗತಃ | 

ಶಿಮೋsಹಮಿತಿ ಭಾವೇನ 

ನಿರೂಢೋ ಹಿ ಶಿವೈಕ್ಯತಾಮ್‌ ॥ 14-5 

ಮಲಗಳ (ಆಣವಾದಿ ಮಲಗಳ) ಸಂಬಂಧವನ್ನು ಕಳೆದುಕೊ೦ಡ, ಕಲಂಕರಹಿತವಾದ ಮನೋವ್ಯಾಪಾರವುಳ್ಳ ಸಾಧಕನು ಶಿವೋ5ಹ೦ (ಶಿವನೇ 
ನಾನಾಗಿದ್ದೇನೆ) ಎಂಬ (ಅನುಸಂಧಾನದಿಂದ) ಶಿವೈಕ್ಯತೆಯನ್ನು (ಶಿವನೊಡನೆ ಸಂಪೂರ್ಣವಾಗಿ ಅಭೇದವನ್ನು ಹೊಂದುವನು. 


ಶಿವೇನೈಕ್ಯಂ ಸಮಾಪನ್ನಃ 

ಚಿದಾನಂದಸ್ವರೂಪಿಣಾ । 

ನ ಪಶ್ಯತಿ ಜಗಜ್ಜಾಲಮ್‌ 

ಮಾಯಾಕಲ್ಪಿತವೈಭವಮ್‌ ॥ 14-6 

ಚಿದಾನಂದ ಸ್ವರೂಪನಾದ ಶಿವನೊಂದಿಗೆ ಐಕ್ಕತೆಯನ್ನು (ಸಾಮರಸ್ಥವನ್ನು) ಪಡೆ ಐಕ್ಕಪ್ಥಲಿಯ ಮಾಯಾಕಲ್ಪಿತ ವೈಭವದಿಂದ ಕೂಡಿದ 
ಜಗಜ್ಜಾಲವನ್ನು ನೋಡುವುದಿಲ್ಲ. 


ಬ್ರಹ್ಮಾಂಡಬುದ್ದುದೋದ್ಧೇದ- 
ವಿಜೃಂಭೀ ತತ್ತ್ವವೀಚಿಮಾನ್‌ | 
ಮಾಯಾಸಿಂಧುರ್ಲ್ಬಯಂ ಯಾತಿ 
ಶಿವೈಕ್ಯವಡವಾನಲೇ ॥ 14-7 


ಬ್ರಹ್ಮಾಂಡಗಳೆಂಬ ಬುದ್ಧುದಗಳಿಂದ (ಬೊಬ್ಬುಳಿಕೆಗಳಿಂದ) ಬೆಳೆದು ನಿಂತ ತತ್ತ್ವಗಳೆಂಬ ವೀಚಿಗಳುಳ್ಳ (36 ತತ್ತ್ವಗಳೆಂಬ 
ತೆರೆಗಳುಳ್ಳ) ಮಾಯಾ ಸಿಂಧುವು (ಮಾಯೆಯೆಂಬ ಸಮುದ್ರವು) ಶಿವೈಕ್ಯವೆಂಬ ವಡಬಾನಲದಲ್ಲಿ (ವಡವಾಗ್ನಿಯಲ್ಲಿ) 
ಲಯವನ್ನು ಹೊಂದುತ್ತದೆ 

ಮಾಯಾಶಕ್ಕಿತಿರೋಧಾನಾತ್‌ 

ಶಿವೇ ಭೇದವಿಕಲ್ಲನಾ । 

ಆತ್ಮನಸ್ತದ್ದಿನಾಶೇ ತು 

ನಾದ್ವೈತಾತ್ಕಿಂಚಿದಿಷ್ಯತೇ ॥ 14-8 

ಶಿವನಿಗೆ ಮಾಯಾಶಕ್ತಿಯ ತಿರೋಧಾನವಾಗಿರಲು (ಅವತರಣವಾಗಲು) ಜೀವಾತ್ಮನಲ್ಲಿ ಭೇದ ಕಲ್ಪನೆ ಉಂಟಾಗುವುದು. 
ಜೀವಾತ್ಮನಲ್ಲಿ ಭೇದಬುದ್ಧಿಯು ನಾಶವಾಗಲು ಅದ್ವೈತಕ್ಕಿಂತಲೂ ಬೇರೆ ಯಾವುದೂ ಉಳಿಯುವುದಿಲ್ಲ. 


ಪಶುತ್ಚಂ ಚ ಪತಿತ್ಸಂ ಚ 
ಮಾಯಾಮೋಹವಿಕಲ್ಪಿತಮ್‌ । 

ತಸ್ಮಿನ್‌ ಪ್ರಲಯಮಾಪನ್ನೇ 

ಕಃ ಪಶುಃ ಕೋ ನು ವಾ ಪತಿಃ ॥ 14-9 


ಘೋರಸಂಸಾರಸರ್ಪಸ್ಯ 

ಭೇದವಲ್ಮೀಕಶಾಯಿನಃ | 

ಬಾಧಕಂ ಪರಮಾದ್ವೈತ- 

ಭಾವನಾ ಪರಮೌಷಧಮ್‌ ॥ 14-10 

ಪಶುತ್ವವೇ ಆಗಲಿ (ಜೀವಭಾವವೇ ಆಗಲಿ) ಮತ್ತು ಪತಿತ್ವವೇ ಆಗಲಿ (ಶಿವತ್ತವೇ ಆಗಲಿ) - ಇವೆರಡೂ ಮಾಯಾ 
ಮೋಹದಿಂದಲೇ ಕಲ್ಲಿಸಲ್ಲಟ್ಟವೆ. ಆ ಮಾಯಾ ಮೋಹವು ಶಿವನಲ್ಲಿ ಪ್ರಥಯವಾಗಲು (ಇಲ್ಲದಂತಾಗಲು) ಪಶು ಯಾರು? ಪತಿ 
ಯಾರು? (ಈ ಭೇದವಿರುವುದಿಲ್ಲ). ಭೇದವೆಂಬ (ಶಿವ-ಜೀವಭೇದವೆಂಬ) ಹುತ್ತದಲ್ಲಿ ವಾಸವಾಗಿರುವ, ಘೋರವಾದ 
(ಭಯಾನಕವಾದ) ಸಂಸಾರರೂಪವಾದ ಸರ್ಪಕ್ಕೆ ಪರಮಾದ್ವೈತ (ಶಿವಾದ್ವೈತ) ಭಾವನೆಯೇ ಬಾಧಕವಾದ 


ಮಹಾಸಂಸಾರಸಾಗರಮ್‌ । 

ಅದ್ವೈತಬುದ್ಧಿಪೋತೇನ 

ಸಮುತ್ತರತಿ ದೇಶಿಕ; 1 14-11 

ಈ ಮಹಾಸಂಸಾರರೂಪವಾದ ಸಾಗರವು ಭೇದಬುದ್ಧಿಯಿ೦ದಲೇ (ಶಿವ-ಜೀವರ ಭೇದಬುದ್ಧಿಯಿ೦ದಲೇ) ಉತ್ಪನ್ನವಾಗುತ್ತದೆ. 
ಇದನ್ನು ದೇಶಿಕನು ಅದ್ವೈತ (ಶಿವಾದ್ವೈತ) ಬುದ್ಧಿಯೆಂಬ ಹಡಗಿನಿಂದಲೇ ದಾಟುತ್ತಾನೆ. 


ಅಜ್ಜಾನತಿಮಿರೋದ್ರಿಕ್ತಾ 
ಕಾಮರಕಃಕ್ರಿಯಾಕರೀ । 
©) 
ಸಂಸಾರಕಾಲರಾತ್ರಿಸ್ತು 
ನಶ್ಯೇದದ್ವೈತಭಾನುನಾ ॥ 14-12 
ಅಜ್ಞಾನರೂಪವಾದ ಗಾಢಾಂಧಕಾರದಿಂದ ಹುಟ್ಟಿ, ಕಾಮ ವ್ಯಾಪಾರ ರೂಪವಾದ ರಾಕ್ಷಸಕೃತ್ಯವನ್ನು ಮಾಡುತ್ತಿರುವ 
ಸಂಸಾರವೆಂಬ ಕಾರ್ಗತ್ತಲೆಯು ಅದ್ವೈತ ಭಾವನಾರೂಪವಾದ ಭಾನುವಿನಿಂದ (ಸೂರ್ಯನಿಂದ) ನಾಶವಾಗುತ್ತದೆ. 


ತಸ್ಮಾದದ್ವೈತಭಾವಸ್ಯ 

ಸದೃಶೋ ನಾಸ್ತಿ ಯೋಗಿನಾಮ್‌ । 
ಉಪಾಯೋ ಘೋರಸಂಸಾರ- 
ಮಹಾತಾಪನಿವೃತ್ತಯೇ ॥ 14-13 


¢ 
ot 
© 
೧ 
ತ್ರಿ| 
= 
एत्‌ 
ಈ 
1 
ಲ 
£| 
द| 
त 
न 
24 
ಸ್ರ 
rol 
ತ್ರಿ] 
2೭೬ 
(©) 
2) 
ro) 
(1. 
£. 
| 
ಪ್ರ 
| 
೮) 
६. 
६. 
wu 
29 
L 
७९५० 


ಮಾಡಿಕೊಳ್ಳಲು, ಅದ್ವೈತ 
ಭಾವನೆಗೆ ಸಮವಾದ ಬೇರೊಂದು ಉಪಾಯವು ಇರುವುದಿಲ್ಲ. 

ಅದ್ವೈತಭಾವನಾಜಾತಮ್‌ 

ಕ್ಷಣಮಾತ್ರೇಪಿ ಯತ್ತುಖಮ್‌ । 

ತತ್ಲುಖಂ ಕೋಟವರ್ಷೇಣ 

ಪ್ರಾಪ್ಯತೇ ನೈವ ಭೋಗಿಭಿಃ ॥ 14-14 


ಅದ್ವೈತ ಭಾವನೆಯಿಂದುಂಟಾದ ಒಂದು ಕ್ಷಣದ ಯಾವ ಸುಖವುಂಟೋ ಆ ಸುಖವು ವಿಷಯಭೋಗಿಗಳಿಗೆ ಒಂದು ಕೋಟಿ 
ವರ್ಷಗಳಿಂದಲೂ ಸಹ ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ. 

ಚಿತ್ತವೃತ್ತಿಸಮಾಲೀನ- 

ಜಗತಃ ಶಿವಯೋಗಿನಃ | 

ಶಿವಾನಂದಪರಿಸ್ಫೂರ್ತಿಃ 

ಮುಕ್ತಿರಿತ್ಯಭಿಧೀಯತೇ ॥ 14-15 

ತಮ್ಮ ಚಿತ್ತವೃತ್ತಿಯಲ್ಲಿ ಜಗತ್ತನ್ನು ಲೀನಗೊಳಿಸಿಕೊ೦ಡ ಶಿವಯೋಗಿಗಳಿಗೆ ಉಂಟಾಗುವ ಶಿವಾನಂದ ಪರಿಸ್ಫೂರ್ತಿಯೇ 
(ಪರಿಪೂರ್ಣತೆಯೇ) ಮುಕ್ತಿ ಎಂಬುದಾಗಿ ಹೇಳಲ್ಪಡುತ್ತದೆ. 


ಅತಿ ಐಕ್ಕಸ್ಥಲಂ ಇಲ್ಲಿಗೆ ಐಕ್ಕಸ್ಥಲವು ಮುಗಿಯಿತು. 
42. ಅಥ ಆಚಾರಸಂಪತಿಸಲಮ್‌ 
ಈಗ ಆಚಾರಸಂಪತ್ತಿಸ್ಥಲವು 


(12 ಶ್ಲೋಕಗಳು) 


ಶಿವೈಕಭಾವನಾಪನ್ನ- 

ಶಿವತ್ಟೋ ದೇಹವಾನಪಿ | 

ದೇಶಿಕೋ ಹಿನ ಲಿಷ್ಯೇತ 

ಸ್ವಾಚಾರೈಃ ಸೂತಕಾದಿಭಿಃ ॥ 14-16 

ಶಿವೈಕ್ಯ ಭಾವನೆಯಿಂದ (ಶಿವಾದ್ವೈತ ಭಾವನೆಯಿಂದ) ಪ್ರಾಪ್ತ ಮಾಡಿಕೊಂಡ ಶಿವತ್ವವುಳ್ಳ ದೇಶಿಕನು (ಐಕ್ಯಸ್ಥಲಿಯು) 
ದೇಹಧಾರಿಯಾಗಿದ್ದರೂ ಸಹ ತನ್ನ ನಿತ್ಯಕ್ರಿಯೆಗಳಿಂದ ಮತ್ತು ಜನನಾದಿ ಪಂಚ (ಜನನ, ಮರಣ, ರಜಃ, 
ಸೂತಕಗಳಿಂದ ಲಿಪ್ಪನಾಗುವುದಿಲ್ಲ. 

ಶಿವಾದ್ವೈತಪರಿಜ್ಜಾನೇ 

ಸ್ಥಿತೇ ಸತಿ ಮನಸ್ಸಿನಾಮ್‌ । 

ಕರ್ಮಣಾ ಕಿಂನು ಭಾವ್ಯಂ ಸ್ಯಾದ್‌ 

ಅಕೃತೇನ ಕೃತೇನ ವಾ॥ 14-17 

ಮನಸ್ಸಿಗಳಿಗೆ (ಲಿಂಗದಲ್ಲಿ ಐಕ್ಕವಾದ ಮನಸ್ಸು ವರಿಗೆ) ಶಿವಾದ್ವೈತ ಜ್ಞಾನವು ಸ್ಥಿರಗೊಳ್ಳಲು ಅಕೃತ ಕರ್ಮಗಳಿಂದ 
(ಮಾಡಲೇಬಾರದ ದುಷ್ಕರ್ಮಗಳಿಂದ) ಅಥವಾ ಕೃತ ಕರ್ಮಗಳಿಂದ (ಮಾಡಲೇಬೇಕಾದ ಸತ್ಸರ್ಮಗಳಿಂದ) ಯಾವ ಫಲವೂ 
ಆಗುವುದಿಲ್ಲ. 

ಶಂಭೋರೇಕತ್ಸಭಾವೇನ 

ಸರ್ವತ್ರ ಸಮದರ್ಶನ:ಃ | 

ಕುರ್ವನ್ನಪಿ ಮಹಾಕರ್ಮ 

ನ ತತ್ಫಲಮವಾಪ್ನುಯಾತ್‌ ॥ 14-18 


ಗ್ರ 


ಎಲ್ಲೆಡೆಯಲ್ಲಿ ಸಮದರ್ಶಿಯಾದ, ಶಂಭುವಿನಲ್ಲಿ (ಶಿವನಲ್ಲಿ) ಐಕ್ಕಭಾವನೆಯನ್ನು ಹೊಂದಿದ ಐಕ್ಕಸ್ಥಲಿಯು ಮಹಾಕರ್ಮಗಳನ್ನು 
(ಪುಣ್ಯ ಪಾಪರೂಪವಾದ ಕರ್ಮಗಳನ್ನು) ಮಾಡಿದರೂ ಸಹ, ಅವುಗಳ ಫಲವನ್ನು ಆತನು ಹೊಂದುವುದಿಲ್ಲ. 


ಸು © ಣ್‌ ९ 9 
ಕೃತಿ ದುಷ್ಕೃತಿ ವಾಪಿ 


९ 9 
ಬ್ರಾಹ್ಮಣೋ ವಾಂತ್ಯಜೋಷಪಿ ವಾ | 


ಶಿವೈಕಭಾವಯುಕ್ತಾನಾಮ್‌ 

ಸದೃಶೋ ಭವತಿ ಧ್ರುವಮ್‌ ॥ 14-19 

ಸುಕೃತಿಯೇ (ಪುಣ್ಯಾತ್ಮನೇ) ಆಗಲಿ, ದುಷ್ಕೃತಿಯೇ (ಪಾಪಾತ್ಮನೇ) ಆಗಲಿ, ಬ್ರಾಹ್ಮಣನೇ ಆಗಿರಲಿ ಅಥವಾ ಅಂತ್ಯಜನೇ ಆಗಿರಲಿ 
ಇವರೆಲ್ಲರೂ ಶಿವೈಕ್ಯಭಾವನೆಯಿ೦ದ ಕೂಡಿದ (ಶಿವಾದ್ವೈತ ಭಾವವುಳ್ಳ) ಐಕ್ಯಸ್ಥಲಿಗೆ ನಿಶ್ಚಯವಾಗಿ ಸಮರಾಗಿ ಕಾಣುತ್ತಾರೆ. 


ವರ್ಣಾಶ್ರಮಸದಾಚಾರ್ಕೆ 

ಜ್ಞಾನಿನಾಂ ಕಿಂ ಪ್ರಯೋಜನಮ್‌ । 

ಲೌಕಿಕಸ್ತು ಸದಾಚಾರ: 

ಪಲಾಭಾವೇಇಪಿ ಭಾವ್ಯತೇ ॥ 14-20 

ಜ್ಞಾನಿಗಳಿಗೆ ಬ್ರಾಹ್ಮಣಾದಿ ವರ್ಣಗಳ ಮತ್ತು ಬ್ರಹ್ಮಚರ್ಯಾದಿ ಆಶ್ರಮಗಳ ಸದಾಚಾರಗಳಿಂದ ಏನೂ ಪ್ರಯೋಜ ವುದಿಲ್ಲ. 
ಆದರೂ ಸಹ ಲೌಕಿಕವಾದ ಸದಾಚಾರವು (ನಿ ನೈಮಿತ್ತಿಕ ಕರ್ಮಗಳನ್ನು) ಫಲವಿಲ್ಲದೆ ಇದರೂ ಸಹ ವಿಧಿಸಲಟಿದೆ 


ನಿರ್ದಗ್ದಕರ್ಮಬೀಜಸ್ಯ 
ನಿರ್ಮಲಜ್ಞಾನವಹ್ಲಿನಾ | 

ದೇಹಿವದ್‌ ಭಾಸಮಾನಸ್ಯ 

ದೇಹಯಾತ್ರಾ ತು ಲೌಕಿಕೀ॥ 14-21 


ನಿರ್ಮಲವಾದ ಜ್ಞಾನಾಗಿ ಯಿಂದ ಕರ್ಮಬೀಜಗಳನ್ನು ಸುಟ್ಟುಕೆ ರು ಕೃಸ್ಥಲಿಯು ದೇಹಧಾರಿಯಂತೆ ಭಾಸವಾಗುತಿದರೂ 


ವ್ಸ ಇಂಬ 
ಸಹ ಅವನ ದೇಹಯಾತ್ರೆಯು (ದೇಹದಿಂದಾಗು ವ್ಯವಹಾರಗಳು) ಅವು ಲೌಕಿಕವಾದವುಗಳು (ಪಕ್ಸತಿ ಸಂಬಂಧವಾದವುಗಳು) 
ಆಗಿವೆ. 
ಶಿವಜ್ಞಾನಸಮಾಪನ್ನ- 
ಸ್ಥಿರವೈರಾಗ್ಯಲಕ್ಷಣಃ 
ಇ ಹ 


ಸ್ವಕರ್ಮಣಾ ನ ಲಿಷ್ಯೇತ 

ಪದಪತಮಿವಾಂಭಸಾ ॥ 14-22 

ಶಿವಜ್ಞಾನವನು ಪಡೆದ ಮತು ಸ್ಲಿರವಾದ ವೈರಾಗ್ಯದ ಲ 
ಕರ್ಮಗಳಿಂದ (ಕರ್ಮಫಲಗಳಿ೦ದ) ಲಿಪ್ಪನಾಗುವುದಿಲ್ಲ. 


ಏತ 
& 
त 
ಆ 


ಲಿಯು ನೀರಿನಲಿರುವ ಕಮಲದಂತೆ ತನ್ನ 


ಗಚ್ಛಂಸ್ಥಿಷ್ಠನ್‌ ಸ್ನಪನ್‌ ವಾಪಿ 

ಜಾಗನ್‌ ವಾಪಿ ಮಹಾಮತಿಃ | 

ಶಿವಜ್ಞಾನಸಮಾಯೋಗಾತ್‌ 

ಶಿವಪೂಜಾಪರ: ಸದಾ ॥ 14-23 

ಮಹಾಮತಿಯು (ಐಕ್ಕಸ್ಥಲಿಯು) ನಡೆಯುತ್ತಿದ್ದರೂ, ನಿಂತಿದ್ದರೂ, ಮಲಗಿದ್ದರೂ, ಎಚ್ಚರಗೊಂಡಿದ್ದರೂ ಮತ್ತು ಇನ್ನಾವ 
ಕಾರ್ಯಗಳನ್ನೇ ಮಾಡುತಿದರೂ ಅವನು ವಜ್ಞಾನಯುಕ್ತನಾಗಿರುವುದರಿಂದ ಯಾವಾಗಲೂ ಶಿವಪೂಜೆಯನ್ನೇ 
ಮಾಡುತ್ತಿರುತ್ತಾನೆ. 


ಯದ್ಯತ್ಪಶೃತಿ ಸಾಮೋದಮ್‌ 
ವಸ್ತು ಲೋಕೇಷು ದೇಶಿಕಃ | 
ಶಿವದರ್ಶನಸಂಪತಿ 


ತತ್ರ ತತ್ರ ಮಹಾತನಃ ॥ 14-24 

ದೇಶಿಕನು (ಐಕ್ಯಸ್ಥಲಿಯು) ಈ ಲೋಕದಲ್ಲಿ ಯಾವ ಯಾವ ವಸ್ತುವನ್ನು ಪ್ರೀತಿಯಿಂದ ನೋಡುತ್ತಾನೆಯೋ ಅವೆಲ್ಲವುಗಳಲ್ಲಿ 
ಮಹಾತ್ಮನಾದ ಅ ಗೆ ಶಿವ ಸಂಪತ್ತಿಯೇ ಪ್ರಾಪ್ತವಾಗುವುದು. 

ಯದ್ಯಚ್ಚಂತಯತೇ ಯೋಗೀ 

ಮನಸಾ ಶುದ್ಧಭಾವನಃ 


ತತ್ತಚ್ಚಿವಮಯತ್ವೇನ 

ಶಿವಧ್ನಾನಮುದಾಹತಮ್‌ ॥ 14-25 

ಶುದ್ಧ (ನಿರ್ಮಲವಾದ ಭಾವನೆಯುಳ್ಳ) ಐಕ್ಯಸ್ಥಲದ ಯೋಗಿಯು ತನ್ನ ಮನಸಿನಿಂದ ಏನೇನು ಚಿಂತಿಸುತಾನೆಯೋ 
ಅದೆಲ್ಲವೂ ಶಿವಮಯ ವಾಗಿರುವುದರಿಂದ ಅದನ್ನು (ಅವನ ಚಿಂತನೆಯನ್ನು) ಶಿವಧ್ಯಾನವೆಂತಲೇ ಹೇಳಲಾಗು 


ಯತ್ವಿಂಚಿದ್‌ ಭಾಷಿತಂ ಲೋಕೇ 

ಸ್ಟೇಚ್ಛಯಾ ಶಿವಯೋಗಿನಾ । 

ಶಿವಸ್ತೋತ್ರಮಿದಂ ಸರ್ವಮ್‌ 

ಯಸ್ಮಾತ್‌ ಸರ್ವಾತ್ಮಕಃ ಶಿವಃ ॥ 14-26 

ವಯೋಗಿಯು ಈ ಲೋಕದಲ್ಲಿ 
ಸೋತವೇ ಆಗಿರುತದೆ. ಏಕೆಂ 


೦ದ (ತನ 
ವನು ಸರ್ವಾತ್ಮಕನಾಗಿರುತ್ತಾನೆ. 


ಲ 
~. 
ध 
ಶ್ರ 
£ 
24 
24 
५ 
GL 
5 
ಸ 
£ 
री 
९ 
sf 
pS 
1 


ರೆ ಶಿ 


ಯಾ ಯಾ ಚೇಷ್ಟಾ ಸಮುತ್ಪನ್ನಾ 

ಜಾಯತೇ ಶಿವಯೋಗಿನಾಮ್‌ । 

ಸಾ ಸಾ ಪೂಜಾ ಮಹೇಶಸ್ಯ 

ಸರ್ವದಾ ತದ್ದತಾತ್ಮನಾಮ್‌ ॥ 14-27 

ಶಿವತಾದಾ ನ್ನು ಹೊಂದಿ ಯೋಗಿಗಳಿಂದ ಯಾವಾಗಲೂ ಯಾವ ಯಾವ ಚೇಷ್ಟೆಗಳು (ಕ್ರಿಯೆಗಳು) 


೬ 


ಉತ್ಪನ್ನವಾಗುವುವೋ, ಅವೆಲ್ಲವೂ ಮಹೇಶನಾದ ಶಿವನ ಪೂಜೆಯೇ ಆಗಿರುತ್ತವೆ 


ಅತಿ ಆಚಾರಸಂಪತ್ತಿಸ್ಥಲಂ ಇಲ್ಲಿಗೆ ಆಚಾರಸಂ೦ಪತ್ತಿಸ್ಥಲವು ಮುಗಿಯಿತು. 


43. ಅಥ ಏಕಭಾಜನಸಲಮ್‌ 
ಈಗ ಏಕಭಾಜನಸ್ಥಲವು 
(6 ಶ್ಲೋಕಗಳು) 


ವಿಶ್ವಂ ಶಿವಮಯಂ ಚೇತಿ 

ಸದಾ ಭಾವಯತೋ ಧಿಯಾ । 
ಶಿವೈಕಭಾಜನಾತ್ಮತ್ವಾತ್‌ 
ಏಕಭಾಜನಮುಚ್ಛತೇ ॥ 14-28 


ಈ ವಿಶ್ವವೆಲ್ಲವೂ ಶಿವಮಯವೆಂದು ತನ್ನ ಬುದ್ದಿಯಿಂದ ಯಾವಾಗಲೂ ಭಾವಿಸುತ್ತಿದ್ದ ಐಕ್ಕಸ್ಥಲಿಗೆ ಶಿವನೋರ್ವನೇ ಏಕೈಕ 
ಆಶ್ರಯನಾಗಿರುವುದರಿ೦ದ ಅವನು ಏಕಭಾಜನನೆಂದು ಕರೆಯಲ್ಲಡುತ್ತಾನೆ. 

(ಉದಾಹರಣೆ : ಭಾಜನ- ಪಾತ್ರ, ಶಿವನು ಜೀವಾತ್ಮನು ಒಂದೇ ಪಾತ್ರರಾಗಿದ್ದಾರೆ. ಲಿಂಗೈಕ್ಕನೂ, ಈ ವಿಶ್ವ ಎರಡೂ ಸಹ 
ಶಿವನಲ್ಲಿರುವುದರಿಂದ ಇವನು (ಲಿಂಗೈಕ್ಕನು) ಏಕಭಾಜನಸ್ನ್ಥಲಿಯಾಗಿದ್ದಾನೆ.) 


ಸ್ಪಸ್ಯ ಸರ್ವಸ್ಯ ಲೋಕಸ್ಯ 
ಶಿವಸ್ಯಾದ್ವೈತದರ್ಶನಾತ್‌ | 
ಏಕಭಾಜನಯೋಗೇನ 
ಪ್ರಸಾದೈಕ್ಯಮತಿರ್ಭವೇತ್‌ ॥ 14-29 


ಸ್ಥಿತಿಯಿಂದ ಪ್ರಸಾದೈಕ್ಯಮತಿ ಯುಳ್ಳವನಾಗುತ್ತಾನೆ (ಪ್ರಸಾದದಲ್ಲಿ ಐಕ್ಕಮತಿಯುಳ್ಳವನಾಗುತ್ತಾನೆ). 
ಶಿವೇ ವಿಶ್ವಮಿದಂ ಸರ್ವಮ್‌ 

ಶಿವಃ ಸರ್ವತ್ರ ಭಾಸತೇ । 

ಆಧಾರಾಧೇಯಭಾವೇನ 

ಶಿವಸ್ಯ ಜಗತಃ ಸ್ಥಿತಿಃ ॥ 14-30 

ಈ ಎಲ್ಲ ವಿಶ್ವವು ಶಿವನಲ್ಲಿ ಇರುತ್ತದೆ. ಶಿವನು ಎಲ್ಲ ಕಡೆಗಿರುತ್ತಾನೆ. ಶಿವ ಮತ್ತು ಜಗತ್ತು - ಇವರೀರ್ವರಲ್ಲಿ ಆಧಾರ ಮತ್ತು 
ಅಧೇಯಭಾವದ ಸ್ಥಿತಿ ಇರುತ್ತದೆ (ಶಿವನು ಆಧಾರ, ಜಗತ್ತು ಆಧೇಯವೆಂದು ತಿಳಿದುಕೊಳ್ಳಬೇಕು). 


ಚಿದೇಕಭಾಜನಂ ಯಸ್ಯ 

ಚಿತ್ರವೃತ್ತೇಃ ಶಿವಾತ್ಮಕಮ್‌ । 

ನಾನ್ಯತ್‌ ತಸ್ಯ ಕಿಮೇತೇನ 

ಮಾಯಾಮೂಲೇನ ವಸ್ತುನಾ | 14-31 

ಯಾರ ಚಿತ್ತವೃತ್ತಿಯು (ಮನೋವ್ಯಾಪಾರವು) ಶಿವಾತ್ಮಕವೂ (ಶಿವಸ್ವರೂಪವೂ) ಮತ್ತು ಚಿದೇಕಭಾಜನವೂ (ಚಿದ್ರೂಪವನ್ನೇ 
ಆಶ್ರಯವಾಗಿ ಪಡೆದಿರುವುದೋ) ಆ ಐಕ್ಕಸ್ಥಲಿಗೆ ಮಾಯಾ ಮೂಲವಾದ ಈ ಪ್ರಪಂಚದಿಂದ ಏನು ಪ್ರಯೋಜನ? 


ಚಿತ್ರಕಾಶಯತೇ ವಿಶ್ವಮ್‌ 
ತದ್ದಿನಾ ನಾಸ್ತಿ ವಸ್ತು ಹಿ । 
ಚಿದೇಕನಿಷ್ಠಚಿತ್ತಾನಾಮ್‌ 
ಕಿಂ ಮಾಯಾಶಪರಿಕಲ್ಪಿತೈ: ॥ 14-32 


ಚೈತನ್ಯವೇ ವಿಶ್ವವನ್ನು ಪ್ರಕಾಶಿಸುತ್ತದೆ. ಆ ಚೈತನ್ಯದ ಹೊರತಾಗಿ ಯಾವ ವಸ್ತುವೂ ಅಸ್ತಿತ್ವದಲ್ಲಿರುವುದಿಲ್ಲ. ಆದ್ದರಿಂದ ಚಿದೇಕನಿಷ್ಠ 
ಚಿತ್ತನಾದ (ಚೈತನ್ಯದಲ್ಲಿಯೇ ತತ್ತರವಾದ ಚಿತ್ತವುಳ್ಳ) ಐಕ್ಕಸ್ಥಲಿಗೆ ಮಾಯಾಕಲ್ಪಿತವಾದ ಈ ಪ್ರಾಪಂಚಿಕ ವಸ್ತುಗಳಿಂದ ಯಾವ 
ಪ್ರಯೋಜನವೂ ಇರುವುದಿಲ್ಲ. 


ವೃತ್ತಿಶೂನ್ಯೇ ಸ್ಪಷ್ಯದಯೇ 
ಶಿವಲೀನೇ ನಿರಾಕುಲೇ । 
ಯಃ ಸದಾ ವರ್ತತೇ ಯೋಗೀ 


ಸ ಮುಕ್ತೋ ನಾತ್ರ ಸಂಶಯಃ ॥ 14-33 


ವೃತ್ತಿಶೂನ್ಕವಾದ (ಅನ್ನ ವೃವಹಾರವಿಲ್ಲದಿರುವ), ನಿರಾಕುಲವಾದ (ಕೋಭೆರಹಿತವಾದ) ಮತ್ತು ಶಿವನಲ್ಲಿಯೇ ಲೀನವಾದ ತನ್ನ 


ಹೃದಯದಲ್ಲಿಯೇ ಯಾವ (ಐಕ್ಕಸ್ಥಲದ) ಯೋಗಿಯು ವರ್ತಿಸುತ್ತಾನೆಯೋ ಅವನು ಮುಕ್ತನೆಂಬುವುದರಲ್ಲಿ ಯಾವ 


ಅತಿ ಏಕಭಾಜನಸ್ಥಲಂ 
ಇಲ್ಲಿಗೆ ಏಕಭಾಜನಸ್ಥಲವು ಮುಗಿಯಿತು. 


44. ಅಥ ಸಹಭೋಜನಸ್ಥಲಮ್‌ 
ಈಗ ಸಹಭೋಜನಸ್ಥಲವು 
(11 ಶ್ರೋಕಗಳು) 
ಗುರೋಃ ಶಿವಸ್ಯ ಶಿಷ್ಯಸ್ಯ 
ಸ್ಪಸ್ಥರೂಪತಯಾ ಸ್ಮೃತಿಃ | 
ಸಹಭೋಜನಮಾಖ್ಯಾತಮ್‌ 
ಸರ್ವಗ್ರಾಸಾತ್ಮಭಾವತಃ ॥ 14-34 
ಗುರುವನ್ನು, ಶಿವನನ್ನು ಮತ್ತು ಶಿಷ್ಯನನ್ನು ಸ್ಪಸ್ತ್ವರೂಪವಾಗಿ (ತನ್ನ ಆತ್ಮದೊಂದಿಗೆ ಅಭಿನ್ನವಾಗಿ) ತಿಳಿದುಕೊಂಡು 
ಸರ್ವಗಾಸಾತ್ಮಭಾವದಿಂದ (ಎಲ್ಲವನ್ನು ಒಟ್ಟುಗೂಡಿಸಿ ಗ್ರಹಿಸುವ ದೆಸೆಯಿಂದ) ಇರುವ ಐಕ್ಕಸ್ಥಲಿಯು ಸಹಭೋಜನನೆಂದು 
ಕರೆಯಲ್ಪಡುತ್ತಾನೆ. 


ಶಿವಂ ವಿಶ್ವಂ ಗುರುಂ ಸಾಕಾ ದ್‌ 
ಯೋಜಯೇನ್ನಿತ್ಯಮಾತ್ಮನಿ | 

ಏಕತ್ವೇನ ಚಿದಾಕಾರೇ 

ತದಿದಂ ಸಹಭೋಜನಮ್‌ ॥ 14-35 


ಚಿದಾಕಾರರೂಪವಾದ ತನ್ನ ಆತ್ಮದಲ್ಲಿ ಶಿವನನ್ನು, ವಿಶ್ವವನ್ನು ಮ 
ತಿಳಿದುಕೊಳ್ಳುವ) ಸ್ಥಿತಿಯೇ ಸಹಭೋಜನವು. 


(೮ 
ಈ 
ಲ 
₹೭೬ 
[2 
೬ 
HM 
GL 
2 
© 
ತ 
24 


ಸಾಕ್ಟಾತ್‌ ಯೋಜಿಸುವ (ಸಾಕ್ಷಾತ್‌ 


ಅಯಂ ಶಿವೋ ಗುರುಶ್ಛೈಷ 

ಜಗದೇತಚ್ಚರಾಚರಮ್‌ । 

ಅಹಂ ಚೇತಿ ಮತಿರ್ಯಸ್ಯ 

ನಾಸ್ತ ಸ್‌ ವಿಶ್ವಭೋಜಕಃ ॥ 14-36 

ಇವನು ಶಿವನು, ಇವನು ಗುರುವು, ಇದು ಚರಾಚರವಾದ ಜಗತ್ತು ಮತ್ತು ನಾನು ಎಂಬ ಭೇದಬುದ್ಧಿಯು ಯಾರಲ್ಲಿ 
ಇರುತ್ತದೆಯೋ ಅವನು ವಿಶ್ವಭೋಜಕನಾಗನು (ಅವನು ಸಹಭೋಜನಸ್ಥಲಿಯಲ್ಲ). 


ಅಹಂ ಭೃತ್ಯಃ ಶಿವಃ ಸ್ಟಾಮೀ 
ಶಿಷ್ಯೋಂಹಂ ಗುರುರೇವ ವೈ | 


ಅತಿ ಯಸ್ಯ ಮತಿರ್ನಾಸ್ತಿ 

ಸ ಚಾದ್ವೈತಪದೇ ಸ್ಥಿತಃ ॥ 14-37 
ನಾನು ಭೃತ್ಯನು (ಸೇವಕನು), ಶಿವನು ಸ್ವಾಮಿಯು, ನಾ 
ಯಾರಿಗೆ ಇರುವುದಿಲ್ಲವೋ ಅವನು ಅದ್ವೈತ ಸ್ಥಾನದಲ್ಲಿರುತ್ತಾನೆ. 
ಪರಾಹಂತಾಮಯೇ ಸ್ವಾತ್ಮ- 

ಪಾವಕೇ ವಿಶ್ವಭಾಸ್ಪತಿ । 

ಇದಂತಾಹವ್ಯಹೋಮೇನ 

ವಿಶ್ವಹೋಮೀತಿ ಕಥ್ಯತೇ ॥ 14-38 
ವಿಶ್ವಭಾಸಕವಾದ (ವಿಶ್ವವನ್ನು ಬೆಳಗುವ) ಪರಾಹ೦ತರೂಪವಾದ ತನ್ನ ಆತ್ಮವೆಂಬ ಅಗ್ನಿಯಲ್ಲಿ ಇದಂ ರೂಪವಾದ ಎಲ್ಲವನ್ನು 
ಹೋಮ ಮಾಡುವವನು ವಿಶ್ವಹೋಮಿಯೆಂದು ಕರೆಯಲ್ಲಡುತ್ತಾನೆ. 


ಅಹಂ ಶಿವೋ ಗುರುಶ್ಚಾಹಮ್‌ 

ಅಹಂ ವಿಶ್ವಂ ಚರಾಚರಮ್‌ । 

ಯಯಾ ವಿಜ್ಞಾಯತೇ ಸಮ್ಯಕ್‌ 

ಪೂರ್ಣಾಹಂತೇತಿ ಸಾ ಸ ಕೃತಾ ॥ 14-39 

ನಾನೇ ಶಿವನು, ನಾನೇ ಗುರುವು, ನಾನೇ ಚರಾಚರವಾದ ವಿಶ್ವವು ಎಂಬುದಾಗಿ ಯಾವುದರಿಂದ ಚೆನ್ನಾಗಿ 
ತಿಳಿಯಲ್ಪಡುತ್ತದೆಯೋ ಅದುವೇ ಪೂರ್ಣಾಹಂತವೆಂದು ಕರೆಯಲ್ಪಡುತ್ತದೆ. 

ಆಧಾರವಹ್ಹಾ ಚಿದ್ರೂಹೇ 

ಭೇದಜಾತಂ ಜಗದ್ಭವಿಃ | 

ಜುಹೋತಿ ಜ್ಞಾನಯಜ್ಞಾ ಯಃ 

ಸ ಜ್ಞೇಯೋ ವಿಶ್ವಹವ್ಯಭುಕ್‌ ॥ 14-40 

ಚಿದ್ರೂಪವಾ ಅತ್ನವೆಂಬ ಆಧಾರ ಅಗ್ನಿಯಲ್ಲಿ ಜಗತ್ತಿನ ಭೇದ ಸಮೂಹವೆಂಬ ಹವಿಸ್ಸನ್ನು ಯಾವಾತನು ಹೋಮ 
ಮಾಡುವನೋ ಅವನು ಜ್ಞಾನಯಜ್ವಾ (ಜ್ಞಾನಯಜ್ಞ ದೀಕ್ಷಿತನೆಂತಲೂ) ಮತ್ತು ವಿಶ್ವಹವ್ಯಭುಕ್‌ (ವಿಶ್ವವೆ೦ಬ ಹವಿಸ್ಸನ್ನು 
ಭುಂಜಿಸುವವನು) ಎಂದು ತಿಳಿದುಕೊಳ್ಳಬೇಕು. 

ಚಿದಾಕಾರೇ ಪರಾಕಾಶೇ 

ಪರಮಾನಂದಭಾಸ್ಪತಿ | 

ವಿಲೀನಚಿತ್ರವೃತ್ತೀನಾಮ್‌ 

ಕಾವಾ ವಿಶ್ವಕ್ರಮಸ್ಥಿತಿಃ ॥ 14-41 

ಪರಾಕಾಶದಲ್ಲಿ (ಸರ್ವೋತ್ಕೃಷ್ಟವಾದ ಆಜ್ಞೆಯೆಂಬ ಸಂಜ್ಞೆಯುಳ್ಳ ಊರ್ಧ್ವ ಹೃದಯಾಕಾಶದಲ್ಲಿ). ಚಿದಾಕಾರರೂಪವುಳ್ಳ (ಅರಿವೇ 
ಸ್ವರೂಪವಾಗುಳ್ಳ) ಪರಮಾನಂದ ರೂಪವಾದ ಸೂರ್ಯನಲ್ಲಿ (ಪರಮಾನಂದ ರೂಪವಾ ಮಹಾಲಿಂಗವೆಂಬ 
ಮಹಾಬೆಳಗಿನಲ್ಲಿ) ತನ್ನ ಚಿತ್ತವೃತ್ತಿಗಳನ್ನು ಅಡಗಿಸಿಕೊಂಡಿರುವ ಐಕ್ಕಸ್ಥಲಿಗೆ ವಿಶ್ವಕ್ತಮದ ಸ್ಥಿತಿಯು, ಜಗತ್ತಿನ ವ್ಯವಹಾರವು 
ಯಾವುದೂ ಇರುವುದಿಲ್ಲ. 


ನಿರಸ್ತವಿಶ್ವಸಂಬಾಧೇ 

ನಿಷ್ಕಲಂಕೇ ಚಿದಂಬರೇ । 
ಭಾವಯೇಲ್ಲೀನಮಾತ್ಮಾನಮ್‌ 
ಸಾಮರಸ್ಯಸ್ವಭಾವತಃ ॥ 14-42 


ನಿರಾಕರಿಸಲ್ಪಟ್ಟು ವಿಶ್ವ ಸಂಬಾಧೆಯುಳ್ಳ (ಜಗತ್ತಿನ ಎಲ್ಲ ಬಾಧೆಗಳನ್ನು ತೊಲಗಿಸಿಕೊಂಡ) ನಿಷ್ಠಲಂಕವಾದ (ಕಲಂಕರಹಿತವಾದ) 
ಚಿದಾಕಾಶರೂಪವಾದ ಮಹಾಲಿಂಗದಲ್ಲಿ ಸಾಮರಸ್ಯ ಭಾವದಿಂದ ತನ್ನನ್ನು ಕ್ಕ ಗಿ ಭಾವಿಸಬೇಕು 
ಸೈಷಾ ९८३. ಪರಾ ಜ್ಲೇಯಾ 
ಸತಾನಂದಪಕಾಶಿನೀ । 
ಮುಕ್ತಿರಿತ್ಯುಚ್ಛತೇ ಸದ್ಧಿಃ 
ಜಗನ್ಮೋಹನಿವರ್ತಿನೀ ॥ 14-43 
ನ್ನು ಪ್ರಕಾಶಿಸುವ ಪರಾವಿದ್ಯೆಯನ್ನೇ (ಜ್ಞಾನವನ್ನೇ) ಶ್ರೇಷ್ಠವೆಂದು ತಿಳಿದುಕೊಳ್ಳಬೇಕು. ಜಗತ್ತಿನ 
ಮೋಹವನ್ನು ನಿವಾರಿಸುವ ಆ ವಿದ್ಯೆಯಿ೦ದಲೇ ಮುಕ್ತಿ ಸಿಗುವುದೆಂದು ಸಜ್ಜನರು ಹೇಳುತ್ತಾರೆ. 


ಭಕ್ತಾದಿಧಾಮಾರ್ಪಿತಧರ್ಮಯೋಗಾತ್‌ 

ಪ್ರಾಪೈಕಭಾವಃ ಪರಮಾದ್ಭುತೇನ | 

ಶಿವೇನ ಚಿದ್ವೋಮಮಯೇನ ಸಾಕ್ಷಾತ್‌ 

ಮೋಕಶಿಯೋ ಭಾಜನತಾಮು ೈತಿ॥ 14-44 

- ಅಂದವಜ್ಞಾ ವತಮ್‌ 

ಭಕಸ್ನಲಾದಿಗಳಲ್ಲಿ ಹೇಳಿದ ಧರ್ಮಗಳನ್ನು (ಸದಾಚಾರಗಳನು) ಆಚರಿಸುವುದರಿಂದ, ಚಿದಾಕಾಶರೂಪವಾದ ಸಾಕಾತ್‌ 
ಶಿವನೊಡನೆ ಪರಮಾದ್ಭುತವಾದ ರೂಪದಲ್ಲಿ ಐಕ್ಕಭಾವನೆಯನ್ನು ಹೊಂದಿ ಮೋಕ್ಷಶ್ರೀಗೆ ಭಾಜನನಾಗುತ್ತಾ 


ಇಂ 


२८ 


ಅತಿ ಸಹಭೋಜನಸ್ಥಲಂ ಇಲ್ಲಿಗೆ ಸಹಭೋಜನಸ್ಥಲವು ಮುಗಿಯಿತು. 


ಓಂ ತತತ್‌ ಇತಿ 

ಪ್ರೀ ತಿವಗೀತೇಷು ಸಿದ್ಧಾಂತಾಗಮೇಷು ತಿವಾದ್ವೈ ತವಿದ್ಯಾಯಾಂ ತಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯಸಂವಾದೇ 
ವೀರಶ್ರೆವಧರ್ಮನಿರ್ಣಯೇ 

ಶ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣ್‌ೌ ಐಕ್ಕಸಲೇ ಐಕ್ಕಸಲಾದಿ ಚತುರ್ವಿಧಸ್ವಲಪ್ರಸಂಗೋ ನಾಮ 
ಚತುರ್ದಶಃ ರಿಚ್ಛೇದ: 1 

ಓಂ ತತ್ಸತ್‌ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ 

ಪ್ರೇ ಸಿದ್ಧಾ ೦ತಾಗಮಗಳಲ್ಲಿಯ ಶಿವಾದ್ರೈತವಿದ್ಯಾರೂಪವೂ, ಶಿವಯ್ಯೋ?ಶಾಸ್ತ್ರವೂ, ಶ್ರೀ ರೇಣುಕಾಗಸ್ಥ್ಯ,ಸ೦ವಾದರೂಪವೂ, ಶ್ರೀ 
ಏೀರಶ್ರೆವಧರ್ಮನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವಾದ ಶ್ರೀ ಸಿದಾಂತ ಶಿಖಾಮಣಿಯಭಲಿ 
ಐಕ್ಷಸಲದಲಿಯ ಐಕಸಲಾದಿ ನಾಲ್ರು ವಿಧ ಸಲಪಸಂಗವೆಂಬ ಹೆಸರಿನ ಹದಿನಾಲ್ರನೆಯ ಪರಿಚ್ಛೇದವು ಮುಗಿದುದು 


ಪಂಚದಶಃ ಪರಿಚೇದಃ 
ಹದಿನೈದನೆಯ ಪರಿಚ್ಛೇದವು 
(71 ಶೋಕಗಳು) 
ಭಕ್ತಸ್ಥಲಾಂತರ್ಗತನವವಿಧಲಿಂಗಸ್ಥಲಪ್ರಸಂಗಃ 
ಭಕ್ತಸ್ಥಲಾಂತರ್ಗತವಾ ದ ನವವಿಧ ಲಿಂಗಸ್ಥಲ ಪ್ರಸಂಗವು 
ಅಥ ಭಕಸ 
ಈಗ ಭಕಸಲವು 
(6 ಶ್ಲೋಕಗಳು) 


॥ ಶ್ರೀ ರೇಣುಕ ಉವಾಚ ॥ 
ಷಟ್ಟಲೋಕ್ತಸದಾಚಾರ- 
ಪನ್ನಸ್ನ ಯಥಾಕಮಮ್‌ | 
ಲಿಂಗಸಲಾನಿ ಕಥ್ನಂತೇ 
ಜೀವನು ಕ್ರಿಪರಾಣಿ ಚ॥ 15-1 
ಹೇ ಅಗಸ ನೇ, ಅಂಗ ಷಟ್‌ಸ್ಪಲದಲ್ಲಿ ಹೇಳಿದ ಸದಾಚಾ 
ಲಿಂಗಸ್ನಲಗಳು ಕಮಾನುಸಾರವಾಗಿ ಹೇಳಲಡುತವೆ 
॥ ಅಗಸ್ನ ಉವಾಚ ॥ 
ಭಕ್ತಾ चन्ये ವಸಾನಾನಿ 
ಷಡುಕಾನಿ ಸಲಾನಿ ಚ । 
ಲಿಂಗಸ್ಸಲಾನಿ ಕಾನೀಹ 
ಕಥ್ನಂತೇ ಕತಿ ವಾ ಪುನಃ ॥ 15-2 
ಹೇ ರೇಣುಕಗಣಾಧೀಶರನೇ, ಭಕನನ್ನೇ ಮೊದಲುಗೊಂಡು ಐಕ್ಕನೇ ಕೊನೆಯದಾಗಿರುವ ಆರು ಸ್ಥಲಗಳನ್ನು ನೀವು ಹೇಳಿದ್ದೀರಿ. 
ಈಗ ಲಿಂಗಸ್ಸಲಗಳೆಂದರೆ ಯಾವುವು? ಅವು ಪುನಃ ಎಷ್ಟು ವಿಧವಾಗಿ ಹೇಳಲಡುತವೆ? 
॥ ಶ್ರೀ ರೇಣುಕ ಉವಾಚ ॥ 
ಗುರ್ವಾದಿಜ್ಞಾನಶೂನ್ಯಾಂತಾಃ 
ಭಕ್ತಾದಿಸ್ಪಲಸಂತ್ರಿತಾಃ | 
ಸ್ಥಲಭೇದಾಃ ಪ್ರಕೀರ್ತ್ಯಂತೇ 
ಪಂಚಾಶತಪ ಚಾಧುನಾ ॥15-3 
ಗಳನ್ನು ಆಶ್ರಯಿಸಿರುವ ದೀಕ್ಷಾಗುರುಸ್ಥಲವನ್ನೇ ಮೊದಲು ಮಾಡಿಕೊಂಡು ಜ್ಞಾನಶೂನ್ಯಸ್ಥ ದವರೆಗಿನ ಐವತ್ತೇಳು 


(57) ಪ್ರಕಾರದ ಸ್ಥಲಭೇದಗಳು ಹೇಳಲ್ಪಡುತ್ತವೆ. 


© 
ಉ 
2 
೦ 
£. 
२4. 
©) 
೪ 
1 
£ 
< 
ट 
छठे 
₹1 
ತ 


ಆದೌ ನವಸಲಾನೀಹ 
ಭಕ್ತಸ್ಥಲಸಮಾಶ್ರಯಾತ್‌ 

ಕಥ್ಯಂತೇ ಗುಣಸಾರೇಣ 

ನಾಮಾನ್ಯೇಷಾಂ ಪೃಥಕ್‌ ಶ್ರುಣು ॥ 15-4 


ದೀಕ್ಷಾಗುರುಸ್ಥಲಂ ಪೂರ್ವಮ್‌ 
ತತಃ ಶಿಕ್ಷಾಗುರುಸ್ಥಲಮ್‌ | 
ಪ್ರಜ್ಞಾಗುರುಸ್ಥಲಂ ಚಾಥ 
ಕ್ರಿಯಾಲಿಂಗಸ್ಥಲಂ ತತಃ ॥15-5 


ಭಾವಲಿಂಗಸ್ಥಲಂ ಚಾಥ 

ಜ್ಞಾನಲಿಂಗಸ್ಥಲಂ ತತಃ | 

ಸ್ವಯಂ ಪರಂ ಚರಂ ಚೇತಿ 

ತೇಷಾಂ ಲಕ್ಷ ००२८०२३ ॐ९ ॥ 15-6 

ಇವುಗಳಲ್ಲಿ ಭಕ್ತಸ್ಥಲವನ್ನು ಆಶ್ರಯಿಸಿರುವ ಒಂಭತ್ತು ಅವಾಂತರ ಸ್ಥಲಗಳು ಗುಣಶ್ರೇಷ್ಠತ್ತದಿ೦ದ ಹೇಳಲ್ಲಡುತ್ತವೆ. ಇವುಗಳ 
ಹೆಸರುಗಳನ್ನು ಬೇರೆಬೇರೆಯಾಗಿ ಕೇಳು. ಮೊದಲನೆಯದು ದೀಕ್ಷಾಗುರುಸ್ಥಲವು. ಅನಂತರ ಶಿಕ್ಷಾಗುರುಸ್ಥಲವು. ಅದಾದ ಮೇಲೆ 
ಪ್ರಜ್ಞಾ (ಜ್ಞಾನ) ಗುರುಸ್ಥಲವು. ನಂತರ ಕ್ರಿಯಾಲಿಂಗಸ್ಥಲವು. ಅದಾದ ಮೇಲೆ ಭಾವಲಿಂಗ ಸ್ಥಲವು. ನಂತರ ಜ್ಞಾನಲಿಂಗಸ್ಥಲವು. 
ತರುವಾಯ ಸ್ವಯಸ್ಥಲ, ಪರಸ್ಥಲ, ಚರಸ್ಮಲಗಳು ಹೇಳಲ್ಪಡುತ್ತವೆ. ಅವುಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳಲಾಗುವುದು. 


45. ಅಥ ದೀಕ್ಬಾಗುರುಸ್ಥಲಮ್‌ 
ಈಗ ದೀಕ್ಷಾಗುರುಸ್ಥಲವು 
(5 ಶ್ಲೋಕಗಳು) 


ದೀಯತೇ ಪರಮಂ ಜ್ಞಾನಮ್‌ 

ಕ್ಸಿ €ಯತೇ ಪಾಶಬಂಧನಮ್‌ । 

ಯಯಾ ದೀಕ್ಷೇತಿ ಸಾ ತಸ್ಯಾಮ್‌ 

ಗುರುರ್ದೀಕ್ಷಾಗುರುಃ ಸ್ಮೃತಃ ॥ 15-7 

ಯಾವುದರಿಂದ ಪರಮಶ್ರೇಷ್ಠವಾದ ಶಿವಜ್ಞಾನವು ಕೊಡಲ್ಪಡುವುದೋ ಮತ್ತು ಮಲ ಮಾಯಾಪಾಶರೂಪವಾದ ಬಂಧನವು 
ಕ್ಷಯಿಸಲ್ಪಡುವುದೋ ಅದುವೇ ದೀಕ್ಷೆಯು. ಆ ದೀಕ್ಷೆಯಲ್ಲಿ (ದೀಕ್ಷೆ ಮಾಡುವಲ್ಲಿ) ಯಾರು ಗುರುವೋ ಅವನು 
“ದೀಕ್ಷಾಗುರು'ವೆ೦ದು ನೆನೆಯಲ್ಪಡುವನು 


ಗುಣಾತೀತಂ ಗುಕಾರಂ ಚ 

ರೂಪಾತೀತಂ ರುಕಾರಕಮ್‌ । 

ಗುಣಾತೀತಮರೂಪಂ ಚ 

ಯೋ ದದ್ಯಾತ್‌ ಸ ಗುರುಃ ಸ್ಮೃತಃ ॥ 15-8 

“ಗು'ಕಾರವೆ೦ದರೆ ಗುಣಾತೀತ (ಪ್ರಾಕೃತ ಗುಣಾತೀತ)ವೆಂದರ್ಥ ಮತ್ತು "ರು' ಕಾರವೆಂದರೆ ರೂಪಾತೀತ (ಮಾಯಾ ರೂಪವನ್ನು 
ಮೀರಿದ್ದು) ಎಂದರ್ಥ ಹೀಗೆ ಗುಣಾತೀತವೂ ಮತ್ತು ರೂಪಾತೀತವೂ ಆದ (ಗುಣತ್ರಯವನ್ನು ಮೀರಿದ ಜ್ಯೋತಿರ್ಮಯವಾದ 
ಬಿಂದು ಸಂಬಂಧವಾದ, ಕಲಾರೂಪವಿಲ್ಲದ, ಚಿನ್ಮಯ 

ವಸ್ತುವನ್ನು ಯಾವನು ಕೊಡುವನೋ (ಯಾವನು ಉಪದೇಶಿಸಿ ತಿಳಿಸಿ ಕೊಡುವನೋ) ಅವನೇ "ಗುರು'ವೆಂದು 
ನೆನೆಯಲ್ಪಡುವನು 

ಆಚಿನೋತಿ ಚ ಶಾಸ್ತಾರ್ಥಾನ್‌ 

ಆಚಾರೇ ಸ್ಥಾಪಯತ್ಯಲಮ್‌ 


ಸೃಯಮಾಚರತೇ ಯಸಾತ್‌ 
ಆಚಾರ್ಯಸೇನ ಚೋಚ್ನತೇ ॥ 15-9 


ಶಾಸ್ತ್ರಾರ್ಥಗಳನ್ನು ( ವಾಗಮ ಶಾಸ್ತ ರಹಸ್ಥಾರ್ಥಗಳನ್ನು ಯಾರು ಸಂಗ್ರಹಿಸುತ್ತಾರೆಯೋ, ಆಚಾರದಲ್ಲಿ (ವೀರಶೈವಾಚಾರ 
ಹೆಚ್ಚಿನ ಪ್ರಮಾಣದಲ್ಲಿ (ಶಿಷ್ಕರನ್ನು) ನಿಯೋಜಿಸುವನೋ ಮತ್ತು ತಾನೂ ಆಚರಿಸುವನೋ ಅವನೇ “ಆಚಾರ್ಯ'ನೆಂದು 
ಹೇಳಲಡುತಾನೆ 
ಷಡಧ್ವಾತೀತಯೋಗೇನ 
ಯತತೇ ಯಸ್ತು ದೇಶಿಕಃ । 
ಮಾಯಾಬ್ದಿತಾರಣೋಪಾಯ- 
ಹೇತುರ್ವಿಶ್ವಗುರುಃ ಶಿವಃ ॥ 15-10 

ಯಾವ ದೇಶಿಕನು (ಗುರುವು) ಷಡಧ್ವಗಳನ್ನು (उकण क ಪದಾಧ್ವ, ಮಂತ್ರಾಧ್ವ, ಭುವನಾಧ್ವ ತತ್ತ್ವ್ವಾದ್ವ, ಧ್ವಗಳನ್ನು) 
ಮೀರಿದ ಉಪಾಯದಿಂದ ಶಿವಯೋಗದಲ್ಲಿ ಯತೃಶೀಲನಾಗುತಾನೆಯೋ ಶ್ವಗುರುವು. ಅವನೇ ಶಿವನು 


ಅಖಂಡಂ ಯೇನ ಚೈತನ್ಯಮ್‌ 

ವಜತೇ ಸರ್ವವಸುಷು | 

ಆತಯೋಗಪಭಾವೇನ 
ಗುರುರ್ವಿಶ್ಚಭಾ ಕಃ ॥ 15-11 


ತನ್ನ ಆತ್ಮಯೋಗ ಪ್ರಭಾವದಿಂದ (ಶಿವತಾದಾತ್ಮ ಯೋಗದ) ಯಾವ ದೇಶಿಕನಿಗೆ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಅಖಂಡವಾ 


८ 


ಚೈತನ್ಯವೇ ತೋರುವುದೋ ಅಂತಹ ಆ ಗುರುವನ್ನು ವಿಶ್ವಭಾಸಕನೆಂದು ಕರೆಯುತ್ತಾರೆ. 
ಇತಿ ದೀಕ್ಷಾಗುರುಸ್ಥಲಂ ಇಲ್ಲಿಗೆ ದೀಕ್ಷಾಗುರುಸ್ಥಲವು ಮುಗಿಯಿತು. 


46. ಅಥ ಶಿಕಾಗುರುಸಲಮ್‌ 
ಈಗ ಶಿಕ್ಷಾಗುರುಸ್ಥಲವು 
(9 ಶ್ಲೋಕಗಳು) 


ದೀಕ್ಷಾಗುರುರಸೌ ಶಿಕ್ಷಾ- 

ಹೇತುಃ ಶಿಷ್ಯಸ್ಯ ಬೋಧಕ: | 

ಪ್ರಶ್ನೋತ್ತರಪ್ರವಕ್ತಾ ಚ 

ಶಿಕಾಗುರುರಿತೀರ್ಯತೇ ॥15-12 

ಆ ದೀಕಾಗುರುವೇ ಶಿಷ್ಯನಿಗೆ ಬೋಧಕನಾಗಿ ಮತ್ತು ಪ್ರಶ್ಯೋತರಗಳಿಗೆ ನಾಗಿ ಶಿಕ್ಷಣಕ್ಕೆ ಕಾರಣವಾಗಿರುವುದರಿಂದ 
ಅವನನ್ನು 'ಶಿಕ್ಷಾಗುರು ವೆಂದು ಕರೆಯಲಾಗಿದೆ. 


ಬೋಧಕೋsಯಂ ಸಮಾಖ್ಯಾತೋ 
ಬೋಧ್ಯಮೇತದಿತಿ ಸ್ಫುಟಮ್‌ | 
ಶಿಷ್ಯೇ ನಿಯುಜ್ಯತೇ ಯೇನ 

ಸ ಶಿಕ್ಪಾಗುರುರುಚ್ಛತೇ ॥ 15-13 


ದಲ್ಲಿ) 


ದ 


ಈ ಗುರುವು ಬೋಧಕನೆಂದು ಹೇಳಲ್ಪಡುತ್ತಾನೆ. ಈ ಶಿವಯೋಗ ಜ್ಞಾನವು ಬೋಧ್ಯವೆಂದು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. 
ಈ ಬೋಧ್ಯ-ಬೋಧಕ ಭಾವನೆಯು ಯಾವ ಗುರುವಿನಿಂದ ಶಿಷ್ಯನಲ್ಲಿ ನಿಯೋಜಿಸಲ್ಪಡುತ್ತದೆಯೋ ಅವನು “ಶಿಕ್ಷಾಗುರು'ವೆ೦ದು 
ಹೇಳಲ್ಪಡುತ್ತಾನೆ. 


ಸಂಸಾರತಿಮಿರೋನ್ಮಾಥಿ- 

ಶರಚ್ಚಂದ್ರ ಮರೀಚಯಃ । 

ವಾಚೋ ಯಸ್ಯ ಪ್ರವರ್ತಂತೇ 

ತಮಾಚಾರ್ಯಂ ಪ್ರಚಕ್ಷತೇ ॥ 15-14 

ಯಾವನ ಉಪದೇಶ ವಾಕ್ಕಗಳು ಸಂಸಾರವೆಂಬ ಅಂಧಕಾರವನ್ನು ತೊಲಗಿಸುವಲ್ಲಿ ಶರತ್‌ಕಾಲದ ಚ೦ದ್ರನ ಕಿರಣಗಳಂತೆ 
ಕಾರ್ಯಗೈಯುವುದೋ ಅವನನ್ನು ಆಚಾರ್ಯನೆಂದು ಕರೆಯುತ್ತಾರೆ. 


ದದಾತಿ ಯಃ ಪತಿಜ್ಞಾನಮ್‌ 

ಜಗನ್ಮಾಯಾನಿವರ್ತಕಮ್‌ 

ಅದ್ವೈತವಾಸನೋಪಾಯಮ್‌ 

ತಮಾಚಾರ್ಯವರಂ ವಿದುಃ ॥ 15-15 

ಜಗದ್ರೂಪವಾದ ಮಾಯೆಯನ್ನು ನಿವರ್ತನಗೊಳಿಸುವ (ತೊಲಗಿರುವ) ಪತಿಜ್ಞಾನವನ್ನು (ಶಿವಜ್ಞಾನವನ್ನು) ಯಾವಾತನು 
ಕೊಡುತ್ತಾನೆಯೋ ಮತ್ತು ಅದ್ವೈತ (ಶಿವಾದ್ವೈತ) ವಾಸನೆಗೆ ಸಾಧನವಾದ ಆ ಗುರುವನ್ನು ಆಚಾರ್ಯಶ್ರೇಷ್ಠನೆಂದು ಹೇಳುತ್ತಾರೆ. 


ಪೂರ್ವಪಕ್ಷಂ ಸಮಾದಾಯ 

ಜಗದ್ಭೇದವಿಕಲ್ಪನಮ್‌ । 

ಅದ್ವೈತಕೃತಸಿದ್ಧಾಂತೋ 

ಗುರುರೇಷ ಗುಣಾಧಿಕಃ ॥ 15-16 

ಜಗತ್ತಿನ ಭೇದರೂಪವಾದ ವಿಕಲ್ಲಾದಿಗಳನ್ನು ಪೂರ್ವಪಕ್ಷ ರೂಪದಲ್ಲಿ ಗ್ರಹಿಸಿಕೊಂಡು (ಅವುಗಳನ್ನು ನಿರಸನಗೊಳಿಸಿ) ಶಿವಾದ್ವೈತ 
ಸಿದ್ಧಾಂತವನ್ನು ಸಿದ್ಧಗೊಳಿಸುವ ಈ ಶಿಕ್ಷಾಗುರುವೇ ಗುಣಾಧಿಕನು (ಶ್ರೇಷ್ಠನು (ಪೂರ್ವಪಕ್ಷವಾದ ದ್ವೈತ ಸಿದ್ಧಾಂತವನ್ನು 
ಖಂಡಿಸಿ, ಶಿವಾದ್ವೈತ ಸಿದ್ಧಾಂತವನ್ನು ಬೋಧಿಸುವವನೇ ಶಿಕ್ಷಾಗುರುವು). 

ಸಂದೇಹವನಸಂದೋಹ- 

ಸಮುಚ್ಛೇದಕುಶಾರಿಕಾ 

ಯತೂಕ್ಷಿಧಾರಾ ವಿಮಲಾ 

ಸ ಗುರೂಣಾಂ ಶಿಖಾಮಣಿ: | 15-17 

ಸಂದೇಹಗಳೆಂಬ ನಿಬಿಡವಾದ ಅರಣ್ಯವನ್ನು ಕತ್ತರಿಸಿ ಹಾಕುವ ಕೊಡಲಿಯಂತಿರುವ ನಿರ್ಮಲವಾದ ಸದುಪದೇಶವೆಂಬ ವಾಗ್ದಧಿ 
ಯಾರಿಗೆ ಇರುವುದೋ ಆ ಶಿಕ್ಷಾಗುರುವು ಗುರುಗಳಿಗೆಲ್ಲಾ ಶಿಖಾಮಣಿಯಾಗಿದ್ದಾನೆ. 

ಯತ್ನೂಕ್ತಿದರ್ಪಣಾಭೋಗೇ 
ನಿರ್ಮಲೇ ದೃಶ್ಯತೇ ಸದಾ । 
ಮೋಕ್ಷಶ್ರೀರ್ಬಿಂಬರೂಪೇಣ 

ಸ ಗುರುರ್ಭವತಾರಕಃ | 15-18 
ಯಾರ ಉಪದೇಶವೆಂಬ ನಿರ್ಮಲವಾದ 
ಶಿಕ್ಷಾಗುರುವೆ ಭವತಾರಕನು. 


1 
1 
£. 
ol 
೪ 


ದ ವಿಸ್ತಾರದಲ್ಲಿ ಮೋಕ್ಟಲಕ್ಷ್ಮಿಯು ಬಿಂಬರೂಪದಿಂದ ಕಾಣುವಳೋ ಆ 


ಶಿಷ್ಯಾಣಾಂ ಹೃದಯಾಲೇಖ್ಯಮ್‌ 

ಪ್ರದ್ಯೋತಯತಿ ಯಃ ಸ್ವಯಮ್‌ | 

ಜ್ಞಾನದೀಪಿಕಯಾಂನೇನ 

ಗುರುಣಾ ಕಃ ಸಮೋ ಭವೇತ್‌ | 15-19 

ಶಿಷ್ಯರ ಹೃದಯ ಕಮಲದಲ್ಲಿರುವ (ಅವರ) "ನಿಜ'ರೂಪದ ಚಿತ್ರವನ್ನು ತನ್ನ 
ಅಂತಹ ಶಿಕ್ಷಾಗುರುವಿಗೆ ಯಾರು ತಾನೇ ಸಮಾನರಾಗುವರು? 
ಪರಮಾದ್ವೈತವಿಜ್ಞಾನ 

ಪರಮೌಷಧಿದಾನತಃ | 

ಸಂಸಾರರೋಗನಿರ್ಮಾಧೀ 

ದೇಶಿಕ ಕೇನ ಲಭ್ಯತೇ ॥ 15-20 


ಪರಮಾದ್ವೈತ ವಿಜ್ಞಾನವೆಂಬ (ಶ್ರೇಷ್ಠವಾದ ಶಿವಾದ್ವೈತ ಜ್ಞಾನವೆಂಬ) ಉತ್ಕೃಷ್ಟ ಔಷಧವನ್ನು ಕೊಡು 
ಸಂಸಾರವೆಂಬ ರೋಗವನ್ನು ಪರಿಹರಿಸುವ ಈ ಶಿಕ್ಷಾಗುರುವೆ೦ಬ ದೇಶಿಕನು ಯಾರಿಗೆ ತಾನೇ ಲ 
(ಶಕ್ತಿಪಾತರೂಪವಾದ ಸಾತ್ಲಿಕ ಭಾವಸಹಿತರಾದವರಿಗೆ ಮಾತ್ರ ಇಂತಹ ಗುರುವು ದೊರೆಯುತ್ತಾನೆ). 


ಇತಿ ತಿಕ್ಷಾಗುರುಸ್ಥಲಂ ಇಲ್ಲಿಗೆ ಶಿಕ್ಷಾಗುರುಸ್ಥಲವು ಮುಗಿಯಿತು. 


47. ಅಥ (ಪ್ರಜ್ಞಾ ಜ್ಞಾನಗುರುಸ್ಥಲಮ್‌ 
ಈಗ ಜ್ಞಾನಗುರುಸ್ಥಲ 
ಛ 
(9 ಶ್ಲೋಕಗಳು) 


ಉಪದೇಷ್ಟೋಪದೇಶಾನಾಮ್‌ 
ಸಂಶಯಚ್ಛೇದಕಾರಕಃ | 
ಸಮ್ಯಕ್‌ಜ್ಞಾನಪ್ರದಃ ಸಾಕ್ಷಾತ್‌ 

ಈ ५ 
ಏಷ ಜ್ಞಾನಗುರು: ಸ್ಮೃತಃ ॥ 15-21 


ಉಪದೇಶಗಳನ್ನು (ಶಾಸ್ತ್ರದ ರಹಸ್ಕಾರ್ಥಗಳನ್ನು) ಉಪದೇಶಿಸುವ, (ಶಿಷ್ಯನ) ಮನಸ್ಸಿನಲ್ಲಿರುವ ಸಂಶಯಗಳನ್ನು 


ನಿವಾರಣೆ 


ಮಾಡುವ ಮತ್ತು ಸಾಕ್ಷಾತ್‌ ಸಮ್ಮಕ್‌ ಜ್ಞಾನವನ್ನು ಪ್ರಧಾನ ಮಾಡುವ (ಶಿವಜ್ಞಾನವನ್ನು ಅನುಗ್ರಹಿಸುವ) ಈ ಗುರುವೇ 


'ಜ್ಞಾನಗುರು'ವೆಂದು ಕರೆಯಿಸಿಕೊಳ್ಳುವನು. 


ನಿರಸ್ತವಿಶ್ಪಸಂಭೇದಮ್‌ 
ನಿರ್ವಿಕಾರಂ ಚಿದಂಬರಮ್‌! 
ಸಾಕ್ಸಾತ್ಯರೋತಿ ಯೋ ಯುಕ್ತಾ 
ಸ ಜ್ಞಾನಗುರುರುಚ್ಯತೇ॥ 15-22 
ಯಾವ ಗುರುವು ಯುಕ್ತಿಯಿಂದ (ಶಿವಾದ್ವೈತ ಶಾಸ್ತದಲ್ಲಿ ಹೇಳಿದ ಯುಕ್ತಿ ಪ್ರಮಾಣಗಳಿಂದ 
ಯಾವ ಭೇದವೂ ಇಲ್ಲದಿರುವ, ವಿಕಾರರಹಿತವಾದ “ಚೆದಂಬರ'ವನ್ನು (ಚಿದಾಕಾಶ ತತ್ತ್ವದ 
ಸಾಕಾತ್ತರಿಸಿಕೊಳ್ಳುವನೋ ಅವನೇ "ಜ್ಞಾನಗುರು'ವೆಂದು ಹೇಳಲಡುತಾನೆ. 
PN) ೪ ९ ff) 
ಕಲಂಕವಾನಸೌ ಚಂದ್ರಃ 
ದಿನ್‌ ಶ್ರೀ 
ಕ್ಷಯವೃದ್ಧಿಪರಿಪ್ಲುತಃ | 
ನಿಷ್ಕಲಂಕಸ್ಥಿತೋ ಜ್ಞಾನ- 
फ़ ಈ 


ಜ್ಞಾನದೀಪದಿಂದ ಯಾರು ಪ್ರಕಾಶಗೊಳಿಸುವನೋ 


ಚಂದ್ರಮಾ ನಿರ್ವಿಕಾರವಾನ್‌ ॥ 15-23 
ಚಂದನು (ಆಕಾಶಚ೦ದ್ರನು) ಕಲಂಕವುಳ್ಳವನು ಮತ್ತು ಕ್ಷಯ ವೃದ್ಧಿಗಳಿ೦ದ ಕೂಡಿಕೊಂಡಿರುವವನು ಆಗಿರುತ್ತಾನೆ. ಆದರೆ ಈ 
ಜ್ಞಾನವೆಂಬ "ಜ್ಞಾನಚ೦ದ್ರನು' ನಿಷ್ಕಲಂಕಿಯೂ, ನಿರ್ವಿಕಾರಿಯೂ ಆಗಿದ್ದಾನೆ. 


ಪಾರ್ಶ್ವಸ್ಥತಿಮಿರಂ ಹಂತಿ 

ಪ್ರದೀಪೋ ಮಣಿನಿರ್ಮಿತಃ । 

ಸರ್ವಗಾಮಿ ತಮೋ ಹಂತಿ 

ಬೋಧದೀಪೋ ನಿರಂಕುಶಃ ॥ 15-24 

ಮಣಿಯಿಂದ ನಿರ್ಮಿಸಲ್ಪಟ್ಟ ದೀಪವು ಸಮೀಪದಲ್ಲಿರುವ ತಿಮಿರವನ್ನು (ಕತ್ತಲೆಯನ್ನು) ನಾಶಮಾಡುವುದು. ಆದರೆ 
ನಿರಂಕುಶವಾದ (ಅಪರಿಚ್ಛಿನ್ನವಾದ) ಬೋಧದೀಪವು (ಶಿವಜ್ಞಾನದ ದೀಪವು) ಎಲ್ಲೆಡೆಯಲ್ಲಿರುವ (ತಮಸ್ಸನ್ನು) ಅಜ್ಞಾನವನ್ನು 
ನಾಶಮಾಡುತ್ತದೆ. 


ಸರ್ವಾರ್ಥಸಾಧಕಜ್ಜಾನ- 

ವಿಶೇಷಾದೇಶತತ್ಪರ: । 

ಜ್ಞಾನಾಚಾರ್ಯಃ ಸಮಸ್ತಾನಾಮ್‌ 

ಅನುಗಹಕರ: ಶಿವಃ ॥ 15-25 

ಸರ್ವಾರ್ಥಸಾಧಕವಾದ (ಭೋಗ ಮೋಕ್ಷಗಳಿಗೆ ಸಾಧಕವಾದ) ಜ್ಞಾನ ವಿಶೇಷವನ್ನು (ಶಿವಾದ್ವೈತ ಜ್ಞಾನವನ್ನು) ಆದೇಶಿಸುವುದರಲ್ಲಿ 
(ಉಪದೇಶಿಸುವಲ್ಲಿ) ತತ್ರರನಾದ ಮತ್ತು ಎಲ್ಲ ಮುಮುಕ್ಷಗಳಿಗೆ ಅನುಗ್ರಹವನ್ನು ಮಾಡುವ ಜ್ಞಾನಾಚಾರ್ಯನು ಸಾಕ್ಷಾತ್‌ ಶಿವನೇ ಆಗಿದ್ದಾನೆ. 


ಕಟಾಕ್ಷಚಂದ್ರಮಾ ಯಸ್ಯ 

ಜ್ಞಾನಸಾಗರವರ್ಧನ: । 

ಸಂಸಾರತಿಮಿರಚ್ಛೇದೀ 

ಸ ಗುರುರ್ಜಾನಪಾರಗಃ ॥15-26 

ಯಾವ ಗುರುವಿನ ಕೃಪಾಕಟಾಕ್ಷವೆಂಬ ಚ೦ದ್ರನು (ಶಿಷ್ಯನ) ಜ್ಞಾನಸಾಗರವನ್ನು ಹೆಚ್ಚಿಸುವನೋ ಮತ್ತು ಸಂಸಾರವೆಂಬ 
ಕತ್ತಲೆಯನ್ನು ಹೋಗಲಾಡಿಸುವನೋ ಆ ಗುರುವು ಜ್ಞಾನಪಾರ೦ಗತನು. 


ಬಹಿಸ್ತಿಮಿರವಿಚ್ಛೇತ್ತಾ 

ಭಾನುರೇಷ ಪ್ರಕೀರ್ತಿತಃ । 

ಬಹಿರಂತಸ್ತಮಶ್ಛೇದೀ 

ವಿಭುರ್ದೇಶಿಕಭಾಸ್ಕರಃ ॥ 15-27 

ಈ ಕಾಣುವ ಸೂರ್ಯನು ಬಹಿರಂಗದಲ್ಲಿರುವ ಕತ್ತಲೆಯನ್ನು ಕಳೆಯುವ ನೆಂದು ಹೇಳಲ್ಪಟ್ಟಿರುವನು. ಆದರೆ ಈ ವಿಭುವಾದ 
(ಚಿದ್ವಾಪಕನಾದ) ದೇಶಿಕನೆಂಬ ಭಾಸ್ಕರನು (ಜ್ಞಾನಗುರುವೆಂಬ ಸೂರ್ಯನು) ಹೊರ ಒಳಗಿನ ಅಜ್ಞಾನವನ್ನು 
ದೂರಮಾಡುವನು 


ಕಟಾಕ್ಷಲೇಶಮಾತ್ರೇಣ 

ವಿನಾ ಧ್ಯಾನಾದಿಕಲ್ಪನಮ್‌ 

ಶಿವತ್ವಂ ಭಾವಯೇದ್ಯತ್ರ 

ಸ ವೇಧಃ ಶಾಂಭವೋ ಮತಃ ॥ 15-28 


ಧ್ಯಾನ ಧಾರಣಾದಿ ಅಷಾಂಗಯೋಗಗಳನು, ಮಾಡದೆ ಯಾವ ಗುರುವಿನ ಸಲವೇ ಆದ ಕೃಪಾಕಟಾಕ್ಷದಿಂದಲೇ ಶಿಷ್ಯನಲ್ಲಿ 
ಶಿವತ್ತವು (ಶಿವನೇ ನಾನೆಂಬ ಜ್ಞಾನವು) ವ್ಯಕ್ತವಾಗುವುದೋ ಆ ವೇಧವು (ಗುರುವಿನಿಂದ ಅನುಗ್ರಹಿಸಲ್ಪಟ್ಟ ಶಿವತ್ವ 


ಸಮಾವೇಶವು) ಶಾಂಭವಜ್ಞಾನ'ವೆಂದು ಕರೆಯಲಾಗು 


ಶಿವವೇಧಕರೇ ಜ್ಞಾನೇ 

ದತ್ತೇ ಯೇನ ಸುನಿರ್ಮಲೇ । 

ಜೀವನ್ಮುಕ್ತೋ ಭವೇಚ್ಛಿಷ್ಯಃ 

ಸ ಗುರುರ್ಜಾನಸಾಗರಃ ॥ 15-29 

ಷ್ಠನಲ್ಲಿ ಶಿವವೇಧವನ್ನುಂಟು ಮಾಡುವ (ಶಿವತ್ತವನ್ನು ಸಮಾವೇಶ ಗೊಳಿಸುವ) ನಿರ್ಮಲವಾದ ಜ್ಞಾನವು ಯಾವ 
ಗುರುವಿನಿಂದ ಕೊಟ್ಟೊಡನೆ ಶಿಷ್ಯನು ಜೀವನ್ಮುಕ್ತ ನೋ ಆ ಗುರುವು ಜ್ಞಾನಸಾಗರನು. 


ಇತಿ (ಪ್ರಜ್ಞಾ) ಜ್ಞಾನಗುರುಸ್ಥಲಂ ಇಲ್ಲಿಗೆ (ಪಜ್ಞಾ) ಜ್ಞಾನಗುರುಸ್ಥಲವು ಮುಗಿಯಿತು. 


48. ಅಥ ಕಿಯಾಲಿಂಗಸಲಮ್‌ 
ಈಗ ಕ್ರಿಯಾಲಿಂಗ ಲವು 
(7 ಶ್ಲೋಕಗಳು) 


ಗುರೋರ್ವಿಜ್ಞಾನಯೋಗೇನ 
ಕ್ರಿಯಾ ಯತ್ರ ವಿಲೀಯತೇ । 
ತತ್ನಿಯಾಲಿಂಗಮಾಖ್ಲಾತಮ್‌ 
ಸರ್ವೈರಾಗಮಪಾರಗೈ: ॥ 15-30 

್ಲಿವಗುರುವಿನಿಂ ದೊರೆತ ಅನುಭವಾ _ನಸಂಬಂ೦ಧದಿಂದ ಯಾವ ಲಿಂಗದಲ್ಲಿ ಎಲ್ಲ ಕ್ರಿಯೆಗಳು ವಿಲಯಗೊಳ್ಳುವುವೋ 
ಆ ಲಿಂಗಕ್ಕೆ ಎಲ್ಲರೂ ಶಿವಾಗಮಗಳಲ್ಲಿ ಪಾರಂಗತರಾದವರು (ಎಲ್ಲ ವೀರಶೈವಾಚಾರ್ಯರು) “ಕ್ರಿಯಾಲಿಂಗ'ವೆಂದು 
ಹೇಳುತ್ತಾರೆ. 


ಪರಾನಂದಚಿದಾಕಾರಮ್‌ 
ಪರಬ್ರಹ್ಮೈವ ಕೇವಲಮ್‌ | 

ಲಿಂಗಂ ಸದ್ರೂಪತಾಪನ್ನಮ್‌ 
ಲಕ್ಷ್ಮತೇ ವಿಶಸಿದಯೇ ॥ 15-31 
ಪರಮಾನಂದ ಸ್ವರೂಪವೂ ದೂಪವೂ ಆದ ಆ 
ಸದ್ರೂಪತೆಯನ್ನು ತಾಳಿ, ಇಷ್ಟಲಿಂಗ ರೂಪದಲ್ಲಿ ಕುರುಹಾಗಿ ದೊರೆತಿದೆ. 
ಲಿಂಗಮೇವ ಪರಂ ಜ್ಯೋತಿಃ 

ಭವತಿ ಬ್ರಹ್ಮಕೇವಲಮ್‌ 

ತಸಾತ್‌ ತತೂಜನಾದೇವ 

ಸರ್ವಕರ್ಮಫಲೋದಯಃ ॥ 15-32 

ಪರಂಜ್ನೋತಿ ಸರೂಪವಾದ, ಕೇವಲ ಸ್ವರೂಪ (ಒ೦ದೇ ಆದ) ಆ ಬ್ರಹ್ಮವೇ ಈ ಲಿಂಗವು (ಇಷ್ಟಲಿಂಗವು). ಆದ್ದರಿ೦ದ 
ಈ ಲಿಂಗದ ಪೂಜೆಯಿಂದಲೇ ಎ ತ್ಕರ್ಮಗಳು ಫಲಿಸುವು 


೧೧ 


ಕೇವಲ ಪರಬ್ರಹ್ಮವೇ ವಿಶ್ವದಲ್ಲಿಯ ಎಲ್ಲ ಸತ್ವಿಯೆಗಳ ಸಿದ್ಧಿಗಾಗಿ 


ಪರಿತ್ಯಜ್ಯ ಕ್ರಿಯಾಃ ಸರ್ವಾ 
ಲಿಂಗಪೂಜೈಕತತ್ಪರಾಃ 

ವರ್ತಂತೇ ಯೋಗಿನಃ ಸರ್ವೇ 
ತಸ್ಮಾಲ್ಲಿಂಗಂ ವಿಶಿಷ್ಯತೇ ॥ 15-33 
ಆದ್ದರಿಂದ ಎಲ್ಲ (ಶಿವ)ಯೋಗಿಗಳು ಬೇರೆಲ್ಲಾ ಕ್ರಿಯೆಗಳನ್ನು ತ್ಯಜಿಸಿ ಶಿವಲಿಂಗ ಪೂಜೆಯೊಂದರಲ್ಲಿಯೇ ತತ್ಪರರಾಗಿ ಇರುತ್ತಾರೆ. 
ಅಂತೆಯೇ ಕ್ರಿಯಾಲಿಂಗವು ಸರ್ವೋತ್ಕೃಷ್ಟವಾಗಿದೆ. 


ಯಜ್ಞಾದಯಃ ಕ್ರಿಯಾಃ ಸರ್ವಾ 
ಲಿಂಗಪೂಜಾಂಶಸಮ್ಮಿತಾಃ | 

ಇತಿ ಯತ್ಟೂಜ್ಯತೇ ಸಿದ್ಧೈಃ 
ತತ್ಕಿಯಾಲಿಂಗಮುಚ್ಯತೇ ॥ 15-34 


ಯಜ್ಞ ಯಾಗ ಮೊದಲಾದ ಎಲ್ಲ ಕ್ರಿಯೆಗಳು ಈ ಇಷ್ಟಲಿಂಗಪೂಜೆಯ ಫಲದ ಒಂದು ಅಂಶಕ್ಕೆ ಸಮನಾಗಿರುತ್ತದೆ. ಈ 
ರೀತಿಯಾಗಿ ತಿಳಿದುಕೊಂಡ (ಶಿವಯೋಗ) ಸಿದ್ಧರಿ೦ದ ಪೂಜೆಗೊಳ್ಳುವ ಯಾವ ಲಿಂಗವಿದೆಯೋ ಅದುವೇ ಕ್ರಿಯಾಲಿಂಗವೆಂದು 
ಹೇಳಲ್ಪಡುತ್ತದೆ. 

ಕಿಂ ಯಜ್ಞೈರಗ್ನಿಹೋತ್ರಾದ್ಯೈಃ 

ಕಿಂ ತಪೋಭಿಶ್ನ ದುಶ್ಚರೈ | 

ಲಿಂಗಾರ್ಚನರತಿರ್ಯಸ್ಯ 

ಸ ಸಿದ್ಧಃ ಸರ್ವಕರ್ಮಸು ॥ 15-35 


ಕ್ರಿಯಾಲಿಂಗಪೂಜೆಯಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವನಿಗೆ ಎ 
ಅವನಿಗೆ ಅಗ್ನಿಹೋತ್ರಾದಿ ಯಜ್ಞಗಳಿಂದಲೇ ಆಗಲಿ, ಅಸಾಧ್ಯವಾದ 
ಯಾವ ಪ್ರಯೋಜನವೂ ಇರುವುದಿಲ್ಲ). 


ಸತ್ಯರ್ಮಗಳ ಸಿದ್ಧಿಗಳು ಉಂಟಾಗುತ್ತವೆ. ಆದ್ದರಿಂದ 
ಪಸ್ಸುಗಳಿ೦ದಲೇ ಆಗಲಿ ಏನು ಪ್ರಯೋಜನ? (ಅವನಿಗೆ 


°° ಕ 
ಬ್ರಹ್ಮವಿಷ್ಣ್ಯಾದಯಃ ಸರ್ವೆ 
ವಿಬುಧಾ ಲಿಂಗಮಾಶ್ರಿತಾಃ | 
ಸಿದ್ಧಾಃ ಸ್ಪಸ್ತಪದೇ ಭಾಂತಿ 
ಜಗತ್ತಂತ್ರಾಧಿಕಾರಿಣಃ ॥ 15-36 


ಜಗತ್ತಿನ ನಿರ್ಮಾಣಾದಿ ತಂತ್ರಗಳಿಗೆ (ಕ್ರಿಯೆಗಳಿಗೆ) ಅಧಿಕಾರಿಗಳಾದ ಬ್ರಹ್ಮ ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳು 
ಲಿಂಗವನ್ನೇ ಆಶ್ರಯಿಸಿದವರಾಗಿ (ಲಿಂಗಪೂಜೆಯನ್ನೇ ಮಾಡಿ) ತಮ್ಮ ತಮ್ಮ ಪದಗಳಲ್ಲಿ ಸಿದ್ದಿಯನ್ನು ಪಡೆದವರಾಗಿರುತ್ತಾರೆ. 


ಇತಿ ಕ್ರಿಯಾಲಿಂಗಸ್ಥಲಂ 
ಇಲ್ಲಿಗೆ ಕಿಯಾಲಿಂಗಸ್ಥಲವು ಮುಗಿಯಿತು. 


49. ಅಥ ಭಾವಲಿಂಗಸ್ಥಲಮ್‌ 
ಈಗ ಭಾವಲಿಂಗಸ್ಥಲವು 
(8 ಶ್ಲೋಕಗಳು) 


ಕ್ರಿಯಾ ಯಥಾ ಲಯಂ ಪ್ರಾಪ್ತಾ 

ತಥಾ ಭಾವೋಇಪಿ ಲೀಯತೇ । 

ಯತ್ರ ತದ್‌ ದೇಶಿಕೈರುಕ್ತಮ್‌ 

ಭಾವಲಿಂಗಮಿತಿ ಸ್ಫುಟಮ್‌ ॥ 15-37 

ಈ ಹಿಂದೆ ಹೇಳಿದಂತೆ ಯಾವ ಪ್ರಕಾರವಾಗಿ ಕ್ರಿಯೆಗಳು ಲಯವನ್ನು ಹೊಂದುವುವೋ, ಅದರಂತೆ ಯಾವ ಲಿಂಗದಲ್ಲಿ ಭಾವವೂ ಸಹ 
ಲೀನವಾಗುವುದೋ ಅದು ಭಾವಲಿಂಗ (ಪ್ರಾಣಲಿಂಗ)ವೆ೦ದು ದೇಶಿಕರು (ವೀರಶೈವ ಆಚಾರ್ಯರು) ಸ್ಪಷ್ಟವಾಗಿ ಹೇಳುತ್ತಾರೆ. 


ಭಾವೇನ ಗೃಹ್ಯತೇ ದೇವೋ 

ಭಗವಾನ್‌ ಪರಮಃ ಶಿವಃ । 

ಕಿಂ ತೇನ ಕ್ರೀಯತೇ ತಸ್ಯ 

ನಿತ್ಯಪೂರ್ಣೋ ಹಸಸ್ತ ತಃ ॥ 15-38 

ಭಗವಂತನಾದ (ಷಡ್ಗುಣೈಶ್ವರ್ಯ ಸಂಪನ್ನನಾದ), ಪರಮಶಿವನಾದ ದೇವನು ಭಾವದಿಂದಲೇ (ಪರಿಪೂರ್ಣವಾದ ಶಿವಾತಕ 
ವೃತ್ತಿಯಿಂದಲೇ) ಗಹಿಸಲ್ಲಡುತ್ತಾನೆ. ಹೀಗೆ ನಿತ್ಯಪರಿಪೂರ್ಣನೆ೦ದು ಹೇಳಲ್ಪಟ್ಟ ಅವನಿಗೆ ಕೇವಲ ಕ್ರಿಯೆಗಳಿಂದ ಏನು 
ಪ್ರಯೋಜನ? 


ಅಖಂಡಪರಮಾನಂದ- 

ಬೋಧರೂಪಃ ಪರಃ ಶಿವಃ | 
ಭಕ್ತಾನಾಮುಪಚಾರೇಣ 

ಭಾವಯೋಗಾತ್‌ ಪ್ರಸೀದತಿ ॥ 15-39 
ಅಖಂಡನೂ (ಅಪರಿಚ್ಛಿನ ನೂ), ಪರಮಾನಂದ ಸ್ತರೂಪವೂ ಮತ್ತು ಬೋಧರೂಪನೂ (ಚಿದ್ರೂಪನೂ) ಆದ ಆ ಪರಶಿವನು 
ಭಾವದಿಂದ ಮಾಡಿದ ಭಕರ 


ಇಂ 


ಭಾವನಾತ್ಮಕವಾದ ಉಪಚಾರಗಳಿಂದ ಪ್ರಸ 
ಮೃಚ್ಛಿಲಾವಿಹಿತಾಲ್ಲಿಂಗಾದ್‌ 

ಭಾವಲಿಂಗಂ ವಿಶಿಷ್ಯತೇ 

ನಿರಸ್ತಸರ್ವದೋಷತ್ವಾದ್‌ 

ಜ್ಞಾನಮಾರ್ಗಪ್ರವೇಶನಾತ್‌ ॥ 15-40 

ಮಣ್ಣು ಮತ್ತು ಶಿಲೆ ಮುಂತಾದ ಬಾ 


ಹ್ಯವಸ್ತುಗಳಿಂದ ನಿರ್ಮಿಸಲ್ಪಟ್ಟ ಲಿಂಗಕ್ಕಿಂತಲೂ ಭಾವಲಿಂಗವು (ಪ್ರಾಣಲಿಂಗವು) 
ಎಲಕ್ಷಣವಾಗಿರುತ್ತದೆ. ಏಕೆಂದರೆ ಅದು ಸ 


ರ್ವದೋಷಗಳಿಂದ ವಿಮುಕ್ತವಾಗಿದ್ದು ಜ್ಞಾನಮಾರ್ಗ ಪ್ರವೇಶಕ್ಕೆ ಸಹಾಯಕವಾಗುತ್ತದೆ. 


ವಿಹಾಯ ಬಾಹ್ಯಲಿಂಗಾನಿ 
ಚಿಲ್ಲಿಂಗ೦ ಮನಸಿ ಸ್ಮರನ್‌ | 
ಪೂಜಯೇದ್‌ ಭಾವಪುಷ್ಪೈರ್ಯೋ 
ಭಾವಲಿಂಗೀತಿ ಕಥ್ಯತೇ ॥ 15-41 


ಬಾಹ್ಯ (ಇಷ್ಟಲಿಂಗದ ಹೊರತಾದ) ಲಿಂಗಗಳನ್ನು ಬಿಟ್ಟು, ಚಿಲ್ಲಿಂಗವನ್ನೇ ಮನಸಿನಲ್ಲಿ ಸ್ಮರಿಸುತ್ತಾ ಭಾವಪುಷ್ಪಗಳಿ೦ದ 
ಯಾವಾತನು ಅದನ್ನು ಪೂಜಿಸುತ್ತಾನೆಯೋ ಅವನು ಭಾವಲಿಂಗಿಯೆಂದು ಕರೆಯಲ್ಲಡುತ್ತಾನೆ. 
ಮೂಲಾಧಾರೇ*ಥವಾ ಚಿತ್ತೇ 

ಭ್ರೂಮಧ್ಯೇ ವಾ ಸುನಿರ್ಮಲಮ್‌ | 

ದೀಪಾಕಾರಂ ಯಜನ್‌ ಲಿಂಗಮ್‌ 

ಭಾವದ್ರವ್ಯೈಃ ಸ ಯೋಗವಾನ್‌ | 15-42 

ತನ್ನ ಮೂಲಾಧಾರದಲ್ಲಿ (ಆಧಾರ ಚಕ್ರದಲ್ಲಿ), ಚಿತ್ತದಲ್ಲಿ (ಹೃದಯದ 


(ಥ್ರ 
©) 
೮) 
foil 
GL 
ध 
೮೬ 
ad 
16 
(© 

+ ~ 
£| 
ಫ್‌ 
9 
{1 
ತಿ 
3 
ಇ 
ध 
९/॥ 


ಯೋಗಿಯು (ಶಿವಯೋಗಿಯು). 


ಸ್ವಾನುಭೂತಿಪ್ರಮಾಣೇನ 
ಜ್ಯೋತಿರ್ಲಿಂಗೇನ ಸಂಯುತಃ । 
ಶಿಲಾಮೃದ್ದಾರುಸಂಭೂತಮ್‌ 

ನ ಲಿಂಗಂ ಪೂಜಯತ್ಯಸೌ ॥ 15-43 


ಮಣ್ಣು, ಕಟ್ಟಿಗೆ ಮುಂತಾದವುಗಳಿಂದ ನಿರ್ಮಾಣಗೊಂಡ ಲಿಂಗಗಳನ್ನು (ಇಷ್ಟಲಿಂಗ ಹೊರತಾದ ಬಾಹ್ಯಲಿಂಗಗಳನ್ನು) 
ಪೂಜಿಸುವುದಿಲ್ಲ. 


ಕ್ರಿಯಾರೂಪಾ ತು ಯಾ ಪೂಜಾ 

ಸಾ ಜ್ಞೇಯಾ ಸ್ವಲ್ಪಸಂವಿದಾಮ್‌ । 

ಅಂತರಾ ಭಾವಪೂಜಾ ತು 

ಶಿವಸ್ಯ ಜ್ಞಾನಿನಾ೦ ಮತಾ ॥ 15-44 

ಕ್ರಿಯಾರೂಪವಾದ (ಬಾಹ್ಯ ಉಪಚಾರಗಳಿಂದ ಮಾಡಲ್ಪಡುವ) ಯಾವ ಪೂಜೆಯಿದೆಯೋ ಆ ಪೂಜೆಯನ್ನು ಸ್ವಲ್ಪ ತಿಳುವಳಿಕೆ 
ಉಳ್ಳವರದ್ದೆಂದು ತಿಳಿದುಕೊಳ್ಳಬೇಕು. ಆದರೆ ಅಂತರಂಗದಲ್ಲಿ ಮಾಡಲ್ಪಡುವ ಶಿವನ ಆ ಭಾವಪೂಜೆಯು ಜ್ಞಾನಿಗಳಿಗೆ 
(ಶಿವಾದ್ವೈತ ಜ್ಞಾನಿಗಳಿಗೆ) ಸಮ್ಮತವಾದುದು (ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಭಾವಲಿಂಗದ ಕಡೆಗೆ ಸಾಧಕನು 
ಸಾಗಿದಾಗಲೇ ಪೂರ್ಣಜ್ಞಾನಿಯಾಗುವನು). 


ಅತಿ ಭಾವಲಿಂಗಸ್ಥಲಂ ಇಲ್ಲಿಗೆ ಭಾವಲಿಂಗಸ್ಥಲವು ಮುಗಿಯಿತು. 


50. ಅಥ ಜ್ಞಾನಲಿಂಗಸ್ಥಲಮ್‌ 
ಈಗ ಜ್ಞಾನಲಿಂಗಸ್ಥಲವು 
(6 ಶ್ಲೋಕಗಳು) 


ತದ್ಭಾವಜ್ಞಾಪಕಜ್ಜಾನಮ್‌ 

ಲಯಂ ಯತ್ರ ಸಮತ್ನುತೇ । 
ತಜ್ಜಾನಲಿಂಗಮಾಖ್ಯಾತಮ್‌ 
ಶಿವತತ್ತ್ವಾರ್ಥಕೋವಿದೈ: ॥ 15-45 


ಆ ಭಾವಲಿಂಗವನ್ನು ಜ್ಞಾಪಕ ಮಾಡಿಕೊಡುವ (ಅರುಹಿಸುವ) ಜ್ಞಾನವು ಯಾವುದರಲ್ಲಿ ಸಂಪೂರ್ಣವಾಗಿ ಲಯವನ್ನು 
ಹೊಂದುವುದೋ, ಅದನ್ನೇ ಶಿವತತ್ತ್ವಕೋವಿದರು ಜ್ಞಾನಲಿಂಗವೆಂದು ಕರೆಯುತ್ತಾರೆ. 


ತ್ರಿಮೂರ್ತಿಭೇದನಿರ್ಮುಕ್ತಮ್‌ 

ತ್ರಿಗುಣಾತೀತವೈಭವಮ್‌ | 

ಬ್ರಹ್ಮ ಯದ್‌ ಬೋಧ್ಯತೇ ತತ್ತು 

ಜ್ಞಾನಲಿಂಗಮುದಾಹೃತಮ್‌ ॥ 15-46 

ಬ್ರಹ್ಮ ವಿಷ್ಣು ರುದರೆಂಬ ತ್ರಿಮೂರ್ತಿ ರೂಪವಾದ ಭೇದವಿಲ್ಲದಿರುವ (ಅಖಂಡವಾದ) ಸತ್ವ, ರಜ, ತಮಸ್ಸುಗಳೆಂಬ ತ್ರಿಗುಣಗಳ 
ವೈಭವಕ್ಕಿಂತಲೂ ಮಿಗಿಲಾದ ವೈಭವವುಳ್ಳ ಇಂತಹ ಆ ಯಾವ ಪರಬಹ್ಮತತ್ತ್ವವು ಶ್ರುತಿ, ಗುರು, ಸ್ವಾನುಭಾವಗಳಿ೦ದ 
ಬೋಧಿಸಲ್ಪಡುತ್ತದೆಯೋ ಅದುವೇ "ಜ್ಞಾನಲಿಂಗ'ವೆಂದು ಹೇಳಲ್ಪಡುತ್ತದೆ. 


ಸ್ಥೂಲೇ ಕ್ರಿಯಾಸಮಾಪತ್ತಿ: 

ಸೂಕ್ಷೆ ध ಭಾವಸ್ಯ ಸಂಭವಃ । 

ಸ್ಥೂಲಸೂಕ್ಷ ०२८८८०७९ ९ 

ಜ್ಞಾನಮೇವ ಪರಾತ್ಮನಿ ॥ 15-47 

ವಾಗಿರುವ ಕಾರಣ, ಅಲ್ಲಿ ಕ್ರಿಯಾರೂಪವಾದ 

ವಲಿಂಗ (ಪ್ರಾಣಲಿಂಗ)ವಾದ ಕಾರಣ ಅದರಲ್ಲಿ 


2 
ಪೂಜಾಸಂಪತ್ತಿಯು ಅರ್ಪಿತವಾಗುವುದು. ಅದುವೇ ಸೂಕ್ಷ್ಮ ರೂಪದಲ್ಲಿ ಭಾ 
ಭಾವಮಯವಾದ ಸಂಪತ್ತಿಯು ಅರ್ಪಿತವಾಗುವುದು. ಇನ್ನು ಈ ಸ 
ಜ್ಞಾನಲಿಂಗ (ತೃಷ್ತಿಲಿಂಗುಕ್ಕೆ ಜ್ಞಾನವೇ ಅರ್ಪಣೀಯವಾಗುವುದು. 


ಕಲ್ಪಿತಾನಿ ಹಿ ರೂಪಾಣಿ 

ಸ್ಥೂಲಾನಿ ಪರಮಾತ್ಮನಃ 

ಸೂಕ್ಷಾ ध्मः ಚ ತೈಃ ಕಿಂವಾ 

ಪರಬೋಧಂ ಸಮಾಚರೇತ್‌ ॥ 15-48 

ಪರಮಾತ್ಮನ ಸ್ಥೂಲ ಹಾಗೂ ಸೂಕ್ಷ್ಮ ರೂಪಗಳು ಕಲ್ಲಿತಗಳಾಗಿರುತ್ತವೆ. ಮುಮುಕ್ಚುಗಳಿಗೆ ಅವುಗಳಿಂದ ಪ್ರಯೋಜನವಿಲ್ಲದ 
ಕಾರಣ, ಪರಬೋಧರೂಪವಾ ತೃಪ್ತಿಲಿ೦ಗವನ್ನೇ ಸರ್ವೋತ್ಕೃಷ್ಟವೆಂದು ತಿಳಿಯಬೇಕು. 


ಪರಾತ್ಸರಂ ತು ಯದ್‌ ಬ್ರಹ್ಮ 

ಪರಮಾನಂದಲಕ್ಷಣಮ್‌ । 

ಶಿವಾಖ್ಯಂ ಜ್ಞಾಯತೇ ಯೇನ 

ಜ್ಞಾನಲಿಂಗೀತಿ ಕಥ್ಯತೇ ॥ 15-49 

ಪರಮಾನಂದವೇ ಸ್ವರೂಪಲಕ್ಷಣವಾಗಿರುವ ಈ ಪರಾತ್ಪರ ಬ್ರಹ್ಮರೂಪವಾದ ಶಿವತತ್ತ್ವವು ಯಾರಿಂದ ತಿಳಿಯಲ್ಲಡುತ್ತದೆಯೋ 
ಅವನೇ ಜ್ಞಾನಲಿಂಗಿಯೆಂದು ಕರೆಯಲ್ಲಡುತ್ತಾನೆ. 

ಬಾಹ್ಯಕ್ರಿಯಾಂ ಪರಿತ್ಯಜ್ಯ 

ಚಿಂತಾಮಪಿ ಚ ಮಾನಸೀಮ್‌ । 

ಅಖಂಡಜ್ಞಾನರೂಪತ್ಸಮ್‌ 

ಯೋ ಭಜೇನ್ಮುಕ್ತ ಏವ ಸಃ ॥ 15-50 


ಪೂರ್ವೋಕ್ತವಾದ ಇಷ್ಟಲಿಂಗದ ಬಾಹ್ಯಕ್ರಿಯಾ ರೂಪವಾದ ಪೂಜೆಯನ್ನು ಮತ್ತು ಅದರಂತೆ ಪ್ರಾಣಲಿಂಗಿ ಸಂಬಂಧಿಯಾದ 
ಧ್ಯಾನರೂಪವಾದ ಅಂತಃಪೂಜೆ ಸಹ ಪರಿತ್ನಜಿಸಿ ಯಾವಾತನು ಡ 
ಪೂಜಿಸುವನೋ ಅವನೇ ಮುಕ್ತನು. 


ನ ವಾದ ತೃಪ್ತಿಲಿಂಗವನ್ನು 


ಅತಿ ಜ್ಞಾ ್ಲೌನಲಿಂಗ ಸಲಂ ಇಲ್ಲಿಗೆ ಜ್ಞಾನಲಿಂಗಸ್ಥಲವು ಮುಗಿಯಿತು 


51. ಅಥ ಸಯಸಲಮ್‌ 
ಈಗ ಸ್ವಯಸ್ಮಲವು 
(6 ಶ್ಲೋಕಗಳು) 


ತದ್ಭಾವಜ್ಞಾಪಕಜ್ಜಾನಮ್‌ 
ಯತ್ರ ಜ್ಞಾನೇ ಲಯಂ ವಜೇತ್‌ । 
ಆ 
ತದ್ದಾನೇಷ ಸಮಾಖ್ಯಾತಃ 
ಸ್ವಾಭಿಧಾನೋ ಮನೀಷಿಭಿಃ ॥ 15-51 


ಆ ಭಾವ (ಭಾವಲಿಂಗ) ಪಕಾಶಕವಾದ ನವು ಯಾವ ಜ್ಞಾನ (ಲಿಂಗ)ದಲ್ಲಿ ಲಯ ಹೊಂದುವುದೋ ಅಂತಹ 
ಸ್ಥಿತಿಯುಳ್ಳವನೆ ಯ'ವೆಂದು ಅಭಿಧಾ ಳ್ಳವನೆಂದು (ಸ್ವಯ ಲಿಯೆಂದು, ಸ್ನಯಲಿಂಗವೆಂದು) ಮನೀಷಿಭಿಗಳು 
ಶಿವಜ್ಞಾನಿಗಳು) ಹೇಳುತ್ತಾರೆ. 


९२१. 


ಚ್ಛಂದಾಚಾರಸಂತುಷ್ಟೋ 
ಜ್ಯೋತಿರ್ಲಿಂಗಪರಾಯಣಃ | 

ಆತ್ಮ ಕಲಾಕಾರ: 

ೌಭಿಧೋ ಮುನಿಸತಮಃ ॥ 15-52 
ತನ್ನ ಇಷ್ಟಾನುಸಾರ ಆಚರಣೆಗಳಲ್ಲಿ ಸಂತುಷ್ಟನಾಗಿದ್ದು ಜ್ಯೋತಿರ್ಲಿಂಗ (ಜ್ಞಾನಲಿಂಗ) ನಿಷ್ಠನಾದ ಶಿವಸ್ವರೂಪನಾದ ಮತ್ತು 
ತನ್ನಲ್ಲಿ ಪ್ರಪಂಚದ ಎಲ್ಲಾ ಆಕಾರಗಳನ್ನು ಅಡಗಿಸಿಕೊಂಡ ಮುನಿಶ್ರೇಷ್ಠನೇ ಸ್ವಯಸ್ಥಲಿಯು 


ನಿರ್ಮಮೋ ನಿರಹಂಕಾರೋ 

ನಿರಸ್ಪಕ್ಷೇಶಪಂಚಕಃ । 

ಭಿಕ್ಬಾಶೀ ಸಮಬುದ್ಧಿಶ್ಚ 

ಮುಕ್ತಪ್ರಾಯೋ ಮುನಿರ್ಭವೇತ್‌॥ 15-53 

ಮಮಕಾರ ರಹಿತನಾದ, ನಿರಹಂಕಾರಿಯಾದ, ಅವಿದ್ದಾದಿ ಪಂಚಕ್ಷೇಶಗಳನ್ನು ಕಳೆದುಕೊಂಡ, ಭಿಕಾಹಾರವನ್ನು ಸೇವಿಸುವ 


ಸರ್ವರಲ್ಲಿ ಸಮಬುದಿಯುಳ್ಳವನಾದ ಮತ್ತು ಮುನಿಯಾದ (ಮೌನಿಯಾದ) ಮುಕಪಾಯ (ಪರಮುಕಿಯನು 
ಪಡೆದವರಿಗೆ ಸಮಾನನಾದವನೇ) ಸ್ಟ ಸ್ಥಲಿಯು. 
ಯದೃಚ್ಛಾಲಾಭಸಂತುಷ್ಟೋ 


ಭಸ್ಮನಿಷ್ಠೋ ಜಿತೇಂದ್ರಿಯಃ । 
ಸಮವೃತ್ತಿರ್ಭವೇದ್‌ ಯೋಗೀ 


४६०६९ ವಾ ನೃಪೇಂಥವಾ ॥ 15-54 

ದೊರೆತಷ್ಟರಲ್ಲಿಯೇ ಸ೦ತುಷ್ಣನಾದ, ಭಸ್ಟೋದ್ಧೂಳನಾದಿಗಳಲ್ಲಿ ನಿಷ್ಠೆಯುಳ್ಳ, ಜಿಶೇಂದ್ರಿಯನಾದ (ಇಂದ್ರಿಯಗಳನ್ನು ಸ್ವಾಧೀನದಲ್ಲಿರಿಸಿಕೊಂಡ) 
ಸ್ವಯಸ್ಥಲಿಯಾದ ಯೋಗಿಯು, ರಾಜನಲ್ಲಿಯೇ ಆಗಲಿ ಮತ್ತು ಭಿಕ್ಷುಕನಲ್ಲಿಯೇ ಆಗಲಿ ಸಮಬುದ್ಧಿಯಳ್ಳವನಾಗುತ್ತಾನೆ. 

ಪಶ್ಯನ್‌ ಸರ್ವಾಣಿ ಭೂತಾನಿ 

ಸಂಸಾರಸ್ಥಾನಿ ಸರ್ವಶಃ । 

ಸ್ಮಯಮಾನಃ ಪರಾನಂದೇ 

ಲೀನಾತ್ಮಾ ವರ್ತತೇ ಸುಧೀ: ॥ 15-55 

ಸುಧೀಯಾದ (ಶೋಭಾಯಮಾನ ಬುದ್ಧಿಯುಳ್ಳ) ಸ್ವಯಸ್ಥಲಿಯು (ಶಿವಯೋಗಿಯು) ಸಂಸಾರದಲ್ಲಿರುವ ಎಲ್ಲ ಪ್ರಾಣಿಗಳನ್ನು 
ವಿಸ್ಮಯವಾಗಿ ನೋಡುತ್ತಾ ಪರಮಾನಂದಮಯವಾದ ಮಹಾಲಿಂಗದಲ್ಲಿ ಲೀನವಾಗಿ ವರ್ತಿಸುವನು. 

ಧ್ಯಾನಂ ಶೈವಂ ತಥಾ ಜ್ಞಾನಮ್‌ 

ಭಿಕ್ಷಾ ಚೈಕಾಂತಶೀಲತಾ | 

ಯತೇಶ್ಚತ್ವಾರಿ ಕರ್ಮಾಣಿ 

ನ ಪಂಚಮಮಿಹೇಷ್ಯತೇ ॥ 15-56 

ಶಿವಧ್ಯಾನವು. ಶಿವಜ್ಞಾನವು. ಭಿಕ್ಷಾಹಾರವು ಮತ್ತು ಏಕಾಂತಶೀಲತೆ - ಈ ನಾಲ್ಕು ಕರ್ಮಗಳನ್ನು ಮಾಡುವವನಾಗಿ, ಇದರ 


ಇತಿ ಸ್ಥಯಸ್ಥಲಂ ಪರಿಸಮಾಷ್ಟಮ್‌ ಇಲ್ಲಿಗೆ ಸ್ವಯಸ್ಥಲವು ಮುಗಿಯಿತು. 
52. ಅಥ ಚರಸ್ಥಲಮ್‌ 


ಈಗ ಚರಸ್ಥಲವು 
(7 ಶ್ಲೋಕಗಳು) 


९२१. 


ರೂಪಜ್ಞಾನಸಂಪನ್ನೋ 
ಸ್ವಾಹಂಮವತಾಕೃತಿಃ | 
ಯಮೇವ ಸ್ವಯಂ ಭೂತ್ವಾ 


ಚರತೀತಿ ಚರಾಭಿಧಃ ॥ 15-57 


೫೭. 


९२१. 


ನಾನು ನನ್ನದೆಂಬ ಅಹಂಕಾರ ಮಮಕಾರಗಳನ್ನು ನಿವಾರಿಸಿಕೊಂಡ, ಸ್ಪಸ್ಥರೂಪ ಜ್ಞಾನವನ್ನು ಪಡೆದುಕೊಂಡ, ಆ 
ಸ್ವಯಲಿಂಗಿಯೇ ತಾನೇ ತಾನಾಗಿ “ಚರಿಸು'ವುದರಿಂದ “ಚರಸ್ಥಲಿ'ಯೆಂದು (ಚರಲಿಂಗವೆಂದು) ಕರೆಸಿಕೊಳ್ಳುವನು. 
ಕಾಮಕ್ರೋಧಾದಿನಿರ್ಮುಕ್ತಃ 

ಶಾಂತಿದಾಂತಿಸಮನ್ವಿತಃ | 

ಸಮಬುದ್ಧ್ಯಾ ಚರೇದ್‌ ಯೋಗೀ 

ಸರ್ವತ್ರ ಶಿವಬುದ್ಧಿಮಾನ್‌ ॥ 15-58 

ಕಾಮಕ್ರೋಧಾದಿಗಳನ್ನು ನಿಃಶೇಷವಾಗಿ ಕಳೆದುಕೊಂಡ, ಶಾಂತಿ-ದಾಂತಿ ಸಮನ್ನಿತವಾ (ಶಮೆ, ದಮೆಗಳಿಂದ ಕೂಡಿದ), 
ಸಮಬುದ್ಧಿಯುಳ್ಳ ಮತ್ತು ಸರ್ವತ್ರ ಶಿವಬುದ್ಧಿಯುಳ್ಳವನಾಗಿ, ಈ ಚರಸ್ಥಲದ ಶಿವಯೋಗಿಯು ಎಲ್ಲೆಡೆಯಲ್ಲಿ ಸಂಚರಿಸುತ್ತಾನೆ. 


ಇದಂ ಮುಖ್ಯಮಿದಂ ಹೀನಮ್‌ 

ಅತಿ ಚಿಂತಾಮಕಲ್ಪಯನ್‌ । 

ಸರ್ವತ್ರ ಸಂಚರೇದ್‌ ಯೋಗೀ 

ಸರ್ವಂ ಬ್ರಹ್ಮೇತಿ ಭಾವಯನ್‌ ॥ 15-59 


pa] 


0 


ದು ಮುಖ್ಯವಾದುದು ಮತ್ತು ಇದು ಹೀನವಾದುದು ಎಂಬ ಚಿಂತೆಯನ್ನು ಮಾಡದೆ ಸರ್ವವನ್ನು ಬಹ್ಮವೆಂಬುದಾಗಿ 


ಸ್ವಾನುಭಾವದಿಂದ ಭಾವಿಸಿ ಎಲ್ಲೆಡೆ ಸಂಚರಿಸುವ ಯೋಗಿಯೇ “ಚರಲಿಂಗ'ನು. 


ನ ಸನ್ಮಾನೇಷು ಸಂಪ್ರೀತಿಮ್‌ 

ನಾವಮಾನೇಷು ಚ ವ್ಯಥಾಮ್‌ 

ಕುರ್ವಾಣಃ ಸಂಚರೇದ್‌ ಯೋಗೀ 

ಕೂಟಸ್ಥೇ ಸ್ಥಾತ್ಮನಿ ಸ್ಥಿತಃ ॥ 15-60 

ಕೂಟಸ್ಥನಾದ (ನಿರ್ವಿಕಾರ ಸ್ಥಿತಿಯಲ್ಲಿರುವ), ತನ್ನ ನಿಜದಲ್ಲೇ ತಾನಿರುವ ಚರಸ್ಥಲಿಯು (ಲೋಕದಲ್ಲಿ ದೊರೆಯುವ) 
ಸನ್ಮಾನಗಳಲ್ಲಿ ಪ್ರೀತಿಯನ್ನೇ ಆಗಲಿ ಮತ್ತು ಅವಮಾನಗಳಲ್ಲಿ ವ್ಯಥೆಯನ್ನೇ ಆಗಲಿ (ಮಾನಸಿಕ ದುಃಖವನ್ನೇ ಆಗಲಿ) ಹೊಂದದೇ 
ಸರ್ವತ್ರ ಸಂಚರಿಸುವ ಶಿವಯೋಗಿಯೇ ಚರಲಿಂಗನು. 

ಅಪ್ರಾಕೃತೈರ್ಗುಣೈಃ: ಸ್ವೀಯ್ಯೆಃ 

ಸರ್ವಂ ವಿಸ್ಮಾಪಯನ್‌ ಜನಮ್‌ । 

ಅದ್ವೈತಪರಮಾನಂದ- 

ಮುದಿತೋ ದೇಹಿವಚ್ಚರೇತ್‌ ॥ 15-61 

ಶಿವಾದ್ವೈತ ಜ್ಞಾನದಿಂದುಂಟಾದ ಪರಮಾನಂದದಿಂದ ಸಂತುಷ್ಠನಾದ, ಅಪ್ರಾಕೃತಗಳಾದ (ಲೋಕೋತ್ತರಗಳಾದ) ತನ್ನ 
ಗುಣಗಳಿಂದ ಜಗತ್ತಿನ ಎಲ್ಲಾ ಜನರನ್ನು ವಿಸ್ಮಯಗೊಳಿಸುತ್ತಾ (ಅಚ್ಚರಿಗೊಳಿಸುತ್ತಾ) ಸಾಮಾನ್ಯ ಜೀವಿಯಂತೆ ಸಂಚರಿಸುವವನೇ 
ಚರಲಿಂಗನು. 


ನ ಪ್ರಪಂಚೇ ನಿಜೇ ದೇಹೇ 

ನ ಧರ್ಮೇನಚ ದುಷ್ಕೃತೇ | 

ಗತವೈಷಮ್ಯಧೀರ್ಧೀರೋ 

ಯತಿಶ್ನರತಿ ದೇಹಿವತ್‌ ॥ 15-62 

ವಿಧಿ-ನಿಷೇಧಗಳ ವೈಷಮ್ಯ ಬುದ್ಧಿಯನ್ನು ಕಳೆದುಕೊಂಡ, ಧೀರನಾದ (ನಿರ್ವಿಕಾರ ಮನಸ್ಸುಳ್ಳ) ಯತಿಯು (ಈ ಚರಸ್ಥಲಿಯು) 
ಈ ಪ್ರಪಂಚದಲ್ಲಿಯೇ ಆಗಲಿ, ತನ್ನ ದೇಹದ ವ್ಯವಹಾರದಲ್ಲಿಯೇ ಆಗಲಿ, ಧರ್ಮದಲ್ಲಿಯೇ ಆಗಲಿ, ದೃಷ್ಟೃತ್ಯದಲ್ಲಿ 

ದಲ್ಲಿಯೇ ಆಗಲಿ ದೇಹಿಯಂತೆ (ಸಾಮಾನ್ಯ ಜೀವಿಯಂತೆ) ಆಚರಿಸುವುದಿಲ್ಲ. 


ಪ್ರಾಕೃತೈತ್ವರ್ಯಸಂಪತ್ತಿ- 
ಪರಾಜ್ಮುಖಮನಃ ಸ್ಥಿತಿಃ | 
ಚಿದಾನಂದನಿಜಾತ್ಮಸ್ಥೋ 
ಮೋದತೇ ಮುನಿಪುಂಗವಃ 1 15-63 


ಪ್ರಕೃತಿತತ್ತ್ವಗಳಿ೦ದು೦ಟಾದ ಬ್ರಹ್ಮ ವಿಷ್ಣು ಮೊದಲಾದವರ ಐಶ್ವರ್ಯರೂಪವಾದ ಸಂಪತ್ತಿನಿಂದ ಪರಾಜ್ಮುಖವಾದ ಮನಸ್ಸುಳ್ಳ 
ಮತ್ತು ಚಿದಾನಂದರೂಪವಾದ ತನ್ನ ಆತ್ಮನಲ್ಲಿಯೇ ಸ್ಥಿತನಾಗಿ ಆನಂದವನು ಪಡುತಿರುವ ಈ ಮುನಿಪುಂಗವನೇ 
(ಮುನಿಶ್ರೇಷ್ಠನೇ) ಚರಸ್ನಲಿಯು 


ಅತಿ ಚರಸ್ಥಲಂ ಇಲ್ಲಿಗೆ ಚರಸ್ಕಲವು ಮುಗಿಯಿತು. 


53. ಅಥ ಪರಸಲಮ್‌ 
ಈಗ ಪರಸ್ಪಲವು 
(8 ಶ್ಲೋಕಗಳು) 


ಸ್ವಯಮೇವ ಸ್ವಯಂ ಭೂತ್ವಾ 
ಚರತಃ ಸ್ವಸ್ತರೂಪತಃ । 

ಪರಂ ನಾಸ್ತೀತಿ ಬೋಧಸ್ಯ 
ಪರತ್ಸಮಭಿಧೀಯತೇ ॥ 15-64 


ನೂ, ತನ್ನ ಸ್ಪಸ್ಪರೂಪಕ್ಕಿಂತಲೂ (ತನಗಿಂತಲೂ) ಬೇರೊಂದು ಏನೂ ಇಲ್ಲವೆಂಬ 


" ಸ್ಲಿತಿಯೆಂದು ಹೇಳಲಡುತದೆ (ಪರಸ್ಸಲಿಯೆಂದು ಕರೆಯಲಡುತಾನೆ) 


ಪ್ರ 2४ 
ಸ್ಪಂ ಪರತ್ವೇನ ಭಾವಿತಃ 


ತೃಣೀಕುರ್ವನ್‌ ಜಗಜ್ಜಾಲಮ್‌ 
ವರ್ತತೇ ಶಿವಯೋಗಿರಾಟ್‌ | 15-65 


ತನ್ನನ್ನು ಪರವಸ್ತು ಗಿ ಭಾವಿಸಿದ (ತಾನೇ ಪರವಸುವಾದ) ಪರಸ್ಥ ದ ಶಿವಯೋಗೀಶ್ವರನು ಎಲ್ಲ ಕೃತ್ಯಗಳಲ್ಲಿ 
ಸ್ಪತಂತ್ರನಾಗಿದ್ದು, ಈ ಜಗಜ್ಞಾಲವನ್ನು (ಜಗತ್‌ ಸಮೂಹವನ್ನು) ವೆಂದು ತಿಳಿದುಕೊ೦ಡವನಾಗಿರುತಾನೆ 
ವರ್ಣಾಶ್ರಮಸಮಾಚಾರ- 

ಮಾರ್ಗನಿಷ್ಠಾಪರಾಜ್ಮುಖಃ | 

ಸರ್ವೋತ್ಕೃಷ್ಟಂ ಸ್ಪಮಾತ್ಮಾನಮ್‌ 

ಪಶ್ನನ್‌ ಯೋಗೀ ತು ಮೋದತೇ ॥ 15-66 

ಲೌಕಿಕಗಳಾದ ವರ್ಣಾಶಮಗಳಿಗೆ ಸಂಬಂಧಪಟ ಆಚಾರಗಳ ನಿಷ್ಠೆಯಿಂದ ಪರಾಜ್ಮುಖನಾದ ಈ ಪರ ಲಯೋಗಿಯು ತನ್ನನ್ನೇ 
ಸರ್ವೋತ್ಕೃಷ್ಟವಾದ ಪರಬ್ರಹ್ಮವನ್ನಾಗಿಯೇ ನೋಡುತ್ತಾ (ಅನುಭವಿಸುತ್ತಾ) ಆನಂದಮಯನಾಗಿರುತ್ತಾನೆ. 


ವಿಶ್ವಾತೀತಂ ಪರಂ ಬ್ರಹ್ಮ 

ಶಿವಾಖ್ಯಂ ಚಿತ್ತ್ವರೂಪಕಮ್‌ । 

ತದೇವಾಹಮಿತಿ ಜ್ಞಾನೀ 

ಸರ್ವೋತ್ಕೃಷ್ಟ: ಸ ಉಚ್ಯತೇ ॥ 15-67 

ವಿಶ್ವಾತೀತವಾದ (ಜಗತ್ತನ್ನು ಮೀರಿದ) ಚಿದ್ರೂಪವಾದ ಶಿವನೆಂಬ ಪರಬ್ರಹ್ಮವೇ ತಾನೆಂದು ಅರಿತ ಜ್ಞಾನಿಯೇ 
ರ್ವೋತ್ಕೃಷ್ಟನೆಂದು ಹೇಳಲ್ಪಡುತ್ತಾನೆ. 


ಅಚಲಂ ಧ್ರುವಮಾತ್ಮಾನಮ್‌ 


ಅನುಪಶ್ಯನ್ನಿರಂತರಮ್‌ | 

ನಿರಸ್ತವಿಶ್ಚವಿಭ್ರಾಂತಿಃ 

ಜೀವನ್ಮುಕ್ತೋ ಭವೇನ್ನನಿಃ ॥ 15-68 

ತನ್ನನ್ನು ಅಚಲವನ್ನಾಗಿಯೂ (ನಿಶ್ಚಲನನ್ನಾಗಿಯೂ) ನನ್ನಾಗಿಯೂ (ನಿತ್ತನನಾಗಿಯೂ) ನಿರಂತರವಾಗಿ ನೋಡುತಿರು 


ಪ್ರಾಪಂಚಿಕ ಭೇದಭ್ರಾಂತಿಯನ್ನು ನಿರಾಕರಿಸಿಗೊ೦ಡ ಆ ಮುನಿಯೇ (ಆ ಪರಸ್ಥಲದ ಯೋಗಿಯೇ) ಜೀವನ್ನುಕ್ತನಾಗಿರುವನು. 
ಬ್ರಹ್ಮಾದ್ಯಾಃ ಕಿಂ ನು ಕುರ್ವಂತಿ 
ದೇವತಾಃ ಕರ್ಮಮಾರ್ಗಗಾಃ । 


ಕರ್ಮಾತೀತಪದಸ್ಥಸ್ಯ 
21520 ಬ್ರಹ್ಮಸರೂಪಿಣಃ ॥ 15-69 
ಕರ್ಮಾತೀತ ಪದಸ್ಥನಾದ, ಕರ್ಮಕಾ೦ಡಗಳಲ್ಲಿ ಹೇಳಿದ ಪದವಿಗಳನ್ನು ಮೀರಿ ನಿಂತಿರುವ, ತಾನೇ ಪರಬ್ರಹ್ಮ ಸ್ವರೂಪನಾದ 


ಸ್ಥಲದ ಯೋಗಿಗೆ ಕರ್ಮಮಾರ್ಗಿಗಳಾದ ಬ್ರಹ್ಮಾದಿ ದೇವತೆಗಳು ಏನು ಮಾಡಬಲ್ಲರು? 


ಸ್ಟೇಚ್ಛಯಾ ಸಂಚರೇದ್‌ ಯೋಗೀ 

ವಿಮುಂಚನ್‌ ದೇಹಮಾನಿತಾಮ್‌ । 

ದರ್ಶನೈಃ ಸ್ಪರ್ಶನೈಃ ಸರ್ವಾನ್‌ 

ಅಜ್ಞಾನಪಿ ವಿಮೋಚಯೇತ್‌ | 15-70 

ದೇಹಾಭಿಮಾನವನು, ಬಿಟಿರುವ, ತನ್ನ ಇಚ್ಛಾನುಸಾರವಾಗಿ ಸಂಚರಿಸುತಿರುವ ಈ ಪರಸ್ಪಲದ ಯೋಗಿಯು ಕೇವಲ ತ 
ರ್ಶನ, ಸ್ಪರ್ಶನಗಳಿಂ ಲೇ ಅಜ್ಞಾನಿಗಳಾ ದ ಜೀವಿಗಳನ್ನೂ ಸಹ ಮುಕ್ತರನ್ನಾಗಿ ಮಾಡುವನು. 


ನಿತ್ಯೇ ನಿರ್ಮಲಭಾವನೇ ನಿರುಪಮೇ ನಿರ್ಧೂತವಿಶ್ಚಭ್ರಮೇ 
ಸತಾನಂದಚಿದಾತಕೇ ಪರಶಿವೇ ಸಾಮಂ ಗತಃ ಸಂಯಮೀ!। 
ಪಧಸಾಶಮವರ್ಣಧರ್ಮನಿಗಲ:ಃ ಸಚಂದಸಂಚಾರವಾನ್‌ 
ದೇಹೀವಾದ್ಭುತವೈಭವೋ ವಿಜಯತೇ ಜೀವನ್ವಿಮುಕ್ತಃ ಸುಧೀಃ ॥ 15-71 
-ಶಾರ್ದೂಲವಿಕ್ರೀಡಿತವೃತ್ತಮ್‌ 


ನಿತ್ಯನೂ, ನಿರ್ಮಲ ಸ್ವರೂಪನೂ ಉಪಮಾತೀತನೂ ಶ್ರಭ್ರಾಂತಿರಹಿತನೂ, ಸಚ್ಚಿದಾನ ಮಯನೂ ಆದ ಪರಶಿವನಲ್ಲಿ 

ಗಳ ಸಂಕೋಲೆಗಳನ್ನು ಕಳೆದುಕೊಂಡ 
ಸ್ವಚ್ಚಂದವಾಗಿ ಸ೦ಚರಿಸುತ್ತಿರುವ, ದೇಹವನು, ಧರಿಸಿದರೂ ಸಹ ದ್ಭುತವಾದ ವೈಭವವನು ಹೊಂದಿರುವ. ಸುಜ್ಜಾನಿಯಾದ 
ಪರಸ್ಥಲದ ಸಂಯಮಿಯು ಜೀವನುಕನಾಗಿ ವಿಜಯಂಗೆ ವನು 


ಇತಿ ಪರಸ್ಥಲಂ ಇಲ್ಲಿಗೆ ಪರಸ್ಥಲವು ಮುಗಿಯಿತು. 

ಓಂ ತತತ್‌ ಅತಿ 

ಪ್ರೀ ಶಿವಗೀತೇಷು ಸಿದಾಂತಾಗಮೇಷು ತಿವಾದೆ,ತವಿದಾಯಾಂ ತಿವಯೋಗಶಾಸೇ ಶ್ರೀರೇಣುಕಾಗಳ್ಗ ಸಂವಾದೇ ವೀರಶ್ರೆವಧರ್ಮನಿರ್ಣಯೇ 
ಶ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಭಕ್ಕಸಲಾಂತರ್ಗತಲಿಂಗಸ್ಸಲೇ ದೀಕ್ರಾಗುರುಸ್ವಲಾದಿ ನವವಿಧಸ್ವಲಪುಸಂಗೋ 


ನಾಮ ಪಂಚದಶಃ ಪರಿಚ್ಛೇದ: 1 
ಓಂ ತತತ್‌ ಇಲಿಗೆ ಕೀ ಶಿವನಿಂದ ಉಪದೇತಿಸ 
ಶ್ರೀ ಸಿದ್ದಾಂತಾಗಮಗಳಲ್ಲಿಯ ತಿವಾದ್ದೈತವಿದ್ಧಾರೂಪವೂ, ಶಿವಯ್ಯೋಗಶಾಸ್ತವೂ, ತೀ ರೇಣುಕಾಗಸ್ತೃ ಸಂವಾದರೂಪವೂ. ಶ್ರೀ 


ವೀರಶೈವಧರ್ಮನಿರ್ಣಯವೂ ಆದ ಶ್ರೀ ॥ ಭಕ್ತಸ್ಥಲದಲ್ಲಿಯ ಲಿಂಗಸ್ಥಲದಲ್ಲಿಯ ದೀಕ್ಷಾಗುರುಸ್ಥಲಾದಿ ಒಂಭತ್ತು 
ವಿಧ ಸ್ಥಲಪಸಂಗವೆಂಬ ಹೆಸರಿನ ಹದಿನೈದನೆಯ ಪರಿಚ್ಛೇದವು ಮುಗಿದುದು. 


ಷೋಡಶ ಪರಿಚೇದಃ 
ಹದಿನಾರನೆಯ ಪರಿಚ್ಛೇದವು 
(84 ಶೋಕಗಳು) 


ಮಾಹೇಶರಸ್ನ್ಥಲಾಂತರ್ಗತ ನವವಿಧಲಿಂಗಸ್ನ್ಪಲಪ್ರಸಂಗಃ 
ಮಾಹೇಶ್ವರಸ್ಥಲಾ೦ತರ್ಗತವಾದ ವವಿಧ ಲಿಂಗಸ್ಥಲಗಳ ಪ್ರಸಂಗವು 


ಅಥ ಮಾಹೇಶ್ವರಸ್ಥಲಮ್‌ 
ಈಗ ಮಾಹೇಶ್ವರಸ್ಥಲವು 
(4 ಶ್ಲೋಕಗಳು) 


॥ ಅಗಸ್ತ್ಯ ಉವಾಚ ॥ 
ಸ್ಥಲಾನಾಂ ನವಕಂ ಪ್ರೋಕ್ತಮ್‌ 
ಭಕ್ತಸ್ಥಲಸಮಾಶ್ರಯಮ್‌,। 
ಮಾಹೇಶರಸ್ತ್ಪಲೇ ಸಿದಮ್‌ 
ಭೇದಂ ವದಸ್ತ ಮೇ॥ 16-1 
ಸ್ಪಲವನ್ನಾಶ್ರಯಿಸಿರ್ದ ಒಂಭತ್ತು ಸ್ಥಲಗಳು (ಲಿಂಗ ಸ್ಥಲಗಳು) ನಿನ್ನಿಂದ ಹೇಳಲ್ಪಟ್ಟವು. ಇನ್ನು ಮಾಹೇಶ್ವರಸ್ಥ ಲ್ಲಿರುವ 
ಭೇದವನು, ನನಗೆ ಹೇಳುವಂಥವನಾಗು. 


॥ ಶ್ರೀ ರೇಣುಕ ಉವಾಚ ॥ 
ಮಾಹೇಶ್ವರಸ್ಥಲೇ ಸಂತಿ 
ಸಲಾನಿ ನವ ತಾಪಸ । 
ಕ್ರಿಯಾಗಮಸಲಂ ಪೂರ್ವಮ್‌ 
ತತೋ ಭಾವಾಗಮಸಲಮ್‌ ॥ 16-2 
ಜ್ಞಾನಾಗಮ ಲಂ ಚಾಥ 
ಸಕಾಯಸಲಮೀರಿತಮ್‌ | 
ತತೋ*ಕಾಯಸ್ಪಲಂ ಪ್ರೋಕಮ್‌ 
ಪರಕಾಯಸಲಂ ತತಃ ॥ 16-3 


ಧರ್ಮಾಚಾರಸಲಂ ಚಾಥ 
ಭಾವಾಚಾರಸಲಂ ತತಃ | 
ಜ್ಞಾನಾಚಾರಸಲಂ ಚೇತಿ 

ಕ್ರಮಾದೇಷಾಂ ಭಿದೋಚ್ಛತೇ ॥ 16-4 
ಹೇ ತಪಸ್ವಿಯಾದ ಅಗಸ್ತ್ಯನೇ ಮಾಹೇಶ್ವ ತ್ತು ಸ್ಥಲಗಳು ಇರುತವೆ. ಅದರಲ್ಲಿ ಮೊದಲನೆಯದು 
ಕ್ರಿಯಾಗಮಸ್ಸಲವು. ಅನಂತರ ಭಾವಾಗಮ ಸ್ಪಲವು. ಅದಾದ ಮೇಲೆ ಜ್ಞಾನಾ ಗಮಸ್ಸಲವು. ನಂತರ ಸಕಾಯಸ್ಸಲವು. ಆಮೇಲೆ 
ಅಕಾಯಸ್ಪಲವು. ತರುವಾಯ ಪರಕಾಯಸ್ಥ ವು. ಅದಾದ ಮೇಲೆ ಧರ್ಮಾಚಾರ ಸ್ಪಲವು. ನಂತರ ಭಾವಾಚಾರಸ್ಸಲವು ಮತ್ತು 
ಜ್ಞಾನಾಚಾರಸ್ಥಲವು. ಕ್ರಮವಾಗಿ ಇವುಗಳ ಭೇದವನ್ನು ಹೇಳುತ್ತೇನೆ. 


54. ಅಥ ಕಿಯಾಗಮಸಲಮ್‌ 
ಈಗ ಕ್ರಿಯಾಗಮಸ್ಪಲವು 
(10 ಶ್ಲೋಕಗಳು) 


ಶಿವೋ ಹಿ ಪರಮಃ ಸಾಕಾತ್‌ 

ಪೂಜಾ ॐ ಕ್ರಿಯೋಚ್ಚತೇ । 

ತತ್ತರಾ ಆಗಮಾ ಯಸ್ಮಾತ್‌ 

ತದುಕೋsಯಂ ಕ್ರಿಯಾಗವುಃ ॥ 16-5 

ಪರಮನು (ಪರಸ್ಥಲಿಯಾದ ಶಿವಯೋಗಿಯು) ಸಾಕ್ಷಾತ್‌ ಶಿವನೇ ಆಗಿದ್ದಾನೆ. ಆ ಶಿವನ ಪೂಜೆಯೇ (ಆ ಶಿವಯೋಗಿಯಾದ 
ಪರಸ್ಥಲಿಯ ಪೂಜೆಯೇ) ಕ್ರಿಯೆ ಎನಿಸಿಕೊಳ್ಳುವುದು. ಅಂತಹ ಕ್ರಿಯೆಯನ್ನು ಹೇಳುವ ಆಗಮಗಳೇ ಕ್ರಿಯಾಗಮಗಳೆಂದು 
ಹೇಳಲ್ಪಟ್ಟಿರುವವು 


ಪ್ರಕಾಶತೇ ಯಥಾ ನಾಗ್ನಿ: 

ಅರಣ್ಯಾಂ ಮಥನಂ ವಿನಾ । 

ಕ್ರಿಯಾಂ ವಿನಾ ತಥಾಂತಸ್ಥೋ 

ನ ಪ್ರಕಾಶೋ ಭವೇಚ್ಛಿವಃ ॥ 16-6 

ಅರಣಿಮಂಥನವನ್ನು ಮಾಡದೆ (ಕಟ್ಟಿಗೆಯ ಗುಳಿಯಲ್ಲಿ ಕೊರಡನಿಟ್ಟು ಮ೦ಥನ ಮಾಡದೆ) ಅಗ್ನಿಯು ಹೇಗೆ 
ಪ್ರಕಟವಾಗುವುದಿಲ್ಲವೋ ಅದರಂತೆ ಶಿವರೂಪವಾದ ಕ್ರಿಯೆಯನ್ನು ಮಾಡಲಾರದೆ ಅಂತರಂಗದಲ್ಲಿಯ ಶಿವನು ಪ್ರಕಾಶಿಸಲಾರನು. 
ನ ಯಥಾ ವಿಧಿಲೋಪಃ ಸ್ಯಾತ್‌ 

ಯಥಾ ದೇವಃ ಪ್ರಸೀದತಿ | 

ಯಥಾಗಮಃ ಪ್ರಮಾಣಂ ಸ್ಯಾತ್‌ 

ತಥಾ ಕರ್ಮ ಸಮಾಚರೇತ್‌ | 16-7 

ವಿಧಿಯು ಲೋಪವಾಗದ ಹಾಗೆ, ಶಿವನು ಪ್ರಸನ್ನವಾ ಗೆ ಆಗಮಶಾ 
ಕರ್ಮವನ್ನು ಆಚರಿಸಬೇಕು. 


७२ 


ವಿಧಿಃ ಶಿವನಿಯೋಗೋಂಯಮ್‌ 
ತಸ್ಮಾದ್‌ ವಿಹಿತಕರ್ಮಣಿ । 
ಶಿವಾರಾಧನಬುದ್ಧೆ ಜವ 

ನಿರತಃ ಸ್ಯಾದ್‌ ವಿಚಕ್ಟ ಣಃ ॥ 16-8 


ವಿಧಿಯೆಂದರೆ ಶಿವನ ಶಾಸನವೆಂದರ್ಥ. ಆದ್ದರಿಂದ ವಿಚಕ್ಷಣನಾದವನು ಶಿವಾರಾಧನ ಬುದ್ದಿಯಿ ದಲೇ ವಿಹಿತವಾದ 
ಕರ್ಮಗಳನ್ನು ಆಚರಿಸಬೇಕು. 

ಗುರೋರಾದೇಶಮಾಸಾದ್ಯ 

ಪೂಜಯೇತ್‌ ಪರಮೇಶ್ವರಮ್‌ 

ಪೂಜಿತೇ ಪರಮೇಶಾನೇ 

ಪೂಜಿತಾಃ ಸರ್ವದೇವತಾಃ ॥ 16-9 


ಶ್ರೀಗುರುವಿನ ಆದೇಶವನ್ನು ಪಡೆದುಕೊಂಡೇ ಪರಮೇಶ್ವರನನ್ನು ಪೂಜಿಸಬೇಕು. ಆ ಪರಮೇಶ್ವರನನ್ನು ಪೂಜಿಸಲು ಎಲ್ಲ 
ದೇವತೆಗಳನ್ನೂ ಪೂಜಿಸಿದಂತೆ ಆಗುತ್ತದೆ. 


ಸದಾ ಶಿವಾರ್ಚನೋಪಾಯ- 

ಸಾಮಗ್ರೀವ್ಯಗ್ರಮಾನಸಃ 

ಶಿವಯೋಗರತೋ ಯೋಗೀ 

ಮುಚ್ಚತೇ ನಾತ್ರ ಸಂಶಯಃ ॥ 16-10 

ಯಾವಾಗಲೂ ಶಿವಾರ್ಚನೆಗೆ ಸಾಧನಗಳಾದ ಸಾಮಗಿಗಳನ್ನು ಸಂಪಾದಿಸು 
ಶಿವಯೋಗದಲ್ಲಿಯೇ ರತನಾದ ಯೋಗಿಯು ಮುಕನಾಗುತಾನೆ ಲಿಯಾ 


೧೧೨ 


ಲ್ಲಿಯೇ ತೊಡಗಿ ಸ್ಲುಳ್ಳ ಮತ್ತು 

ವ ಸಂಶಯವೂ ಇರುವುದಿಲ್ಲ 

ಅಂಧಪಂಗುವದನ್ಯೋನ್ಯ- 

ಸಾಪೇಕ್ಷೇ ಜ್ಞಾನಕರ್ಮಣೀ । 

ಫಲೋತ್ಪತ್ರೌ ವಿರಕ್ಷಸ್ಯ 

ತಸ್ಲಾತ್‌ ತದ್‌ದಯಮಾಚರೇತ್‌ ॥ 16-11 

ಜ್ಞಾನ ಕರ್ಮಗಳು (ಶಿವಾದ್ವೈತ ಜ್ಞಾನ ಮತು ಶಿವಪೂಜಾರೂಪವಾದ ಕರ್ಮಗಳು) ಕುರುಡ ಮತು ಕುಂಟರಂತೆ ಪರ 
ಪೇಕ್ಷಗಳಾಗಿರುತ್ತವೆ. ಆದ್ದರಿಂದ ಫಲಗಳಲ್ಲಿ (ಪರಾ ಮತ್ತು ಅಪರಾ ಮುಕ್ತಿರೂಪವಾದ ಫಲಗಳಲ್ಲಿ) ವಿರಕ್ತನಾಗಿ ಸಾಧಕನು 

ಜ್ಞಾನ ಕರ್ಮಗಳೆರಡನ್ನೂ ಆಚರಿಸಬೇಕು. 


ಜ್ಞಾನೇ ಸಿದ್ದೇತಪಿ ವಿದುಷಾಮ್‌ 
ಕರ್ಮಾಪಿ ವಿನಿಯುಜ್ಯತೇ । 


ಫಲಾಭಿಸಂಧಿರಹಿತಮ್‌ 
ತಸ್ಮಾತ್‌ ಕರ್ಮ ನ ಸಂತ್ಸಜೇತ್‌ | 16-12 
ಜ್ಞಾನಿಗಳಿಗೆ ಶಿವಾದ್ವೈತ ಜ್ಞಾನ ದವಾದರೂ ಸಹ ಫಲಾಪೇಕ್ಷೆ ಲ್ಲ ವಪೂಜಾರೂಪವಾದ ಕರ್ಮವೂ ಸಹ 


ಲ 
ವಿಧಿಸಲ್ಪಡುತ್ತದೆ. ಆದ್ದರಿ೦ದ ಶಿವಪೂಜಾ ರೂಪವಾದ ಕರ್ಮವನ್ನು ತ್ಯಜಿಸಕೂಡದು 


ಆಚಾರ ಏವ ಸರ್ವೇಷಾಮ್‌ 

ಅಲಂಕಾರಾಯ ಕಲ್ಪತೇ | 

ಆಚಾರಹೀನಃ ಪುರುಷೋ 

ಲೋಕೇ ಭವತಿ ನಿಂದಿತಃ ॥ 16-13 

ಎಲ್ಲರಿಗೂ ಆಚಾರವೇ ಅಲಂಕಾರವೆಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಈ ಲೋಕದಲ್ಲಿ ಆಚಾರಹೀನನಾದ ಮನುಷ್ಯನು 
ನಿಂದಿತನಾಗುತಾನೆ 


ಜ್ಞಾನೇನಾಚಾರಯುಕ್ತೇನ 

ಪ್ರಸೀದತಿ ಮಹೇಶ್ವರಃ । 

ತಸ್ಮಾದಾಚಾರವಾನ್‌ ಜ್ಞಾನೀ 

ಭವೇದಾದೇಹಪಾತನಮ್‌ ॥ 16-14 

ಸ ರಯುಕವಾದ ಜ್ಞಾನದಿಂದಲೇ ಮಹೇಶ್ವರನಾದ ಶಿವನು ಪ್ರಸನ್ನನಾಗುತ್ತಾನೆ. ಆದ್ದರಿಂದ ಜ್ಞಾನಿಯಾದವನು ದೇಹ 
ಪತನವಾ ಗೆ (ಮರಣ ಪರ್ಯಂತರವಾಗಿ) ಆಚಾರವಂತನಾಗಿಯೇ ಇರಬೇಕು. 


ಇತಿ ಕ್ರಿಯಾಗಮಸ್ಥಲಂ 
ಇಲ್ಲಿಗೆ ಕಿಯಾಗಮಸ್ಥಲವು ಮುಗಿಯಿತು. 


55. ಅಥ ಭಾವಾಗಮಸ್ಥಲಮ್‌ 
ಈಗ ಭಾವಾಗಮಸ್ಥಲವು 
(9 ಶ್ಲೋಕಗಳು) 


ಭಾವಚಿಹ್ನಾನಿ ವಿದುಷೋ 

ಯಾನಿ ಸಂತಿ ವಿರಾಗಿಣ: | 

ತಾನಿ ಭಾವಾಗಮತ್ಹೇನ 

ವರ್ತಂತೇ ಸರ್ವದೇಹಿನಾಮ್‌ ॥| 16-15 


ಅವುಗಳೇ ಎಲ್ಲ ಜೀವಿಗಳಿಗೆ ಭಾವಾಗಮವೆಂದು ಹೇಳಲ್ಪಡುತ್ತದೆ. 


ಶಿವೋಹಮಿತಿ ಭಾವೋಇಪಿ 

ಶಿವತಾಪತ್ತಿಕಾರಣಮ್‌ । 

ನ ಜ್ಞಾನಮಾತ್ರಂ ನಾಚಾರೋ 

ಭಾವಯುಕ್ತಃ ಶಿವೋ ಭವೇತ್‌॥। 16-16 
“ಶಿವೋ5ಹ೦' (ಶಿವನೇ ನಾನು) ಎ೦ಬ ಭಾವವೇ ಶಿವತ್ವ ಪ 
ಕೇವಲ ಶಿವಪೂಜಾರೂಪವಾದ ಆಚಾರವೇ ಆಗಲಿ ಶಿವ 
(ಧ್ಯಾನಯುಕ್ತನಾಗಿಯೇ) ಶಿವನಾಗಬೇಕು (ಜ್ಞಾನ ಮತ್ತು 
ತಾತ್ತರ್ಯ). 


ॐ} ಕಾರಣವಾಗಿರುತ್ತದೆ. ಆದರೆ ಕೇವಲ ಶಿವಜ್ಞಾನವೇ ಆಗಲಿ, 
N ಮಾಡಿಕೊಡಲಾರವು. ಆದ್ದರಿಂದ ಭಾವಯುಕ್ತನಾಗಿಯೇ 
ಚಾರಗಳನ್ನು ಭಾವಯುಕ್ತನಾಗಿಯೇ ಮಾಡಬೇಕೆಂಬುದೇ 


£ 
हवा 
(७६७ 


(0 


ಜ್ಞಾನಂ ವಸ್ತುಪರಿಚ್ಛೇದೋ 

ಧ್ಯಾನಂ ತದ್ಭಾವಕಾರಣಮ್‌ | 

ತಸ್ಮಾದ್‌ ಜ್ಞಾತೇ ಮಹಾದೇವೇ 
ಧ್ಯಾನಯುಕ್ತೋ ಭವೇತ್‌ ಸುಧೀಃ ॥ 16-17 


ಅಂತರ್ಬಹಿಶ್ಚ ಸರ್ವತ್ರ 

ಪರಿಪೂರ್ಣಂ ಮಹೇಶ್ವರಮ್‌ | 

ಭಾವಯೇತ್‌ ಪರಮಾನಂದ- 

ಲಬ್ಧಯೇ ಪಂಡಿತೋತ್ತಮಃ ॥ 16-18 

ಪಂಡಿತೋತ್ತಮನು (ಶಿವಾಗಮಶಾಸ್ತ ಕುಶಲನಾದ ಶಿವಯೋಗಿಯು) ಪರಮಾನಂದದ ಪ್ರಾಪ್ತಿಗಾಗಿ ಮಹೇಶ್ವರನನ್ನು ತನ್ನ 
ಒಳಗೂ ಮತ್ತು ಹೊರಗೂ ಪರಿಪೂರ್ಣವಾಗಿರುವನೆಂದು ಭಾವಿಸಬೇಕು (ಧ್ಯಾನಿಸಬೇಕು). 


ಅರ್ಥಹೀನಾ ಯಥಾ ವಾಣೀ 


ಪತಿಹೀನಾ ಯಥಾ ಸತೀ । 

ಶ್ರುತಿಹೀನಾ ಯಥಾ ಬುದ್ಧಿಃ 

ಭಾವಹೀನಾ ತಥಾ ಕ್ರಿಯಾ ॥ 16-19 

ಅರ್ಥಹೀನವಾದ ವಾಣಿ (ಮಾತು), ಪತಿ ಇಲ್ಲದ ಸತಿ, ಶಾಸ್ತ್ರ ಸಮ್ಮತವಲ್ಲದ ಜ್ಞಾನ, ಇವೆಲ್ಲವುಗಳು ಹೇಗೆ 


=> & 


[ರ್ಥಗಳಾಗಿರು ವೆಯೋ ಅದರಂತೆ ಭಾವಹೀನವಾದ ಕ್ರಿಯೆಯೂ ಸಹ ವ್ಯರ್ಥವಾಗಿರುತ್ತದೆ 


ಚಕ್ಚುರ್ಹೀನೋ ಯಥಾ ರೂಪಮ್‌ 

ನ ಕಿಂಚಿದ್ದೀಕಿತುಂ ಕಮಃ | 
ಭಾವಹೀನಸಥಾ ಯೋಗೀ 

ನ ಶಿವಂ ದ್ರಷ್ಟುಮೀಶ್ಟರಃ ॥ 16-20 


ಕಣ್ಣಿಲ್ಲದ ವ್ಯಕ್ತಿಯು ರೂಪವನ್ನು ನೋಡುವುದಕ್ಕೆ ಹೇಗೆ ಸ್ವಲ್ಪವೂ 


ಶೂ ಸಮರ್ಥನಲ್ಲವೋ ಅದರಂತೆ ಭಾವಹೀನನಾದ ಯೋಗಿಯು 
ಶಿವನನ್ನು ಕಾಣಲು ಸ್ವಲ್ಪವೂ ಸಮರ್ಥನಾಗುವುದಿಲ್ಲ. 

ಭಾವಶುದ್ಧೇನ ಮನಸಾ 

ಪೂಜಯೇತ್‌ ಪರಮೇಷ್ಠಿನಮ್‌ । 

ಭಾವಹೀನಾಂ ನ ಗೃಹ್ಣಾತಿ 

ಪೂಜಾಂ ಸುಮಹತೀಮಪಿ ॥ 16-21 

ಆದರಿಂದ ಭಾ ವಶುದ್ಧವಾ ಮನಸಿ 
ಮಹತ್ತರವಾಗಿದ್ದರೂ ಶಿವನು ಅದನ್ನು ಸ್ತೀಕರಿಸುವುದಿಲ್ಲ. 


ನೈರಂತರ್ಯೇಣ ಸಂಪನ್ನೇ 

ಭಾವೇ ಧ್ಯಾತುಂ ಶಿವಂ ಪ್ರತಿ 

ತದ್‌ ಭಾವೋ ಜಾಯತೇ ಯದ್ದ್ವತ್‌ 

ಕ್ರಿಮೇಃ ಕೀಟಸ್ಮ್ಥ ಚಿಂತನಾತ್‌ ॥ 16-22 

ಯಾವ ರೀತಿಯಾಗಿ ಭ್ರಮರದ ಚಿಂತನೆಯಿಂದ ಕೀಟಕೆ ಭ್ರಮರ ಭಾವವು ಉಂಟಾಗುವುದೋ. ಅದರಂತೆ ಶಿವನನು ಕುರಿತು 
ನಿರಂತರವಾಗಿ ತನ್ನ ಭಾವನೆಯಲ್ಲಿ ಧ್ಯಾನವು ಸಂಪನ್ನವಾಗಲು ಅ ನಿಗೆ ಶಿವತ್ತವೆ 
ನಿಷ್ಕಲಂಕಂ ನಿರಾಕಾರಮ್‌ 

ಪರಬ್ರಹ್ಮ ಶಿವಾಭಿಧಮ್‌ । 

ನಿರ್ಧ್ಯಾತುಮಸಮರ್ಥೊೋಪಿ 

ತದ್ವಿಭೂತಿಂ ವಿಭಾವಯೇತ್‌ ॥ 16-23 

ನಿಷ್ಕಲಂಕನೂ (ನಿರ್ಮಲನೂ), ನಿರಾಕಾರನೂ ಆದ ಶಿವ ಎಂಬ ಹೆಸರಿನ ಪರಬ್ರಹ್ಮವನ್ನು ಧ್ಯಾನಿಸಲು ಅಸಮರ್ಥನಾಗಿದ್ದರೂ 


ಆ न्‌. ಬ 
ಸಹ ಆ ಪರಶಿವನ ವಿಭೂತಿಯನ್ನು ( ಜತ್ತ, ನಿತ್ಯತೃಪ್ಪತ್ವ ಅನಾದಿಬೋಧತ್ವ, ಸ್ಪತಂತ್ರತ್ವ, ಅಲುಪ್ರಶಕ್ಕಿತ್ವ ಮತ್ತು ಅನಂತ 
ಶಕಿತಗಳೆಂಬ ಷಡ್ಗ್ಲುಣೈಶ್ವರ್ಯಗಳನ್ನು) ಸಬೇಕು. ಇವು ಪರಮಾತನ ಷಡುಣೆ ಶ್ರರ್ಯಗಳಾಗಿವೆ. 
ಅತಿ ಭಾವಾಗಮಸ್ಥಲಂ ಇಲ್ಲಿಗೆ ಭಾವಾಗಮಸ್ಥಲವು ಮುಗಿಯಿತು. 


56. ಅಥ ಜ್ಞಾನಾಗಮಸಲಮ್‌ 
ಈಗ ಜ್ಞಾನಾಗಮ ಲವು 
(11 ಶ್ಲೋಕಗಳು) 


ಪರಸ್ಯ ಜ್ಞಾನಚಿಹ್ನಾನಿ 
ಯಾನಿ ಸಂತಿ ಶರೀರಿಣಾಮ್‌ । 

ತಾನಿ ಜ್ಞಾನಾಗಮತ್ವೇನ 

ಪ್ರವರ್ತಂತೇ ವಿಮುಕ್ತ್ನಯೇ ॥ 16-24 

ಭಾವಾಗಮಸ್ಥಲದ ಪರಮಯೋಗೀಶ್ವರನ ಯಾವ ಜ್ಞಾನ ಚಿಹ್ನೆಗಳಿವೆಯೋ ಅವುಗಳೇ ಶರೀರಗಳಿಗೆ (ಲೋಕದ ಜೀವಿಗಳಿಗೆ) 
ಮುಕ್ತಿಗೆ ಜ್ಞಾನಾಗಮಗಳಾಗಿ ಪ್ರವರ್ತಿಸುತ್ತವೆ. 

ಭಾವೇನ 8० ಫಲಂ ಪುಂಸಾಮ್‌ 

ಕರ್ಮಣಾ ವಾ ಕಿಮಿಷ್ಕತೇ 

ಭಾವಕರ್ಮಸಮಾಯುಕ್ತಮ್‌ 

ಜ್ಞಾನಮೇವ ವಿಮುಕ್ತಿದಮ್‌ ॥ 16-25 

ಪುರುಷರಿಗೆ (ಮನುಷ್ಯರಿಗೆ) ಕೇವಲ ಕರ್ಮದಿಂದಲೇ ಆಗಲಿ ಅಥವಾ ಕೇವಲ ಭಾವದಿಂದಲೇ ಆಗಲಿ ಏನು ಪ್ರಯೋಜನ? 
ಏಕೆಂದರೆ ಭಾವಕರ್ಮಗಳಿಂದ ಕೂಡಿದ ಜ್ಞಾನವೇ ಮುಕ್ತಿಯನ್ನು ಕೊಡುವುದು 


ಕೇವಲಂ ಕರ್ಮಮಾತ್ರೇಣ 

ಜನ್ಮಕೋಟಿಶತೈರಪಿ 

ನಾತ್ಮನಾಂ ಜಾಯತೇ ಮುಕ್ತಿ: 

ಜ್ಞಾನಂ ಮುಕ್ತೇರ್ಹಿ ಕಾರಣಮ್‌ ॥ 16-26 

ಕೇವಲ ಕರ್ಮವೊಂದನ್ನೇ ಆಚರಿಸುತ್ತಾ ಒಂದು ನೂರು ಕೋಟಿ ಜನ್ಮಗಳನ್ನು ಕಳದರೂ ಸಹ ಜೀವಿಗಳಿಗೆ ಮುಕ್ತಿಯು 
ದೊರೆಯುವುದಿಲ್ಲ. ಮುಕ್ತಿಗೆ ಜ್ಞಾನವು ಕಾರಣವಾಗಿರುತ್ತದೆ. 

ಜ್ಞಾನಹೀನಂ ಸದಾ ಕರ್ಮ 

ಪುಂಸಾಂ ಸಂಸಾರಕಾರಣಮ್‌ । 

ತದೇವ ಜ್ಞಾನಯೋಗೇನ 

ಸಂಸಾರವಿನಿವರ್ತಕಮ್‌ ॥16-27 

ಜ್ಞಾನಹೀನನಾದ ಕೇವಲ ಕರ್ಮವನ್ನೇ ಆಚರಿಸುವುದರಿಂದ ಅದು ಜೀವಿಗಳ ಸಂಸಾರಬಂಧನಕ್ಕೆ ಕಾರಣವಾಗುವುದು. ಆ 
ಕರ್ಮವೇ ಜ್ಞಾನದಿಂದ ಕೂಡಿ ಆಚರಿಸಲ್ಪಟ್ಟಾಗ ಜೀವಿಗಳ ಸಂಸಾರ ಬಂಧನವನ್ನು ನಿವೃತ್ತಿಗೊಳಿಸುವುದು. 

ಫಲಂ ಕ್ರಿಯಾವತಾಂ ಪುಂಸಾಮ್‌ 

ಸ್ಪರ್ಗಾದ್ಯಂ ನಶ್ಚರಂ ಯತಃ | 

ತಸ್ಮಾತ್‌ ಸ್ಥಾಯಿಫಲಪ್ರಾಪ್ತೈ 

ಜ್ಞಾನಮೇವ ಸಮಭ್ಯಸೇತ್‌ ॥ 16-28 

ಕೇವಲ ಕರ್ಮವನ್ನು ಆಚರಿಸುವ ಜೀವಿಗಳಿಗೆ ನಶ್ಚರಗಳಾದ ಸ್ಪರ್ಗಾದಿ ಫಲಗಳೇ ದೊರೆಯುವುವು. ಆದ್ದರಿಂದ ಸ್ಥಿರವಾದ 
ಮುಕ್ತಿಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನವನ್ನೇ ಚೆನ್ನಾಗಿ ಅಭ್ಯಾಸ ಮಾಡಬೇಕು. 

ಶಾಸ್ತಾಭ್ಯಾಸಾದಿಯತ್ನೇನ 

ಸದ್ಗುರೋರುಪದೇಶತ: । 

ಜ್ಞಾನಮೇವ ಸಮಭ್ಯಸ್ಯೇತ್‌ 

ಕಿಮನ್ಯೇನ ಪ್ರಯೋಜನಮ್‌ ॥ 16-29 

ಶಾಸ್ತ್ರಗಳ (ವೇದಾಗಮಗಳಲ್ಲಿ ಪ್ರಸಿದ್ಧವಾದ ವೀರಶೈವ ಶಾಸ್ತ್ರಗಳ) ಅಭ್ಯಾಸವೇ ಮೊದಲಾದ ಪ್ರಯತ್ನಗಳಿಂದ ಮತ್ತು ಸದ್ಗುರುವಿನ 
ಉಪದೇಶದಿಂದ ಜ್ಞಾನವನ್ನೇ ಅಭ್ಯಸಿಸಬೇಕು. ಉಳಿದ ಶಾಸ್ತ್ರಗಳಿಂದ ಏನು ಪ್ರಯೋಜನ? 


ಜ್ಞಾನಂ ಪರಶಿವಾದ್ವೈತ- 

ಪರಿಪಾಕವಿನಿಶ್ಚಯಃ । 

ಯೇನ ಸಂಸಾರಸಂಬಂಧ- 

ವಿನಿವೃತ್ತಿರ್ಭವೇತ್‌ ಸತಾಮ್‌ ॥ 16-30 

ಪರಮ ಶಿವಾದ್ವೈತದಲ್ಲಿಯ ಪರಿಪಕ್ವವಾದ ನಿಶ್ಚಯವೇ ಜ್ಞಾನವು. ಇಂತಹ ಜ್ಞಾನದಿಂದಲೇ ಸತ್ತುರುಷರಿಗೆ ಸಂಸಾರಬಂಧನದ 
ನಿವೃತ್ತಿ ಉಂಟಾಗುವುದು. 


ಶಿವಾತ್ಮಕಮಿದಂ ಸರ್ವಮ್‌ 

ಶಿವಾದನ್ಯನ್ನ ವಿದ್ಯತೇ | 

ಶಿವೋಹಮಿತಿ ಯಾ ಬುದ್ಧಿಃ 

ತದೇವ ಜ್ಞಾನಮುತ್ತಮಮ್‌ ॥ 16-31 

ಈ ಕಾಣುವ ಜಗತ್ತೆಲ್ಲವೂ ಶಿವಾತ್ಮಕವೇ ಆಗಿದೆ. ಇಲ್ಲಿ ಶಿವನಿಗೆ ಅನ್ಯವಾದದ್ದು ಬೇರಾವುದೂ ಇರುವುದಿಲ್ಲ. ನಾನೂ ಸಹ ಶಿವನೇ 
ಆಗಿದ್ದೇನೆ ಎನ್ನುವಂತಹ ಬುದ್ಧಿಯೇ (ತಿಳುವಳಿಕೆಯೇ) ಉತ್ತಮವಾದ ಜ್ಞಾನವೆಂದು ಕರೆಯಲ್ಪಡುವುದು. 


ಅಂಧೋ ಯಥಾ ಪುರಸ್ಥಾನಿ 

ವಸ್ತೂನಿ ಚನ ಪಶ್ಯತಿ | 

ಜ್ಞಾನಹೀನಸ್ತಥಾ ದೇಹೀ 

ನಾತ್ಮಸ್ಥಂ ವೀಕ್ಷತೇ ಶಿವಮ್‌ ॥ 16-32 

ಅಂಧನಾದ ಮನುಷ್ಯನು ತನ್ನ ಎದುರಿಗಿರುವ ವಸ್ತುಗಳನ್ನು ಹೇಗೆ ನೋಡಲಾರನೋ, ಅದರಂತೆಯೇ ಜ್ಞಾನಹೀನನಾದ 
ಜೀವಿಯು ತನ್ನೊಳಗಿರುವ ಶಿವನನ್ನು ನೋಡಲಾರನು. 


ಶಿವಸ್ಯ ದರ್ಶನಾತ್‌ ಪುಂಸಾಮ್‌ 

ಜನ್ಮರೋಗನಿವರ್ತನಮ್‌ 

ಶಿವದರ್ಶನಮಪ್ಯಾಹುಃ 

ಸುಲಭಂ ಜ್ಞಾನಚಕ್ಷುಷಾಮ್‌ ॥ 16-33 

ಪುರುಷರಿಗೆ (ಜೀವಿಗಳಿಗೆ) ಶಿವದರ್ಶನದಿಂದಲೇ ಜನ್ಮರೋಗವು (ಜನನ- 
ನಿವೃತ್ತಿಯಾಗುವುದು. ಈ ಶಿವದರ್ಶನವು ಜ್ಞಾನಚಕ್ಷುಗಳಿಗೆ ಸುಲಭವಾದದ್ದೆ 
ದೀಪಂ ವಿನಾ ಯಥಾ ಗೇಹೇ 

ನಾಂಧಕಾರೋ ನಿವರ್ತತೇ । 

ಜ್ಞಾನಂ ವಿನಾ ತಥಾ ಚಿತ್ತೇ 

ಮೋಹೊಪಿ ನ ನಿವರ್ತತೇ ॥ 16-34 

ಮನೆಯಲ್ಲಿ ಅಂಧಕಾರವು ದೀಪವಿಲ್ಲದೆ ಹೇಗೆ ತೊಲಗುವುದಿಲ್ಲವೋ, ಅದರಂತೆ ಚಿತ್ತದಲ್ಲಿಯ ಮೋಹವೂ ಸಹ ಶಿವಜ್ಞಾನಎಲ್ಲದೆ 
ನಿವೃತ್ತಿಯಾಗದು. 

ಇತಿ ಜ್ಞಾನಾಗಮಸ್ಥಲಂ ಇಲ್ಲಿಗೆ ಜ್ಞಾನಾಗಮಸ್ಥಲವು ಮುಗಿಯಿತು. 


ಮರಣರೂಪವಾದ ಸಂಸಾರ ಬಂಧನವು) 
೦ದು ಜ್ಞಾನಿಗಳು ಹೇಳುತ್ತಾರೆ. 


57. ಅಥ ಸಕಾಯಸ್ಥಲಮ್‌ 
ಈಗ ಸಕಾಯಸ್ಥಲವು 


(8 ಶ್ಲೋಕಗಳು) 


ಪರಸ್ಯ ಯಾ ತನುರ್ಜೈೇಯಾಂ- 

ದೇಹಕರ್ಮಾಭಿಮಾನಿನಃ | 

ತಯಾ ಸಕಾಯೋ ಲೋಕೋsಯಂ 

ತದಾತ್ಮತ್ವನಿರೂಪಣಾತ್‌ ॥ 16-35 

ನಾನು ಸ್ಥೂಲನು, ನಾನು ಮಾಡುತ್ತಿದ್ದೇನೆ ಮು೦ತಾದ ದೇಹ ಮತ್ತು ಕರ್ಮಾದಿಗಳ ಅಭಿಮಾನವಿಲ್ಲದಿರುವ ಆ ಪರನ 
(ಶಿವಯೋಗಿಯ) ಯಾವ ಶರೀರವಿದೆಯೋ ಅದರಿಂದಲೇ ಈ ಜಗತ್ತು "ಸಕಾಯ'ವೆಂದು ಕರೆಯಲ್ಪಡುತ್ತದೆ. ಏಕೆಂದರೆ ಆ 
ಪರನ ದೇಹವೇ ಜನರಿಗೆ “ಆತ್ಮ'ವೆಂಬುದಾಗಿ ನಿರೂಪಿಸಲ್ಪಟ್ಟಿದೆ 


ಕಾಯಂ ವಿನಾ ಸಮಸ್ತಾನಾಮ್‌ 

ನ ಕ್ರಿಯಾ ನ ಚ ಭಾವನಾ । 

ನ ಜ್ಞಾನಂ ಯತ್ತತೋ ಯೋಗೀ 

ಕಾಯವಾನೇವ ಸಂಚರೇತ್‌ ॥ 16-36 

ಎಲ್ಲರಿಗೂ ಕಾಯವಿಲ್ಲದೆ ಕ್ರಿಯೆಯಾಗಲಿ, ಭಾವನೆಯಾಗಲಿ ಮತ್ತು ಜ್ಞಾನವಾಗಲಿ ಉಂಟಾಗುವುದಿಲ್ಲ. ಆದ್ದರಿಂದ 
ಯೋಗಿಯಾದವನು ಕಾಯವುಳ್ಳವನಾಗಿಯೇ ಸಂಚರಿಸಬೇಕು. 


ಶಿವೈಕಜ್ಞಾನಯುಕ್ತಸ್ಯ 

ಯೋಗಿನೋಇಪಿ ಮಹಾತ್ಮನಃ | 
ಕಾಯಯೋಗೇನ ಸಿದ್ಧ್ಯ೦ತಿ 
ಭೋಗಮೋಕ್ಷಾದಯಃ ಸದಾ ॥ 16-37 


ಶಿವೈಕ್ಯ ಜ್ಞಾನವನ್ನು ಪಡೆದ ಯೋಗಿಗಳಾದ ಮಹಾತ್ಮರಿಗೂ ಸಹ ಕಾಯ ಸಂಬಂಧದಿಂದಲೇ ಯಾವಾಗಲೂ ಭೋಗ 


ಮೋಕಾದಿಗಳು ಸಿದಿಸುತವೆ. 
९ ಥಿ 


ಕಾಷ್ಠಂ ವಿನಾ ಯಥಾ ವಹ್ನಿಃ 
ಜಾಯತೇ ನ ಪ್ರಕಾಶವಾನ್‌ । 
ಮೂರ್ತಿಂ ವಿನಾ ತಥಾ ಯೋಗೀ 
ನಾತ್ಮತತ್ತ್ವಪ್ರಕಾಶವಾನ್‌ ॥ 16-38 


ಕಟ್ಟಿಗೆಯ ಹೊರತಾಗಿ ಅಗ್ನಿಯು ಹೇಗೆ ಪ್ರಕಾಶಮಾನವಾಗಿ ತೋರುವುದಿಲ್ಲವೋ ಅದರಂತೆ ದೇಹವಿಲ್ಲದೆ ಯೋಗಿಯು ತನ್ನ 
ಆತ್ಮತತ್ತ್ವವನ್ನು ಪ್ರಕಾಶಪಡಿಸಿಕೊಳ್ಳಲು ಆಗುವುದಿಲ್ಲ. 


ಮೂರ್ತ್ಯಾತ್ಮನೈವ ದೇವಸ್ಯ 

ಯಥಾ ಪೂಜ್ಯತ್ಪಕಲ್ಪನಾ | 

ತಥಾ ದೇಹಾತ್ಮನೈವಾಸ್ಯ 

ಪೂಜ್ಯತ್ವಂ ಪರಯೋಗಿನಃ ॥ 16-39 


ಮೂರ್ತಿರೂಪವಾದ ವಿಗಹವಿಲ್ಲದೆ ದೇವರಪೂಜೆಯು ಹೇಗೆ ಉಂಟಾಗುವುದಿಲ್ಲವೋ, ಅದರಂತೆ ದೇಹಸಂಬಂಧದಿಂದಲೇ 
ಪರ(ಶಿವ) ಯೋಗಿಗೂ ಪೂಜ್ಯತ್ವವು ಉಂಟಾಗುತ್ತದೆ. 


ನಿಷ್ಠಲೋ ಹಿ ಮಹಾದೇವಃ 

ಪರಿಪೂರ್ಣ: ಸದಾಶಿವಃ | 

ಜಗತ್ಸಷ್ಟಾ ನದಿಸಂಸಿದ್ದೆ 5 

ಮೂರ್ತಿಮಾನೇವ ಭಾಸತೇ ॥ 16-40 

ಪರಿಪೂರ್ಣನು, ಸರ್ವದಾ ಮಂಗಲಮಯನೂ, ಸದಾಶಿವತತ್ವವೂ (ಪಂಚಸಾದಾಖ್ಯ, ಪಂಚಕಲೆ ಮತ್ತು ಪಂಚಶ 
ಮುಂತಾದವುಗಳ ಪ್ರಾಕ್ಷಟ ಸ್ಥಾನವೇಸದಾಶಿವತತ್ವವು) ಆದ ಆ ಮಹಾದೇವನು ನಿಷ್ಠಲನಾಗಿದ್ದಾನೆ (ನಿರಾಕಾರನಾ 


ಕ್ತ 
ಸ್ಯ ಗಿ 
ಸೃಷ್ಟ್ಯಾದಿಗಳ ಸಿದ್ದಿಗಾಗಿ ಮೂರ್ತಿಮಂತನಾಗಿ ತೋರುತ್ತಾನೆ. 


ದಾನೆ). 


ಎ 


ಬ್ರಹ್ಮಾದ್ಯಾ ದೇವತಾಃ ಸರ್ವಾಃ 
ಮುನಯೋತಪಿ ಮುಮುಕ್ತವಃ 
ಕಾಯವಂತೋ ಹಿ ಕುರ್ವಂತಿ 
ತಪಃ ಸರ್ವಾರ್ಥಸಾಧಕಮ್‌ ॥ 16-41 

ಬ್ರಹ್ಮಾದಿ ಎಲ್ಲ ದೇವತೆಗಳು, ಮುಮುಕ್ಷುಗಳಾದ ಎಲ್ಲಾ ಮುನಿಗಳು, ಸರ್ವಾರ್ಥಸಾಧಕವಾದ (ಸಕಲ ಇಷ್ಟಾರ್ಥಗಳನ್ನು ಕೊಡುವ) ತಪಸ್ಸನ್ನು 
ದೇಹಧಾರಿಗಳಾಗಿಯೇ ಮಾಡುತ್ತಾರೆ. 


ತಪೋ ಹಿ ಮೂಲಂ ಸರ್ವಾಸಾಮ್‌ 
ಸಿದೀನಾಂ ಯಜ್ಞಗತಯೇ । 
५ ಜಪ 
ತಪಸ್ತತ್ಕಾಯಮೂಲಂ ಹಿ 
ತಸ್ಮಾತ್‌ ಕಾಯಂ ನ ಸಂತ್ಯಜೇತ್‌ ॥ 16-42 
ಮೂರು ಲೋಕದಲ್ಲಿರುವ ಸಕಲ ಸಿದ್ಧಿಗಳಿಗೆ ತಪ್ಪಸ್ನೇ ಮೂಲ ಸಾಧನವಾಗಿರುತ್ತದೆ. ಆ ತಪಸ್ಸಿಗೆ ಕಾಯವೇ ಮುಖ್ಯವಾದುದು. ಆದ್ದರಿಂದ 


ಜ್ಞಾನಿಯಾದವನು ಶರೀರವನ್ನು ಬಿಡಕೂಡದು. 
ಅತಿ ಸಕಾಯಸ್ಥಲಂ ಇಲ್ಲಿಗೆ ಸಕಾಯಸ್ಥಲವು ಮುಗಿಯಿತು. 


58. ಅಥ ಅಕಾಯಸ್ಥಲಮ್‌ 
ಈಗ ಅಕಾಯಸ್ಥಲವು 
(6 ಶ್ಲೋಕಗಳು) 


ಔಪಚಾರಿಕದೇಹಿತ್ವಾತ್‌ 

ಜಗದಾತ್ಮತ್ಸ್ವಭಾವನಾತ್‌ 

ಮಾಯಾಸಂಬಂಧರಾಹಿತ್ಯಾತ್‌ 

ಅಕಾಯೋ ಹಿ ಪರಃ ಸ್ತ ತಃ ॥ 16-43 

ಆ ಸಕಾಯಸ್ಥಲದ ಪರಯೋಗಿಯು ಔಪಚಾರಿಕ ದೇಹವುಳ್ಳವನಾಗಿ (ದೇಹಾಭಿಮಾನ ಇಲ್ಲದವನಾಗಿ) ಜಗವೆಲ್ಲವೂ ತನ್ನ ಆತ್ಮವೆಂದು ಭಾವಿಸಿ 
ಮತ್ತು ಮಾಯಾ ಸಂಬಂಧವನ್ನು ಕಳೆದುಕೊಳ್ಳುವನೋ ಆಗ ಅವನು ಅಕಾಯವೆಂದು ಹೇಳಲ್ಪಡುವನು. 


ಪರಸ್ಯ ದೇಹಯೋಗೇತಪಿ 

ನ ದೇಹಾಶ್ರಯವಿಕ್ತಿಯಾ । 

ಶಿವಸ್ಕೇವ ಯತಸ್ತಸ್ಮಾತ್‌ 

ಸ ಅಕಾಯೋಂಯಂ ಪ್ರಕೀರ್ತಿತಃ | 16-44 

ಪರಯೋಗಿಗೆ ದೇಹ ಸಂಬಂಧವಿದ್ದರೂ ಸಹ ಅವನಿಗೆ ಶಿವನಂತೆ ದೇಹದಲ್ಲಿಯ ಕಾಯಾದಿವಿಕಾರಗಳು ಉಂಟಾಗುವುದಿಲ್ಲ. 
ಆದ್ದರಿಂದ ಆ ಯೋಗಿಯು ಅಕಾಯವೆಂದು ಹೇಳಲಡುತ್ತಾನೆ. 

ಪರಲಿಂಗೇ ವಿಲೀನಸ್ಯ 

ಪರಮಾನಂದಚಿನ್ಮಯೇ 

ಕುತೋ ದೇಹೇನ ಸಂಬಂಧೋ 

ದೇಹಿವದ್ಭಾಸನಂ ಭ್ರಮಃ ॥ 16-45 


ಪರಮಾನಂದ ರೂಪವೂ, ಚಿನ್ನಯವೂ ಆದ ಆ ಪರಲಿಂಗದಲ್ಲಿ ವಿಲೀನನಾದ ಆ ಯೋಗಿಗೆ ದೇಹಸಂಬಂಧವು ಹೇಗೆ ತಾನೇ 
ಇರುತ್ತದೆ. ಅವನು ದೇಹಿಯಂತೆ ತೋರುವುದು (ದೇಹಧಾರಿಯಂತೆ ತೋರುವುದು) ಭ್ರಮೆಯೇ ಆಗಿದೆ. 


ದೇಹಾಭಿಮಾನಹೀನಸ್ಯ 

ಶಿವಭಾವೇ ಸ್ಥಿತಾತ್ಮನಃ | 

ಜಗದೇತಚ್ಛರೀರಂ ಸ್ಯಾತ್‌ 

ದೇಹೇನೈಕೇನ ಕಾ ವ್ಯಥಾ ॥ 16-46 

ದೇಹಾಭಿಮಾನಹೀನನಾಗಿ ಶಿವೋಹಂ ಭಾವನೆಯಲ್ಲಿಯೇ ಸ್ಥಿತನಾಗಿರುವ ಆ ಪರಯೋಗಿಗೆ ಈ ಸಮಸ್ತ ಜಗವೆಲ್ಲವೂ 
ಶರೀರವಾಗಿರುತ್ತದೆ ಎಂದ ಮೇಲೆ, ಅವನಿಗಿರುವ ಈ ಒಂದು ದೇಹದಿಂದ ಯಾವ ವ್ಯವಸ್ಥೆಯು ತಾನೇ ಉಂಟಾದೀತು? 


ಶಿವಜ್ಞಾನೈಕನಿಷ್ಠಸ್ಯ 
ನಾಹಂಕಾರಭವಭ್ರಮಃ | 

ನ ಚೇಂದ್ರಿಯಭವಂ ದುಃಖಮ್‌ 
ತ್ಯಕ್ತ್ರದೇಹಾಭಿಮಾನಿನಃ ॥ 16-47 


ದೇಹಾಭಿಮಾನವನ್ನು ತ್ಯಾಗ ಮಾಡಿದ, ಶಿವಜ್ಞಾನವೊಂದರಲ್ಲಿಯೇ ನಿಷ್ಠನಾದ ಆ ಪರಯೋಗಿಗೆ ಅಹಂಕಾರದಿಂದುಂಟಾದ 
ಭ್ರಮೆಯೇ ಆಗಲಿ ಅಥವಾ ಇಂದ್ರಿಯಂಗಳಿಂದುಂಟಾದ ದುಃಖವೇ ಆಗಲಿ ಇರುವುದಿಲ್ಲ. 


ನ ಮನುಷ್ಯೋ ನ ದೇವೋಹಮ್‌ 
ನ ಯಕ್ಷೋ ನೈವ ರಾಕ್ಷಸಃ | 

ಶಿವೋಹಮಿತಿ ಯೋ ಬುದ್ಧ್ಯಾತ್‌ 
ತಸ್ಯ ಕಿಂ ದೇಹಕರ್ಮಣಾ ॥ 16-48 


ತಿಳುವಳಿಕೆಯಿಂದ ಯಾರು ಇರುತ್ತಾರೆಯೋ ಅಂತಹವನಿಗೆ ದೇಹ ಕರ್ಮದಿಂದ (ದೇಹ ವ್ಯವಹಾರದಿಂದ) ಯಾವ 
ಪ್ರಯೋಜನವೂ ಇರುವುದಿಲ್ಲ. 
ಅತಿ ಅಕಾಯಸ್ಥಲಂ ಇಲ್ಲಿಗೆ ಅಕಾಯಸ್ಥಲವು ಮುಗಿಯಿತು. 


59. ಅಥ ಪರಕಾಯಸ್ಥಲಮ್‌ 
ಈಗ ಪರಕಾಯಸ್ಥಲವು 
(9 ಶ್ಲೋಕಗಳು) 


ವಶೀಕೃತತ್ವಾತ್‌ ಪ್ರಕೃತೇಃ 
ಮಾಯಾಮಾರ್ಗಾತಿವರ್ತನಾತ್‌ । 
ಪರಕಾಯೋಂಯಮಾಖ್ಯಾತಃ 
ಸತ್ಯಜ್ಞಾನಸುಖಾತ್ಮಕಃ ॥ 16-49 


९५ 


= 
ಸಚ್ಚಿದಾನಂದ ಸರೂಪಾತಕನಾಗಿರುವುದರಿಂದ ಅವನಿಗೆ ಪರಕಾಯನೆಂದು ಹೇಳಲಾಗುತ್ತದೆ. 


ಪ್ರಕೃತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವ ಮತ್ತು ಮಾಯಾಮಾರ್ಗವನ್ನು ಮೀರಿ ನಿಂತಿರುವ ಆ ಅಕಾಯವೇ 
ಬ ५ € 


ಬೋಧಾನಂದಭಾಸುರಮ್‌ । 

ಪ್ರಾಕೃತೇನ ಶರೀರೇಣ 

ಕಿಮೇತೇನಾಸ್ಯ ಜಾಯತೇ ॥ 16-50 

ಸಚ್ಚಿದಾನಂದ ಸ್ವರೂಪವಾದ ಪರಶಿವ ಬ್ರಹ್ಮವೇ ಯಾರಿಗೆ ಶರೀರವಾಗಿದೆಯೋ ಅಂತಹ ಪರಕಾಯನಾದ ಯೋಗಿಗೆ ಈ 
ಪ್ರಾಕೃತವಾದ ಶರೀರದಿಂದ ಯಾವ ಹಾನಿಯೂ ಆಗುವುದಿಲ್ಲ. 


ಸಮ್ಯಗ್‌ಜ್ಞಾನಾಗ್ನಿಸಂದ- 
ಗೃಜನ್ಮಬೀಜಕಲೇವರಃ | 
ಶಿವತತ್ತ್ಯಾವಲಂಬೀ ಯಃ 

ಪರಕಾಯಃ ಸ ಉಚ್ಯತೇ ॥ 16-51 


ಸಮ್ಯಕ್‌ಜ್ಞಾನವೆ೦ಬ ಅಗ್ನಿಯಲ್ಲಿ (ಶಿವಾದ್ವೈತ ಜ್ಞಾನವೆಂಬ ಅಗ್ನಿಯಲ್ಲಿ) ಜನ್ನಬೀಜವನ್ನು ಸುಟ್ಟು ಹಾಕಿದ 
ಅವಲಂಬಿಸಿದ ಯೋಗಿಯೇ ಪರಕಾಯನೆಂದು ಕರೆಸಿಕೊಳ್ಳುತ್ತಾನೆ. 


ತ 
७६. 
ಕ 
ತ್ರ 
GL 
LGL 
(ग 
wu 


ಇಂದ್ರಿಯಾಣಿ ಮನೋವೃತ್ತಿ- 
ವಾಸನಾ: ಕರ್ಮಸಂಭವಾಃ | 
ಯತ್ರ ಯಾಂತಿ ಲಯಂ ತೇನ 
ಸಕಾಯೋಂಯಂ ಪರಾತ್ಮನಾ ॥ 16-52 


ಕರ್ಮಪಾಶದಿಂದ ಹುಟ್ಟಿದ ಮತ್ತು ಮನೋಪವೃತ್ತಿಯ ವಾಸನೆಗಳು ಮತ್ತು ದಶೇಂದ್ರಿಯ ವ್ಯಾಪಾರಗಳು ಯಾವ ಪರಬಹ್ಮದಲ್ಲಿ 
ಲಯವನ್ನು ಹೊಂದುತ್ತವೆಯೋ, ಆ ಪರಬ್ರಹ್ಮ ಯಾರಿಗೆ ಕಾಯವಾಗಿದೆಯೋ ಅವನೇ ಪರಕಾಯನೆನಿಸಿಕೊಳ್ಳುವನು. 
ಪರಾಹಂತಾಮನುಪ್ರಾಪ್ಯ 

ಪಶ್ಯೇದ್‌ ವಿಶ್ವಂ ಚಿದಾತ್ಮಕಮ್‌ । 

ಸದೇಹೋತತಿಭ್ರಮಸ್ತಸ್ಯ 

ನಿಶ್ಚಿತಾ ಹಿ ಶಿವಾತ್ಮತಾ ॥ 16-53 


ಪರಬ್ರಹ್ಮ ಪರಮಾತ್ಮನೇ ನಾನು ಎಂಬ ಪರಾಹಂತಾ ಸ್ವರೂಪವನ್ನು ಪ್ರಾಪ್ತಿಮಾಡಿಕೊ೦ಡು, ವಿಶ್ವವೆಲ್ಲವನ್ನೂ ಚಿದಾತ್ಮಕವಾಗಿ 
ನೋಡುವ ಈ ಪರಯೋಗಿಯು ಸದೇಹಿ ಎನ್ನುವುದು ಭ್ರಾಂತಿಯು. ಏಕೆಂದರೆ ಅವನ ದೇಹವೂ ಸಹ ನಿಶ್ಚಿತವಾಗಿ 


ಶಿವಾತ್ಮರೂಪವೇ ಆಗಿರುತ್ತದೆ. 


ಸ್ಪಸ್ತರೂಪಂ ಚಿದಾಕಾರಮ್‌ 

ಜ್ಯೋತಿಃ ಸಾಕ್ಷಾದ್ವಿಚಿಂತಯನ್‌ । 

ದೇಹವಾನಪಿ ನಿರ್ದೇಹೋ 

ಜೀವನ್ಮುಕ್ತೋ ಹಿ ಸಾಧಕಃ ॥ 16-54 

ತನ್ನ ಸ್ವರೂಪವನ್ನು ಚಿದಾಕಾರವಾದ ಜ್ಯೋತಿಯೆಂದು ಸಾಕ್ಟಾತ್‌ ಚಿಂತಿಸುತ್ತಿರುವ ಈ 
ದೇಹಧಾರಿಯಾಗಿದ್ದರೂ ಸಹ ನಿರ್ದೇಹಿಯೂ (ದೇಹ ಭಾವನೆ ಇಲ್ಲದವನೂ ಮತ್ತು ಪುನಃ ದೇಹಾಂತರವ 
ಮಾಡಿಕೊಳ್ಳದವನು), ಜೀವನ್ಮುಕ್ತನೂ ಆಗಿರುತ್ತಾನೆ 

ದೇಹಸ್ಪಿಷ್ಠ್ಛತು ವಾ ಯಾತು 
ಯೋಗಿನಃ ಸ್ವಾತ್ಮಬೋಧಿನಃ | 
ಜೀವನ್ಮುಕ್ತಿರ್ಭವೇತ್‌ ಸದ್ಯಃ 
ಚಿದಾನಂದಪ್ರಕಾಶಿನೀ ॥ 16-55 
ಸ್ಪಸ್ತರೂಪ ಜ್ಞಾನಸಂಪನ್ನನಾದ ಪರಕಾಯ ಯೋಗಿಯ ಸ್ಥೂಲದೇಹವು ಇರಲಿ ಅಥವಾ ಇಲ್ಲದೆ ಇರಲಿ ಚಿದಾನಂದ 
ಶವಾದ ಜೀವನ್ಮುಕ್ತಿಯು ತಕ್ಷಣದಲ್ಲೇ ಪ್ರಾಪ್ತ 


२. 


ts 
६०५. 


ಪ್ರಕಾ ವಾಗುತ್ತದೆ 
ಆತ್ಮಜ್ಞಾನಾವಸಾನಂ ಹಿ 

ಸಂಸಾರಪರಿಪೀಡನಮ್‌ । 

ಸೂರ್ಯೋದಯೇಪಷಪಿ ಕಿಂ ಲೋಕಃ 
ತಿಮಿರೇಣೋಪರುದ್ಧೃತೇ ॥ 16-56 


ಸಂಸಾರ ಪೀಡೆಯು (ಜನನ ಮರಣ ರೂಪವಾದ ಸಂಸಾರ ಬಾಧೆಯು) ಆತ್ಮಜ್ಞಾನವಾಗುವವರೆವಿಗೆ ಮಾತ್ರ ಇರುತ್ತದೆ) 
ಸೂರ್ಯೋದಯವಾದ ಮೇಲೆಯೂ ಲೋಕಕ್ಕೆ ಕತ್ತಲೆಯು ವ್ಯಾಪಿಸಿರುವುದುಂಟೇ? (ಸೂರ್ಯೋದಯವಾದ ಮೇಲೆ 
ಕತ್ತಲೆಯು ಇಲ್ಲವಾಗುವಂತೆ ಆತ್ಮಜ್ಞಾನವಾದ ನಂತರ ಸಂಸಾರ ಬಾಧೆ ಇರುವುದಿಲ್ಲ). 


ದೇಹಾಭಿಮಾನನಿರ್ಮುಕ್ಷ:ಃ 

ಕಲಾತೀತಪದಾಶ್ರಯಃ । 

ಕಥಂ ಯಾತಿ ಪರಿಚ್ಛೇದಮ್‌ 

ಶರೀರೇಷು ಮಹಾಬುಧಃ ॥ 16-57 

ದೇಹಾಭಿಮಾನದಿ೦ದ ಮುಕ್ತನಾದ, ನಿವೃತ್ಯಾದಿ ಕಲೆಗಳಿಗೆ ಅತೀತವಾದ ಪರಬ್ರಹ್ಮ ಪದವಿಯನ್ನು ಪಡೆದುಕೊಂಡ 
ಮಹಾಬುಧನಾದ (ಮಹಾಜ್ಞಾನಿಯಾದ) ಪರಕಾಯ ಯೋಗಿಯು ಶರೀರಗಳಲ್ಲಿ ಹೇಗೆ ತಾನೇ ಪರಿಚ್ಛಿನ್ನನಾದಾನು? 
ಅತಿ ಪರಕಾಯಸ್ಥಲಂ ಇಲ್ಲಿಗೆ ಪರಕಾಯಸ್ಥಲವು ಮುಗಿಯಿತು. 


60. ಅಥ ಧರ್ಮಾಚಾರಸ್ಥಲಮ್‌ 


ಈಗ ಧರ್ಮಾಚಾರಸ್ಥಲವು 
(9 ಶ್ಲೋಕಗಳು) 


ತಸ್ಯೈವ ಪರಕಾಯಸ್ಸ 

ಸಮಾಚಾರೋ ಯ ಅಷ್ನತೇ | 

ಸ ಧರ್ಮಃ ಸರ್ವಲೋಕಾನಾಮ್‌ 

ಉಪಕಾರಾಯ ಕಲ್ಲತೇ ॥ 16-58 

ಆ ಪರಕಾಯನಾದ ಯೋಗಿಗೆ ಯಾವ ಆಚಾರವು ಇಷವಾಗುತದೆಯೋ ಆ ಆಚಾರವೇ ಧರ್ಮ ಧರ್ಮವೇ ಜಗತ್ತಿನ ಎಲ್ಲ ಜನರ 
ಉಪಕಾರವಾಗಿ ಸಂಭವಿಸುತದೆ 

ಅಹಿಂಸಾ ಸತ್ತಮಸೇಯಮ್‌ 

ಬ್ರಹ್ಮಚರ್ಯಂ ದಯಾ ಕ್ಷಮಾ | 

ದಾನಂ ಪೂಜಾ ಜಪೋ ಧ್ಯಾನಮ್‌ 

ಇತಿ ಧರ್ಮಸ್ಥ ಸಂಗ್ರಹಃ ॥ 16-59 

ಅಹಿಂಸೆ, ಸತ್ತ್ವ ಅಸೇಯ, ಬಹಚರ್ಯ, ದಯ, ಕ್ಷಮೆ, ದಾನ, ಪೂಜೆ, ಜಪ ಮತು ಧಾನ - ಈ ಹತ್ತು ರ್ಮವನ್ನು ಸಂಗ್ರಹಿಸುವ 
ಸಾಧನಗಳಾಗಿರುತವೆ (ಪ್ರಾಣಿಗಳನ್ನು ಹಿ೦ಸಿಸದೆ ಇರುವುದು, ಸತ್ತವನು ನುಡಿಯುವುದು, ಪರ ವೃವನ್ನು ಅಪರಿಹರಿಸದೇ ಇರುವುದು, 
ಬ್ರಹ್ಮಚರ್ಯವನ್ನು ಪಾಲಿಸುವುದು, ಪ್ರಾಣಿದಯೆ, ಸೈರಣೆ, ದಾನ, ಶಿವಲಿಂಗ ಪೂಜೆ, ಶಿವಮಂತ್ರ ಜಪ ಮತ್ತು ಶಿವಧ್ಯಾನ - ಈ ಹತ್ತೂ 
ಆಚರಣೆಗಳು ಧರ್ಮಸಂಗ್ರಹದ ಕಾರಣಗಳಾಗಿರುತ್ತವೆ). 


ಶಿವೇನ ವಿಹಿತೋ ಯಸ್ಮಾತ್‌ 
ಆಗಮೈರ್ಧರ್ಮಸಂಗ್ರಹಃ | 
ತಸಾತಮಾಚರನ್‌ ವಿದಾನ್‌ 
ತತ್ಪಸಾದಾಯ ಕಲ್ಪತೇ ॥ 16-60 
ಈಗ ಹೇಳಿದ ಅಹಿಂಸಾದಿ ೯ಸಂಗಹಗಳು ಆಗಮಗಳಲ್ಲಿ ಶಿವನಿಂದ ವಿಹಿತಗಳಾಗಿವೆ (ವಿಧಿಸಲ್ಪಟ್ಟಿವೆ). ಆದ್ದರಿಂದ ಅವುಗಳನ್ನು ಆಚರಿಸುವ 
ವಿದ್ವಾಂಸನು ಶಿವನ ಪ್ರಸಾ (ಅನುಗ್ರಹವನ್ನು ಪಡೆಯಲು ಸಮರ್ಥನಾಗುವನು 


ಅಧರ್ಮಂ ನ ಸ್ಪಶೇತ್‌ ಕಿಂಚಿದ್‌ 

ವಿಹಿತಂ ಧರ್ಮಮಾಚರೇತ್‌ । 

ತಂ ಚ ಕಾಮವಿನಿರ್ಮುಕ್ತಮ್‌ 

ತಮಪಿ ಜ್ಞಾನಪೂರ್ವಕಮ್‌ ॥ 16-61 

ಸ್ನಲವೂ ಕೂಡ ಅಧರ್ಮಾಚರಣೆಯನ್ನು ಮಾಡಕೂಡದು. ಕೇವಲ ವಿಹಿತ ಧರ್ಮಗಳನ್ನೇ (ಅಹಿಂಸಾದಿ ಧರ್ಮಗಳನ್ನೇ) 
ಆಚರಿಸಬೇಕು. ಅವುಗಳನ್ನು ಆಚರಿಸುವಾಗ “ಕಾಮವಿನಿರ್ಮುಕ'ವಾಗಿ (ಫಲಾಪೇಕೆಯಿಲ್ಲದೆ) ಮತ್ತು ಜ್ಞಾನಪೂವ ವಾಗಿ 
ಆಚರಿಸಬೇಕು 

ಆತವತ್‌ ಸರ್ವಭೂತಾನಿ 

ಸಂಪಶ್ನೇದ್‌ ಯೋಗವಿತಮವುಃ | 

ಜಗದೇಕಾತ್ಮತಾಭಾವಾತ್‌ 

ನಿಗ್ರಹಾದಿವಿರೋಧತಃ ॥ 16-62 

ಯೋಗವನು ಬಲ್ಲ ಈ ಯೋಗೀಶರನು ಜಗತೆಲ್ಲವನು, ಏಕಾತ್ಮ 

ಭಾವದಿಂದ (ಒಂದೇ ಆದ ಪರಬ್ರಹ್ಮ ಸರೂಪವೆಂಬ ಭಾವದಿಂದ ಕೂಡಿಕೊಂಡಿರುವ) ನಿಗ್ರಹಾದಿಗಳಿಲ್ಲದೆ (ನಿಗ್ರಹ, 
ಅನುಗಹಾದಿ ಭಾವನೆಗಳಿಲ್ಲದೆ) ಎಲ್ಲ ಪ್ರಾಣಿಗಳನ್ನು ತನ್ನಾತ್ಮ ಸ್ವರೂಪವಾಗಿಯೇ ಕಾಣುತ್ತಾನೆ. 

ಏಕ ಏವ ಶಿವಃ ಸಾಕ್ಷಾತ್‌ 

ಜಗದೇತದಿತಿ ಸ್ಫುಟಮ್‌ । 


ಪಶ್ಯತಃ ಕಿಂ ನ ಜಾಯೇತ 

ಮಮಕಾರೋ ಹಿ ವಿಭ್ರಮಃ ॥ 16-63 

ಈ ಜಗವೆಲ್ಲವೂ ಒಬ್ಬನೇ ಆದ ಸಾಕ್ಷಾತ್‌ ಶಿವನೇ ಆಗಿರುವನು. ಇದು ನಿಶ್ಚಯವಾದುದು. ಹೀಗೆ ನೋಡುವ ಯೋಗಿಗೆ ಈ 
ಲೋಕದಲ್ಲಿ ಏನು ತಾನೇ ಆಗುವುದಿಲ್ಲ (ಯಾವುದು ತಾನೇ ದುರ್ಲಭವು). ಇನ್ನು ಇದು ನನ್ನದು ಮತ್ತು ಇದು ತನ್ನದೆಂಬ 
ಮಮಕಾರವಾದರೋ ವಿಶೇಷವಾದ ಭ್ರಮೆಯಾಗಿದೆ (ಈ ಭ್ರಾಂತಿಯು ಯೋಗಿಯಲ್ಲಿರುವುದಿಲ್ಲ). 


ಧರ್ಮ ಏವ ಸಮಸ್ತಾನಾಮ್‌ 

ಯತಃ ಸಂಸಿದ್ಧಿಕಾರಣಮ್‌ | 

22, ०९5४ ಮಹಾಯೋಗೀ 

ಧರ್ಮಮಾರ್ಗಂ ಚನ ತ್ಯಜೇತ್‌ ॥ 16-64 

ಸರ್ವರಿಗೂ ಸಂಸಿದ್ದಿಗೆ ಕಾರಣವಾದುದು (ಭೋಗ ಮೋಕ್ಷಗಳ ಸಿದ್ದಿಗೆ ಕಾರಣವಾದುದು) ಧರ್ಮವೇ ಆಗಿರುತ್ತದೆ. ಆದ್ದರಿಂದ 
ಮಹಾಯೋಗಿಯು ನಿಸ್ಪಹನಾಗಿದ್ದರೂ ಸಹ ಧರ್ಮಾಚರಣೆಯನ್ನು ಬಿಡಕೂಡದು. 


ಜ್ಞಾನಾಮೃತೇನ ತೃಪ್ತೋತಪಿ 

ಯೋಗೀ ಧರ್ಮಂ ನ ಸಂತ್ಯಜೇತ್‌ | 
ಆಚಾರಂ ಮಹತಾಂ ದೃಷ್ಟ್ವಾ 
ಪ್ರವರ್ತಂತೇ ಹಿ ಲೌಕಿಕಾಃ ॥ 16-65 


ಯೋಗಿಯಾದವನು ಸ್ರ sf 
ರ್ಮಗಳನ್ನು) ಬಿಡಕೂಡದು. ಏಕೆಂದರೆ ಮಹಾತ್ಮರ ಆಚಾರವನ್ನು ನೋಡಿಯೇ ಲೌಕಿಕರು (ಸಾಮಾನ್ಯ ಜನರು) 
ರ್ತಿಸುತ್ತಾರೆ (ಆದ್ದರಿಂದ ಲೋಕಸಂಗಹಕ್ಕಾಗಿ ಜ್ಞಾನಿಗಳು ಧರ್ಮವನ್ನು ಆಚರಿಸಬೇಕು). 


ನು ಜ್ಞಾನಾಮೃತದಿಂದ (ಶಿವಜ್ಞಾನಾಮೃತದಿಂದ) ತೃಪ್ತನಾಗಿದ್ದರೂ ಸಹ ಧರ್ಮವನ್ನು (ಅಹಿಂಸಾದಿ 


ದ 
† 
ವ 
९ 


ಸದಾಚಾರಪ್ರಿಯಃ ಶಂಭು: 

ಸದಾಚಾರೇಣ ಪೂಜ್ಯತೇ 

ಸದಾಚಾರಂ ವಿನಾ ತಸ್ಯ 

ಪ್ರಸಾದೋ ನೈವ ಜಾಯತೇ ॥ 16-66 


ಪ್ರಿಯನಾಗಿರುತ್ತಾನೆ ಮತ್ತು ಅವನು ಸದಾಚಾರಗಳಿ೦ದಲೇ ಪೂಜಿಸಲ್ಪಡುತ್ತಾನೆ. ಸದಾಚಾರವಿಲ್ಲದಿದ್ದರೆ 


ಅತಿ ಧರ್ಮಾಚಾರಸ್ಥಲಂ 
ಇಲ್ಲಿಗೆ ಧರ್ಮಾಚಾರಸ್ಥಲವು ಮುಗಿಯಿತು. 
61. ಅಥ ಭಾವಾಚಾರಸ್ಥಲಮ್‌ 
ಈಗ ಭಾವಾಚಾರಸ್ಥಲವು 
(9 ಶ್ಲೋಕಗಳು) 


ಭಾವ ಏವಾಸ್ಯ ಸರ್ವೇಷಾಮ್‌ 
ಭಾವಾಚಾರಃ ಪ್ರಕೀರ್ತಿತಃ । 


ಭಾವೋ ಮಾನಸಚೇಷ್ಟಾತ್ಮಾ 

ಪರಿಪೂರ್ಣಃ ಶಿವಾಶ್ರಯಃ ॥ 16-67 

ಈ ಪೂರ್ವದಲ್ಲಿ ಹೇಳಿದ ಧರ್ಮಾಚಾರ ಸಂಪನ್ನಯೋಗಿಯ ಭಾವವೇ ಲೋಕದ ಜನರಿಗೆಲ್ಲಾ ಭಾವಾಚಾರವೆಂದು 
ಹೇಳಲ್ಪಡುವುದು (ಭಾವವೆಂದರೆ ಪರಿಪೂರ್ಣವಾಗಿ ಶಿವನನ್ನು ಆಶ್ರಯಿಸಿದ ಮನೋವೃತ್ತಿ ರೂಪವೆಂದು ತಿಳಿದುಕೊಳ್ಳಬೇಕು). 


ಭಾವನಾವಿಹಿತಂ ಕರ್ಮ 

ಪಾವನಾದಪಿ ಪಾವನಮ್‌ । 

ತಸ್ಮಾದ್ಧಾವನಯಾ ಯುಕ್ತಮ್‌ 

ಪರಧರ್ಮಂ ಸಮಾಚರೇತ್‌ | 16-68 

ಭಾವನೆಯಿಂದ ಮಾಡಲ್ಪಟ್ಟ ಕರ್ಮವೇ ಅತ್ಯಂತ ಪವಿತ್ರವಾದುದು. ಆದ್ದರಿಂದ ಶ್ರೇಷ್ಠ(ಪರ)ವಾದ ಶಿವಧರ್ಮಾಚರಣೆಯನ್ನು 
ಭಾವಯುಕ್ತವಾಗಿಯೇ ಆಚರಿಸಬೇಕು. 

ಭಾವೇನ ಹಿ ಮನಃಶುದ್ದಿಃ 

ಭಾವಶುದ್ಧಿಶ್ಚ ಕರ್ಮಣಾ | 

ಅತಿ ಸಂಚಿಂತ್ಯ ಮನಸಾ 

ಯೋಗೀ ಭಾವಂ ನ ಸಂತ್ಯಜೇತ್‌ ॥ 16-69 

ಭಾವದಿಂದಲೇ (ಶಿವಭಾವನೆಯಿಂದಲೇ) ಮನಸ್ಸಿನ ಶುದ್ಧಿಯಾಗುವುದು. ಅದರಂತೆ ಆ ಶುದ್ಧವಾದ ಭಾವದಿಂದಲೇ ಕರ್ಮಗಳ ಫಲಸಿದ್ಧಿಯು 
ಆಗುವುದು. ಈ ರೀತಿಯಾಗಿ ಮನಃಪೂರ್ವಕವಾಗಿ ಚಿಂತಿಸಿದ ಯೋಗಿಯು ಭಾವವನ್ನು ಎಂದೂ ತ್ಯಜಿಸಬಾರದು. 

ಶಿವಭಾವನಯಾ ಸರ್ವಮ್‌ 

ನಿತ್ಯನೈಮಿತ್ತಿಕಾದಿಕಮ್‌ 

ಕುರ್ವನ್ನಪಿ ಮಹಾಯೋಗೀ 

ಗುಣದೋಷೈರ್ನ ಬಾಧ್ಯತೇ ॥ 16-70 

ಮಹಾಯೋಗಿಯು ಶಿವಭಾವನೆಯುಳ್ಳವನಾಗಿ ನಿತ್ಯನೈಮಿತ್ತಿಕಾದಿ ಎಲ್ಲ ಕರ್ಮಗಳನ್ನು ಮಾಡಿದರೂ ಸಹ ಆ ಕರ್ಮ 
ಸಂಬ೦ಧಿಗಳಾದ ಗುಣದೋಷಗಳಿ೦ದ ಅವನಿಗೆ ಯಾವ ಬಾಧೆಯೂ ಉಂಟಾಗುವುದಿಲ್ಲ. 


ಅಂತಃ ಪ್ರಕಾಶಮಾನಸ್ಯ 

ಸಂವಿತ್ತೂರ್ಯಸ್ಯ ಸಂತತಮ್‌ । 

ಭಾವೇನ ಯದುಪಸ್ಥಾನಮ್‌ 

ತತ್ನಂಧ್ಯಾವಂದನಂ ವಿದುಃ ॥ 16-71 

ತನ್ನ ಅಂತರಂಗದಲ್ಲಿ (ತನ್ನ ಊರ್ಧ್ವ ಹೃತ್ಯಮಲದಲ್ಲಿ) ಯಾವಾಗಲೂ ಪ್ರಕಾಶಮಾನವಾಗಿರುವ ಸಂವಿತ್‌ ಸೂರ್ಯನನ್ನು 
(ಜ್ಞಾನಸೂರ್ಯನನ್ನು) ಭಾವನೆಯಿಂದ ಮಾಡುವ ಯಾವ ಉಪಸ್ಥಾನವಿದೆಯೋ (ಉಪಾಸನೆಯಿದೆಯೋ) ಅದನ್ನು 
ಸಂಧ್ಯಾವಂದನೆಯನ್ನಾಗಿ ವಿಧರು (ವೀರಶೈವ ಆಚಾರ್ಯರು) ತಿಳಿದಿರುತ್ತಾರೆ. 


ಆತ್ಮಜ್ಯೋತಿಷಿ ಸರ್ವೇಷಾಮ್‌ 

ವಿಷಯಾಣಾಂ ಸಮರ್ಪಣಮ್‌ | 

ಅಂತರ್ಮುಖೇನ ಭಾವೇನ 

ಹೋಮಕರ್ಮೇತಿ ಗೀಯತೇ ॥ 16-72 

ತನ್ನ ಆತ್ಮಜ್ಯೋತಿಯಲ್ಲಿ (ಚಿದಗ್ನಿಯಲ್ಲಿ) ಅಂತರ್ಮುಖವಾದ ಭಾವನೆಯಿಂದ ಎಲ್ಲ ವಿಷಯಗಳನ್ನು ಸಮರ್ಪಣೆ ಮಾಡುವುದೇ 
(ಸಾಗರ ತರಂಗ ನ್ಯಾಯದಂತೆ ಲಯ ಚಿಂತನೆಯನ್ನು ಮಾಡುವುದೇ) ಹೋಮಕರ್ಮವೆಂದು ಹೇಳಲ್ಪಡುತ್ತದೆ. 


ಭಾವಯೇತ್‌ ಸರ್ವಕರ್ಮಾಣಿ 

ನಿತ್ಯನೈಮಿತ್ತಿಕಾನಿ ಚ। 

ಶಿವಪ್ರೀತಿಕರಾಣ್ಯೇವ 

ಸಂಗರಾಹಿತ್ನಸಿದಯೇ ॥ 16-73 

ಸಂಗರಾಹಿತ್ನದ ಸಿದಿಗಾಗಿ (ಸಂಸಾರ ಬಂಧನದ ನಿವೃತಿಗಾಗಿ) ತಾನು ಮಾಡುವ ಸರ್ವ ನಿತ್ನಕರ್ಮ ಮತ್ತು ನೈಮಿತ್ತಿಕ 
ಕರ್ಮಗಳು ಲ್ಲಿ ಪ್ರೀತಿಯನ್ನು ಟು ಮಾಡುವುದಕ್ಕಾಗಿಯೇ ಇವೆ ಎಂದು ಭಾವಿಸಬೇಕು. 


ಶಿವೇ ನಿವೇಶ್ಯ ಸಕಲಮ್‌ 

ಕಾರ್ಯಾಕಾರ್ಯಂ ವಿವೇಕತಃ । 

ವರ್ತತೇ ಯೋ ಮಹಾಭಾಗಃ 

ಸ ಸಂಗರಹಿತೋ ಭವೇತ್‌ | 16-74 

ವಿವೇಕದಿಂದ (ಮಾಡುವವನೂ ನೀನೇ, ಮಾಡಿಸುವವನೂ ನೀನೆ ಮತು ಮಾಡಿದ ಕರ್ಮಫಲವೂ ನೀನೆ ಎಂಬ 
ಎವೇಕಬುದ್ಧಿಯಿ೦ದ) ಯಾವ ಮಹಾನುಭಾವನು ತನ್ನ ಕಾರ್ಯ ಅಕಾರ್ಯಗಳನ್ನು (ಮಾಡಬೇಕಾದ ಮತ್ತು ಮಾಡಬಾರದ) 
ಎಲ್ಲ ಕರ್ಮಗಳನ್ನು ಶಿವನಿಗೆ ಸಮರ್ಪಿಸುವನೋ ಅವನೇ ಸಂಗರಹಿತನಾಗುವನು. 


ಆತ್ಮಾನಮಖಲಂ ವಸ್ತು 
ಶಿವಮಾನಂದಚಿನ್ನಯಮ್‌ 
ಏಕಭಾವೇನ ಸತತಮ್‌ 
ಸಂಪಶ್ನನ್ನೇವ ಪಶ್ನತಿ ॥ 16-75 


ತನ್ನನ್ನು, ಸಕಲ ಜಗತ್ತನ್ನು ಮತ್ತು ಸಚ್ಚಿ ದ ಸ್ವರೂಪನಾದ ಶಿವನನ್ನು ಯಾವಾಗಲೂ ಒಂದೇ ಭಾವದಿಂದ ಯಾರು 
ನೋಡುವನೋ ಅವನೇ ಶಿವಸಾ ಕ್ಲಾತ್ಕಾರವನ್ನು ಪಡೆಯುವನು 
ಅತಿ ಭಾವಾಚಾರಸ್ಥಲಂ ಇಲ್ಲಿಗೆ ಭಾವಾಚಾರಸ್ಥಲವು ಮುಗಿಯಿತು. 


62. ಅಥ ಜಾನಾಚಾರಸಲಮ್‌ 
ಈಗ ಜ್ಞಾನಾಚಾರ ಲವು 
(9 ಶ್ಲೋಕಗಳು) 


ಅಸ್ಯ ಜ್ಞಾನಸಮಾಚಾರೋ 

ಯೋಗಿನಃ ಸರ್ವದೇಹಿನಾಮ್‌ । 
ಜ್ಞಾನಾಚಾರೋ ಯದುಕ್ತೋಂಯಮ್‌ 
ಜ್ಞಾನಾಚಾರಃ ಸ ಕಥ್ಯತೇ ॥ 16-76 


ಭಾವಾಚಾರ ಸಂಪನ್ನನಾದ ಯೋಗೀಶ್ವರ ಯಾವ ಜ್ಞಾ ನನಾಚಾರವಿದೆಯೋ (ಜ್ಞಾನಕ್ಕೆ ತಕ್ಕ ಆಚಾರವಿದೆಯೋ) ಅದುವೇ ಎಲ್ಲ ಜೀವಿಗಳಿಗೆ 
ಜ್ಞಾನಾಚಾರವೆಂದು ಹೇಳಲ್ಪಡುತ್ತದೆ. 
ಶಿವಾದ್ವೈತಪರಂ ಜ್ಞಾನಮ್‌ 


ಜ್ಞಾನಮಿತ್ಯುಚ್ಛತೇ ಬುಧ್ಯೆಃ | 

ಸಿದ್ಧೇನ ವಾಪ್ಯಸಿದ್ಧೇನ 

ಫಲಂ ಜ್ಞಾನಾಂತರೇಣ ಕಿಮ್‌ ॥ 16-77 
ಶಿವಾದ್ವೈತ ಪರವಾದ ಜ್ಞಾನವೇ ಉತ್ಕೃಷ್ಟವಾದ ಜ್ಞಾನವೆಂಬುದಾಗಿ ಶಾಸ್ತ್ರಜ್ಞರು ಹೇಳುತ್ತಾರೆ. ಅದನ್ನು ಬಿಟ್ಟು ಉಳಿದ ಜ್ಞಾನಗಳು 


ತ್ಕೃ ದ 
ದರೇನು? ಅದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. 


ಸಿದ್ದವಾದರೇನು ಅಥವಾ ಅಸಿದ್ದವಾ 

ನಿರ್ಮಲಂ ಹಿ ಶಿವಜ್ಞಾನಮ್‌ 

ನಿಃಶ್ರೇಯಸಕರಂ ಪರಮ್‌ | 

ರಾಗದ್ವೇಷಾದಿಕಲುಷಮ್‌ 

ಭೂಯಃ ಸಂಸ್ಕೃತಿಕಾರಣಮ್‌ ॥ 16-78 

ಶ್ರೇಷ್ಠವಾ ಶಿವಜ್ಞಾನವು (ಶಿವಾದ್ವೈತ ಜ್ಞಾನವು) ನಿರ್ಮಲವಾದುದು ಮತ್ತು ನಿಃಶ್ರೇಯಸ್ಕರವಾದುದು (ಮುಕ್ತಿ ಪರವಾದುದು). ಇನ್ನೂ ರಾಗ 
ೇಷಾದಿಗಳಿ೦ದ ಕಲುಷಿತವಾದ (ದೂಷಿತವಾದ) ದ್ವೈತ ಜ್ಞಾನವಾದರೋ ಮತ್ತೆ ಸಂಸಾರಕ್ಕೆ ಕಾರಣವಾಗುವುದು (ಆದ್ದರಿಂದ ಶಿವಾದ್ವೈತಜ್ಞಾನವೇ 


ಪರಿಪೂರ್ಣ೦ ಮಹಾಜ್ಞಾನಮ್‌ 
ಪರತತ್ತ್ವಪ್ರಕಾಶಕಮ್‌ । 

ಅವಲಂಬ್ಯ ಪ್ರವೃತ್ತೋ ಯೋ 
ಜ್ಞಾನಾಚಾರಃ ಸ ಉಚ್ಛತೇ ॥ 16-79 


ಪರಶಿವ ತತ್ತ್ವವನ್ನು ಪ್ರಕಾಶಗೊಳಿಸುವ, ಅಖಂಡವಾದ ಮಹಾಜ್ಞಾನವನ್ನು (ಶಿವಾದ್ವೈತ ಜ್ಞಾನವನ್ನು) ಅವಲಂಬಿಸಿಕೊಂಡು 
ಯಾವ ಆಚರಣೆಯು ನಡೆಯಲ್ಲಡುವುದೋ ಅದನ್ನೇ ಜ್ಞಾನಾಚಾರವೆಂದು ಹೇಳಲಾಗಿದೆ. 


ನಿರ್ವಿಕಲ್ಲೇ ಪರೇ ಧಾಮ್ನಿ 

ನಿಷ್ಕಲೇ ಶಿವನಾಮನಿ | 

ಜ್ಞಾನೇನ ಯೋಜಯೇತ್‌ ಸರ್ವಮ್‌ 

ಜ್ಞಾನಾಚಾರೀ ಪ್ರಕೀರ್ತಿತಃ ॥ 16-80 

ನಿರ್ವಿಕಲವಾದ (ಭೇದರಹಿತವಾದ), ನಿಷ್ಠಲವಾದ (ನಿರವಯವಾದ) ಶಿವನೆಂಬ ಹೆಸರಿನ ಪರಂಧಾಮದಲ್ಲಿ (ಪರಬ್ರಹ್ಮದಲ್ಲಿ) 
ಸರ್ವವನ್ನು (ಜಗತ್ತೆಲ್ಲವನ್ನೂ) ಜ್ಞಾನದಿಂದ (ಅಭೇದಜ್ಞಾನದಿಂದ) ಯಾವ ಯೋಗಿಯು ಸಂಯೋಜಿಸುವನೋ 
(ಕೂಡಿಸುವನೋ) ಅವನೇ ಜ್ಞಾನಾಚಾರಿಯೆಂದು ಹೇಳಲ್ಪಡುವನು. 

ಜ್ಞಾನಂ ಮುಕ್ತಿಪ್ರದಂ ಪ್ರಾಪ್ಯ 
ಗುರುದೃಷ್ಟಿಪ್ರಸಾದತಃ | 

ಕಃ ಕುರ್ಯಾತ್‌ ಕರ್ಮಕಾರ್ಪಣ್ಯೇ 

ವಾಂಛಾಂ ಸಂಸಾರವರ್ಧನೇ ॥ 16-81 


ಮುಕ್ತಿದಾಯಕವಾದ ಶಿವಾದ್ವೈತ ಜ್ಞಾನವನ್ನು ಗುರು (ಕೃಪಾ)ದೃಷ್ಟಿಯಿ೦ದ ಪಡೆದುಕೊಂಡ ಬಳಿಕ, ಸಂಸಾರವರ್ಧಕವಾದ 
ಕರ್ಮಕಾರ್ಪಣ್ಯದಲ್ಲಿ (ಕರ್ಮ ಕೋಟಲೆಗಳಲ್ಲಿ) ತೊಡಗಿಸಿಕೊಳ್ಳಲು ಯಾರು ತಾನೇ ಇಚ್ಛಿಸಬಲ್ಲರು? 


ಕರ್ಮ ಜ್ಞಾನಾಗ್ನಿನಾ ದಗ್ಗಮ್‌ 
ನ ಪ್ರರೋಹೇತ್‌ ಕಥಂಚನ । 


ಯದಾಹುಃ ಸಂಸೃತೇರ್ಮೂಲಮ್‌ 

ಪವಾಹಾನುಗತಂ ಬುಧಾಃ ॥ 16-82 

ಯಾವ ಕರ್ಮವನ್ನು ವಿದ್ವಾಂಸರು ಸಂಸಾರಕ್ಕೆ ಮೂಲ ಕಾರಣವನ್ನಾಗಿ ಹೇಳುವರೋ ಮತ್ತು ಯಾವ ಕರ್ಮವು ಜಲಪವಾಹ 

ನ್ಯಾಯದಂತೆ ಆನಾದಿಯಾಗಿ ಶರೀರವನ್ನು ಬಳಿವಿಡಿದು ಬಂದಿರುವುದೋ ಆ ಕರ್ಮವನ್ನು ಶಿವಾದ್ವೈತ ಜ್ಞಾನವೆಂಬ ಅಗ್ನಿಯಲ್ಲಿ 
ನಃ ಅಂಕುರಿಸುವುದಿಲ್ಲ 


2 
ध. 
G 
೮) 
ಹಾ 
(6 
ತ್ರಿ 
೭೬ 
ಳಿ 
Ct 
@ 
ಶಿ ಪ 


ಜ್ಞಾನೇನ ಹೀನಃ ಪುರುಷಃ 

ಕರ್ಮಣಾ ಬದ್ಧ ಪತೇ ಸದಾ । 

ಜ್ಞಾನಿನಃ ಕರ್ಮಸಂಕಲ್ಪಾ 

ಭವಂತಿ ಕಿಲ ನಿಷಲಾಃ ॥ 16-83 

ವಾ ದ್ವೈತ ಜ್ಞಾನವಿಲ್ಲದ ಪುರುಷನು ಕರ್ಮಜಾಲದಿ೦ದ ಯಾವಾಗಲೂ ಬಂಧಿಸಲ್ಪಡುತ್ತಾನೆ. ಆದ ವಾದ್ವೈತ ಜ್ಞಾನಿಗಳಿಂ 
ಮಾಡಲ್ಪಟ್ಟ ಕರ್ಮಗಳು ನಿಷ್ಠಲವಾಗಿರು ದರಿಂದ ಅವುಗಳು ಬ೦ಧನಕಾರಿಯಾಗಿರುವುದಿಲ್ಲ. 

ಶುದ್ಧಾಚಾರೇ ಶುದ್ಧಭಾವೋ ವಿವೇಕೀ 

ಜ್ಲೋತಿಃ ಪಶ್ನನ್‌ ಸರ್ವತಶ್ಚೈವಮೇಕಮ್‌ 

ಜ್ಞಾನಧ್ವಸ್ತಪ್ರಾಕೃತಾತ್ಮಪ್ರಪಂಚಃ 

ಜೀವನ್ಮುಕ್ತಶ್ಚೇಷ್ಟತೇ ದಿವ್ಯಯೋಗೀ ॥ 16-84 


- ಶಾಲಿನೀ ವ್ರತಮ್‌ 
ಶುದ್ಧಾಚಾರಿಯು (ಧರ್ಮಾಚಾರ ಸಂಪನ್ನನು) ಶುದ್ಧ ಭಾವವುಳ್ಳವನೂ (ಭಾವಾಚಾರ ಸಂಪನ್ನನೂ ) ಮತ್ತು ವಿವೇಕಿಯೂ 
_ನಚಾರಸ್ಥಲದ ಯೋಗಿಯು) ಎಲ್ಲೆಡೆಯಲ್ಲಿ ಜ್ಯೋತಿ ರೂಪನಾದ ಶಿವನೊಬ್ಬನನ್ನೇ ಕಾಣುತ್ತಾ, ತನಗುಂಟಾ ವಾದ್ವೈತ 


ಜ್ಞಾನದಿಂ ದ ಪಕ್ಷತಿಜನ್ನವಾದ ದೇಹ ಪಪಂಚವನು ಧಂಸಮಾಡಿಕೊ (ದೆ ಹಾಭಿಮಾನವನ್ನು ಮತ್ತು ಪ್ರಪಂಚದಲ್ಲಿಯ 
ಭೇ ಬುದ್ಧಿಯನ್ನು ನಾಶಮಾಡಿಕೊಂಡ) ಆ ದಿವ್ವಯೋಗಿಯು ಜೀ ಕ್ಷನಾಗಿ ಸಂಚರಿಸುತಾನೆ. 
ಇತಿ ಜ್ಞಾನಾಚಾರಸ್ಥಲಂ ಇಲ್ಲಿಗೆ ಜ್ಞಾನಾಚಾರಸ್ಥ ಲವು ಮುಗಿಯಿತು. 


ಓಂ ತತ್ವತ್‌ ಇತಿ 

ಪ್ರೀ ಶಿವಗೀತೇಷು ಸಿದಾಂತಾಗಮೇಷು ತಿವಾದೆ,ತವಿದಾಯಾಂ ತಿವಯೋಗಶಾಸೇ ಶ್ರೀರೇಣಕಾಗಳ್ಳ ಸಂವಾದೇ ವೀರಶೈವಧರ್ಮನಿರ್ಣಯೇ 
ಪ್ರೀಶಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದಾಂತತಿಖಾಮಣೌ ಲಿಂಗಸಲಾಂತರ್ಗತ ಮಾಹೇಶರಶ್ಸಲೇ 
_ಕ್ರೆಯಾಗಮಸ್ಥಲಾದಿನವವಿಧಸ್ಥಲಪಸ ಗೋ ನಾಮ ಷೋಡಶ: 

ಪರಿಚ್ಛೇದ: [| 


ಓಂ ತತ್ಸತ್‌ ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು ಶ್ರೀ ಸಿದ್ಧಾ೦ತಾ ಗಮಗಳಲಿಯ ಶಿವಾದ್ವೈ ೈತವಿದ್ಧಾರೂಪವೂ. ಶಿವಯೋಗಶಾಸವೂ, 
5 2 ट (६ 

ಶ್ರೀ ರೇಣುಕಾಗಸ ಷೂ ಸಂವಾದರೂಪವೂ, ತ್ರೀ ವೀರಶ್ಳೈವಧರ್ಮನಿರ್ಣಯವೂ ಆದ ಶ್ರೀ ಸಿದ್ದಾಂತ ತಿಖಾಮಣಿಯಲ್ಲಿ ಲಿಂಗಸ್ಥಲಾ೦ತರ್ಗತ 

ಮಾಹೇಶ್ರರಸಲದಲಿಯ ಕಿಯಾಗಮಸಲಾದಿ ಒಂಭತು ವಿಧ ಸಲಪಸಂಗವೆಂಬ ಹೆಸರಿನ ಹದಿನಾರನೆಯ ರಿಚ್ಛೇದವು ಮುಗಿದುದು. 


ಸಪದಶಃ ಪರಿಚೇದಃ 
ಹದಿನೇಳನೆಯ ಪರಿಜ್ಛೇದವು 
(86 ಶ್ಲೋಕಗಳು) 


ದಿಸಲಾಂತರ್ಗತನವವಿಧಲಿಂಗ ಸ್ಪಲಪ್ರಸ ೦ಗಃ 
ತರ್ಗತವಾದ ವವಿಧಲಿಂಗಸ್ಥಲ ಪ್ರಸಂಗವು 


ಪ್ರಸಾ 
न्द्रे 
ಧು ಲ 


न 
| 


ಅಥ ಪ್ರಸಾದಿಸಲಮ್‌ 
ಈಗ ಪಸಾದಿಸಲವು 
(4 ಶ್ಲೋಕಗಳು) 


॥ ಅಗಸ್ತ್ಯ ಉವಾಚ ॥ 
ಸ್ಥಲಾನಿ ತಾನಿ ಚೋಕ್ತಾನಿ 
ಯಾನಿ ಮಾಹೇಶ್ವರಸ್ಥಲೇ 
ವದಸ್ವ ಸ್ಥಲಭೇದಂ ಮೇ 
ಪ್ರಸಾದಿಸ್ಥಲಸಂಶ್ರಿತಮ್‌ ॥ 17-1 


त 


ಹೇ ರೇಣುಕ ಗಣೇಶ್ವರನೇ, ಮಾಹೇಶ್ವರಸ್ಥಲದಲ್ಲಿ ಯಾವ ಯಾ ಗಳಿರುವವೋ ಅವುಗಳು ನಿಮ್ಮಿಂದ ಹೇಳಲ್ಪಟ್ಟವು 


ನು ಪಸಾ ವನು ಡ್‌ ದ र ನು ವು 
ಇನ್ನು ಪ್ರಸಾದಿಸ್ಥಲವನ್ನು ಆಶ್ರಯಿಸಿದ ಸ್ಥಲಭೇದಗಳನ್ನು ಎನಗೆ 


॥ ಶ್ರೀ ರೇಣುಕ ಉವಾಚ ॥ 
ಸ್ಥಲಭೇದಾ ನವ ಪ್ರೋಕ್ತಾಃ 
ಪ್ರಸಾದಿಸ್ಪಲಸಂತ್ರಿತಾಃ | 
ಕಾಯಾನುಗಹಣಂ ಪೂರ್ವಮ್‌ 
ಇಂದ್ರಿಯಾನುಗ್ರಹಂ ತತಃ ॥ 17-2 


ಪ್ರಾಣಾನುಗ್ರಹಣಂ ಪಶ್ಚಾತ್‌ 

ತತಃ ಕಾಯಾರ್ಪ್ಷಿತಂ ಮತಮ್‌,। 
ಕರಣಾರ್ಪಿತಮಾಖ್ಯಾತಮ್‌ 

ತತೋ ಭಾವಾರ್ಪಿತಂ ಮತಮ್‌ | 17-3 


ಶಿಷ್ಯಸ್ಥಲಂ ತತಃ ಪ್ರೋಕ್ತಮ್‌ 

ಶುಶ್ರೂಷಾಸ್ತಲಮೇವ ಚ । 

ತತಃ ಸೇವ್ನಸಲಂ ಚೆಹಾಮ್‌ 

ಕ್ರಮಶಃ ಶುಣು ಲಕಣಮ್‌ ॥ 17-4 

ಹೇ ಮುನೀಶ್ವರನೇ, ಈ ಪ್ರಸಾದಿಸ್ನಲದಲ್ಲಿ ಒಂಭತ್ತು ಸ್ಥಲ ಭೇದಗಳು ಹೇಳಲ್ಪಟ್ಟಿವೆ. ಅವುಗಳಲ್ಲಿ ಮೊದಲನೆಯದು 


५ 
ಕಾಯಾನುಗ್ರಹಸ್ಮಲ. ಅನಂತರ ಇಂದ್ರಿಯಾನುಗ್ರಹಸ್ಥಲ ಆಮೇಲೆ ಪ್ರಾಣಾನುಗ್ರಹಸ್ಥಲ. ಅದಾದ ಮೇಲೆ ಕಾಯಾರ್ಪಿತಸ್ಥಲ. 


೦ತರ ಕರಣಾಪಿ ತಸ್ಥಲ, ಅದಾದ ಮೇಲೆ ಭಾವಾರ್ಪಿತಸ್ನಲ, ತರುವಾಯ ಶಿಷ್ಯಸ್ಥಲ, ಅದಾದ ಮೇಲೆ ಶುಶೂಷಾ ಸ್ಥ ಮತ್ತು 
ದಸೆ ನ್ನು ಕ್ರಮವಾಗಿ ಇವುಗಳ ಲಕ್ಷಣಗಳನ್ನು ಕೇಳು 


63. ಅಥ ಕಾಯಾನುಗ್ರಹಸಲಮ್‌ 
ಈಗ ಕಾಯಾನುಗಹಸ್ಥಲವು 
(9 ಶ್ಲೋಕಗಳು) 


ಅನುಗೃಹ್ನಾತಿ ಯಲ್ಲೋಕಾನ್‌ 

ಸ್ಪ್ತಕಾಯಂ ದರ್ಶಯನ್ನಸೌ | 

ತಸ್ಮಾದೇಷ ಸಮಾಖ್ಯಾತಃ 

ಕಾಯಾನುಗ್ರಹನಾಮಕಃ ॥ 17-5 

ಈ (ಜ್ಞಾನಾಚಾ ಪನ್ನನಾದ) ಸ್ವಕಾಯಯೋಗಿಯು ಈ ಲೋಕದಲ್ಲಿ ತನ್ನ ಕಾಯವನ್ನು (ದೇಹವನ್ನು) ತೋರಿಸುತ್ತಾ 
ಜನರಿಗೆ ಅನುಗ್ರಹ ಮಾಡುತ್ತಾನೆ. ಆದ್ದರಿ ಯೋಗಿಗೆ “ಕಾಯಾನುಗ್ರಾಹಕನು' ಎಂಬುದಾಗಿ ಹೇಳುತ್ತಾರೆ (ತನ್ನ ಕಾಯದ 
ದರ್ಶನ ಮಾತ್ರದಿಂದಲೇ ಜೀವರನ್ನು ಅನುಗ್ರಹಿಸುತ್ತಾನೆ. ಅಂತೆಯೇ ಇವನು ಕಾಯಾನುಗ್ರಾಹಕನಾಗಿದ್ದಾನೆ). 


ಯಥಾ ಶಿವೋಂನುಗೃಹ್ಣಾತಿ 
ಮೂರ್ತಿಮಾವಿಶ್ಯ ದೇಹಿನಃ । 
ತಥಾ ಯೋಗೀ ಶರೀರಸ್ಥಃ 
ಸರ್ವಾನುಗಾಹಕೋ ಭವೇತ್‌ ॥ 17-6 
ಷ್ಠಲನಾದ ಶಿವನು ಹೇಗೆ ಲೀಲಾವಿಗ್ರಹಗಳಲ್ಲಿ ಪ್ರವೇಶಿಸಿ ಜೀವಿಗಳನ್ನು ಅನುಗಹಿಸುವನೋ ಹಾಗೇ ಈ ಯೋಗಿಯು 
ಶರೀರದಲ್ಲಿದ್ದುಕೊ೦ಡು (ತನ್ನ ದಿವ್ಯದೇಹದಲ್ಲಿದ್ದುಕೊ೦ಡು) ಸರ್ವರನ್ನು ಅನುಗ್ರಹಿಸುತ್ತಾನೆ. 


ಶಿವಃ ಶರೀರಯೋಗೇಇಪಿ 

ಯಥಾ ಸಂಗವಿವರ್ಜಿತಃ । 

ತಥಾ ಯೋಗೀ ಶರೀರಸ್ಥೋ 

ನೀಸಂಗೋ ವರ್ತತೇ ಸದಾ | 17-7 

ಶಿವನು ತನ್ನ ಲೀಲಾವಿಗ್ರಹಗಳಲ್ಲಿ ಇರುವಂತಹವನಾಗಿ ಹೇಗೆ ಆ ವಿಗ್ರಹಗಳ ಸ೦ಗರಹಿತನಾಗಿರುತ್ತಾನೆಯೋ ಅದರಂತೆ 
ಶರೀರದಲ್ಲಿರುವ ಯೋಗಿಯೂ ಸಹ ಯಾವಾಗಲೂ ನಿಸಂಗನಾಗಿರುತಾನೆ 

ಶಿವಭಾವನಯಾ ಯುಕ್ತಃ 

ಸ್ಥಿರಯಾ ನಿರ್ವಿಕಲ್ಪಯಾ | 

ಶಿವೋ ಭವತಿ ನಿರ್ಧೂತ- 

ಮಾಯಾವೇಶಪರಿಪ್ಷವಃ ॥17-8 

ನಿರ್ವಿಕಲವಾದ (ಭೇದಬುದ್ಧಿಯಿಲ್ಲದ) ಸಿರವಾದ ಶಿವಭಾವನೆಯಿಂದ ಕೂಡಿಕೊಂಡ ಯೋಗೀಶ್ವರನು ಮಾಯಾವೇಶದಿಂದಾಗುವ ಭಾವನೆಗಳನ್ನು 
ಕೊಡಹಿಕೊ೦ಡವನಾಗಿ ಶಿವನೇ ತಾನಾಗಿರುತ್ತಾನೆ. 

ಚಿತ್ರವೃತ್ತಿಷು ಲೀನಾಸು 

ಶಿವೇ ಚಿತ್ಸುಖಸಾಗರೇ । 

ಅವಿದ್ಯಾಕಲ್ಪಿತಂ ವಸ್ತು 

ನಾನ್ಯತ್‌ ಪಶ್ಯತಿ ಸಂಯಮೀ ॥ 17-9 


ಈ ಯೋಗೀಶ್ವರನ ಚಿತ್ರವೃತ್ತಿಗಳು (ಮನೋವರ್ತನೆಗಳು) ಚಿದಾನಂದ ಸಾಗರನಾದ ಶಿವನಲ್ಲಿಯೇ ಲೀನವಾಗಿರುವುದರಿಂದ ಈ ಸಂಯಮಿಯು 
ಅವಿದ್ಯಾಕಲ್ಪಿತವಾದ ಯಾವ ವಸ್ತುವನ್ನೂ ನೋಡುವುದಿಲ್ಲ. 


ನೇದಂ ರಜತಮಿತ್ಯುಕ್ತೇ 

ಯಥಾ ಶುಕ್ತಿಃ ಪ್ರಕಾಶತೇ | 
ನೇದಂ ಜಗದಿತಿ ಜ್ಞಾತೇ 
ಶಿವತತ್ತ್ವಂ ಪ್ರಕಾಶತೇ ॥ 17-10 


ಕ್ತಿ (ಕಪ್ಪೆಚಿಪ್ಪಿನಲ್ಲಿ) ಬೆಳ್ಳಿ ತೋರುತ್ತಿರುವಾಗ ಇದು ಬೆಳ್ಳಿಯಲ್ಲ ಎಂಬುದಾಗಿ ಯಥಾರ್ಥ ಜ್ಞಾನವಾದರೂ ಹೇಗೆ 
ಶುಕ್ತಿಯೇ ಪ್ರಕಾಶಿಸುವುದೋ ಅದರಂತೆ ಇದು ಜಗತ್ತಲ್ಲ ಎಂಬ ತಿಳುವಳಿಕೆಯು೦ಟಾಗಲು ಆಗ ಶಿವತತ್ತ್ವವೇ ಪ್ರಕಾಶಿಸುತ್ತದೆ. 
ಯಥಾ ಸ್ಪಪ್ನಕೃತಂ ವಸ್ತು 
ಪ್ರಬೋಧೇನೈವ ಶಾಮ್ಯತಿ | 
ತಥಾ ಶಿವಸ್ಯ ವಿಜ್ಞಾನೇ 
ಸಂಸಾರಂ ನೈವ ಪಶ್ಯತಿ ॥ 17-11 
ಸ್ಹಪ್ನದಲ್ಲಿ ತೋರುವ ವಸ್ತುಗಳು ಎಚ್ಚರಿಕೆಯಾದ ಮೇಲೆ ಹೇಗೆ ಅಳಿದು ಹೋಗುವವೋ, ಅದರಂತೆ ಶಿವಜ್ಞಾನವಾಗಲು 
ಯೋಗಿಯು ಸಂಸಾರವನ್ನು ನೋಡುವುದಿಲ್ಲ. 
ಅಜ್ಞಾನಮೇವ ಸರ್ವೇಷಾಮ್‌ 
ಸಂಸಾರಭ್ರಮಕಾರಣಮ್‌ । 
ತನ್ನಿವೃತ್ತೌ ಕಥಂ ಭೂಯಃ 
ಸಂಸಾರಭ್ರಮದರ್ಶನಮ್‌ ॥ 17-12 
ಎಲ್ಲರ ಸಂಸಾರ ಬ್ರಾಂತಿಗೆ ಕಾರಣವಾದದ್ದು ಅಜ್ಞಾನವೇ ಆಗಿರುತ್ತದೆ. ಆ ಅಜ್ಞಾನವು ನಿವೃತ್ತಿಯಾಗಲು ಮತ್ತು ಸಂಸಾರ 
ಭ್ರಾಂತಿಯ ದರ್ಶನವು ಹೇಗೆ ಆದೀತು? 


ಗಲಿತಾಹಂಕೃತಿಗಂಥಿಃ 

ಕ್ರೀಡಾಕಲ್ಪಿತವಿಗ್ರಹ: | 

ಜೀವನ್ಮುಕ್ತಶ್ಚರೇದ್‌ ಯೋಗೀ 

ದೇಹಿವನ್ನಿರುಪಾಧಿಕಃ ॥ 17-13 

ಮೂಲ ಅಹಂಕಾರ ಗಂಥಿಯನ್ನು ನಿವಾರಿಸಿಕೊಂಡ, ವಿನೋದಕ್ಕಾಗಿ ಧರಿಸಿದ ಶರೀರವುಳವನಾದ, ಉಪಾಧಿರಹಿತನಾದ ಈ 
ಯೋಗಿಯು, ಜೀವನುಕ್ತನಾಗಿ ದೇಹಿಯಂತೆ (ಸಾಮಾನ್ಯ ಜೀವಿಯಂತೆ) ಚರಿಸುವನು. 


ಇತಿ ಕಾಯಾನುಗ್ರಹಸ್ಥಲಂ ಇಲ್ಲಿಗೆ ಕಾಯಾನುಗ್ರಹಸ್ಥಲವು ಮುಗಿಯಿತು. 
64. ಅಥ ಇ೦ದ್ರಿಯಾನುಗ್ರಹಸ್ಥಲಮ್‌ 


ಈಗ ಇಂದ್ರಿಯಾನುಗಹಸ್ಥಲವು 
(10 ಶ್ಲೋಕಗಳು) 


ದರ್ಶನಾತ್‌ ಪರಕಾಯಸ್ಯ 

ಕರಣಾನಾಂ ವಿವೇಕತಃ | 

ಅಂದ್ರಿಯಾನುಗ್ರಹಃ ಪ್ರೋಕ್ತಃ 

ಸರ್ವೇಷಾಂ ತತ್ತ್ವವೇದಿಭಿಃ ॥ 17-14 
(ಕಾಯಾನುಗಹಿಯಾದ) ಪರಯೋಗಿಯ ದರ್ಶನದಿಂದ 


ಇಂದ್ರಿಯಾಣಾಂ ಸಮಸ್ತಾನಾಮ್‌ 
ಸ್ವಾರ್ಥೇಷು ಸತಿ ಸಂಗಮೇ । 
ರಾಗೋ ವಾ ಜಾಯತೇ ದ್ವೇಷಃ 


ತೌ ಯೋಗೀ ಪರಿವರ್ಜಯೇತ್‌ ॥ 17-15 


ಎಲ್ಲಾ ಇಂದ್ರಿಯಗಳು (ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು, ಇಂದ್ರಿಯ 
ಹೇಳಲಾಗಿದೆ) ತಮ್ಮ ತಮ್ಮ ವಿಷಯಗಳೊಂದಿಗೆ ಸಂಬಂಧವಾಗಲು ಮ 
ಅವೆರಡನ್ನೂ ಪರಿತ್ಯಜಿ 


ತನವಾಗುತದೆ. ಆದರೆ ಯೋಗಿಯಾದವನು 


ಇಂದ್ರಿಯಾಣಾಂ ಬಹಿವನ್ಳತ್ತಿಃ 
ಪ್ರಪಂಚಸ್ಯ ಪ್ರಕಾಶಿನೀ | 
ಅಂತಃ ಶಿವೇ ಸಮಾವೇಶೋ 
ನಿಷ್ಟಪಂಚಸ್ಕ ಕಾರಣಮ್‌ ॥ 
~ 
ಇಂದ್ರಿಯಗಳ ಬಹಿರ್ಮಖ ಪ್ರ 
ಶಿವನಲ್ಲಿ ಐಕ್ಕಗೊಳ್ಳಲು ಅದು ©य्दु 0४ ಕಾರಣವಾಗುವು 
ಖು 


17-16 


ಕ್ಲ ಣಮಂತಃ ಶಿವಂ ಪಶ್ಯನ್‌ 
ಕೇವಲೇನೈವ ಚೇತಸಾ । 
ಬಾಹ್ನಾರ್ಥಾನಾಮನುಭವಮ್‌ 
ಕ್ಷ ಣಂ ಕುರ್ವನ್‌ ದೃಗಾದಿಭಿಃ ॥ 
ಸರ್ವೇಂದ್ರಿಯನಿರೂಢೋತಪಿ 
ಸರ್ವೇಂದ್ರಿಯವಿಹೀನವಾನ್‌ । 
ಶಿವಾಹಿತಮನಾ ಯೋಗೀ 
ಶಿವಂ ಪಶ್ಯತಿ ನಾಪರಮ್‌ ॥ 


17-17 


17-18 


ಶಿವಯೋಗಿಯು ಅಂರ್ತಮುಖನಾಗಿ ಕೇವಲ ಚಿತದಿಂದ ತನೊಳಗೆ 


ಚಕ್ಷುರಾದಿ ಬಾಹ್ನೇಂದ್ರಿಯಗಳಿಂದ ಶಬಾದಿ ವಿಷಯಗಳನು 
ಕೂಡಿಕೊಂಡಿದ್ದರೂ ಸರ್ವೇಂದ್ರಿಯಗಳಿಲ್ಲದವನಾಗಿ ಶಿವನಲ್ಲಿ 
ಕಾಣುತಾನೆಯೇ ಹೊರತು ಮತಾವುದನೂ 

ನ ಜರಾ ಮರಣಂ ನಾಸ್ತಿ 
ನ ಪಿಪಾಸಾ ನ ಚ ಕ್ಷುಧಾ । 
ಶಿವಾಹಿತೇಂದ್ರಿಯಸ್ಯಾಸ್ಯ 
ನಿರ್ಮಾನಸ್ಯ ಮಹಾತ್ಮನಃ ॥ 


17-19 


ವೃತ್ತಿಯಿಂದ ಪ್ರಪಂಚವು ಪಕಾಶಿ 


ಮತ್ತು ಅವನಲ್ಲಿರು 


೩ 


₹೮೬ 

೧೨ 

© 

CH 

೮) 

ध 

ಪಾ 0 
2 2 


ಇಂದ್ರಿಯಗಳ ವಿವೇಕದಿಂದ ಎಲ್ಲರಲ್ಲಿ 


ವ್ಯಾಪಾರವನ್ನು ಪಂಚಸೂತ್ರಗಳಿಂದ 
ಸಿನಲ್ಲಿ ರಾಗವೇ ಆಗಲಿ ಅಥವಾ ದ್ವೇಷವೇ ಆಗಲಿ 
ವವನಾಗಬೇಕು 


ನೋಡುತಾ, ಕೆಲವು ಕಾಲ 
ರೇಂದಿಯಗಳೊಂದಿಗೆ 
ಯೋಗಿಯು ಶಿವನನೇ 


ನಲ್ಲಿಯೇ ಸಕಲೇ೦ದ್ರಿಯ ವ್ಯಾಪಾರಗಳನ್ನು ಅಡಗಿಸಿಕೊಂಡ ನಿರ್ಮಾನಿಯಾದ (ದೇಹಾದಿಗಳ ಅಭಿಮಾನ ರಹಿತನಾದ), 
ಮಹಾತ್ಮನಾದ ಈ ಇಂದ್ರಿಯಾನುಗ್ರಹಸ್ಥಲದ ಯೋಗಿಗೆ (ದೇಹಧರ್ಮಗಳಾದ) ಮುಪು, ಸಾವುಗಳಾಗಲಿ, ಪ್ರಾಣಧರ್ಮಗಳಾದ 
ಸಿವೆ, ನೀರಡಿಕೆಗಳಾಗಲಿ ಇರುವುದಿಲ್ಲ. 


ಮನೋ ಯತ್ರ ಪ್ರವರ್ತೇತ 

ತತ್ರ ಸರ್ವೇಂದ್ರಿಯಸ್ಥಿತಿಃ । 

ಶಿವೇ ಮನಸಿ ಸಲ್ಲೀನೇ 

ಕ್ಷ ಚೇಂದ್ರಿಯವಿಚಾರಣಾ ॥ 17-20 

ಮ ಲ್ಲಿ ವ್ಯವಹರಿಸುವುದೋ ಅಲ್ಲಿಯೇ ಎಲ್ಲ ಇಂದ್ರಿಯಗಳು ವ್ಯವಹರಿಸುವುವು. ಆ ಮನಸ್ಸು ಶಿವನಲ್ಲಿಯೇ ಚೆನ್ನಾಗಿ 
ಲೀನವಾದರೆ ಇಂದ್ರಿಯಗಳು ಬೇರೆ ಕಡೆಯಲ್ಲಿ ಹೇಗೆ ತಾನೆ ಚರಿಸುವುವು? 

ಯದ್ಯ ತ್‌ ಪಶ್ಯನ್‌ ದೃಶಾ ಯೋಗೀ 

ಮನಸಾ ಚಿಂತಯತ್ಯಪಿ | 

ತತ್ತತ್‌ ಸರ್ವಂ ಶಿವಾಕಾರಮ್‌ 

ಸಂವಿದ್ರೂಪಂ ಪ್ರಕಾಶತೇ ॥ 17-21 

ಯೋಗಿಯು ತನ್ನ ಕಣ್ಣಿನಿಂದ ಯಾವುದನ್ನು ನೊ ನೋ ಮತ್ತು ಮನಸಿನಿಂದ ಯಾವುದನು ನೋ, ಅದೆಲ್ಲವೂ 
ಅವನಿಗೆ ಅರಿವಿನ ಸ್ವರೂಪದ ಶಿವಸ್ಟರೂಪವಾಗಿ ಪ್ರ ರುತ್ತದೆ 

ಕರಣೈಃ ಸಹಿತಂ ಪ್ರಾಣಮ್‌ 

ಮನಸ್ಕಾಧಾಯ ಸಂಯಮೀ । 

ಯೋಜಯೇತ್‌ ಸ ಶಿವಃ ಸಾಕ್ಷಾತ್‌ 


ಯತ್ರ ನಾಸ್ತಿ ಜಗದ್‌ಭ್ರಮಃ ॥ 17-22 
ನೇತ್ರಾದಿ ಕರಣಗಳಿಂದ ಕೂಡಿದ ಪ್ರಾಣವಾಯುವನ್ನು ಮನಸ್ಸಿನಲ್ಲಿ ಇರಿಸಿ, ಸಂಯಮಿಯಾದ ಆ ಯೋಗಿಯು ಆ ಮನಸ್ಸನ್ನು 
ಯಾವ ಶಿವನಲ್ಲಿ ಯೋಜಿಸುವನೋ ಅ ಸಾಕ್ಟಾತ್‌ ಶಿವನೆ ದ್ದಾನೆ. ಅವನಿಗೆ ಜಗತ್ತಿನ ಭ್ರಮೆಯು ಇರುವು 


ಸರ್ವೇಂದ್ರಿಯಪ್ರವೃತ್ತ್ಯಾ ಚ 
ಬಹಿರಂತಃ ಶಿವಂ ಯಜನ್‌ । 
ಸ್ನಚ್ಚಂದಚಾರೀ ಸರ್ವತ್ರ 

० = 


ಸುಖೀ ಭವತಿ ಸಂಯಮೀ ॥ 17-23 

ಸಂಯಮಿಯು (ಇಂದ್ರಿಯಾನುಗ್ರಹಸ್ಸಲದ ಯೋಗಿಯು) ತನ್ನ ಸರ್ಮೇಂದಿಯಗಳ ಪವೃತ್ತಿಯಿ೦ದ (ಅಂತರಿಂದ್ರಿಯ 
ಬಹಿರಿ೦ದ್ರಿಯ ವ್ನಾಪಾರದಿ೦ದ) ಒಳಹೊರಗೂ ನನ್ನು (ಪ್ರಾಣಲಿಂಗವನ್ನು) ಪೂಜಿಸುತ್ತಾ ಸ್ವತಂತ್ರವಾಗಿ ಎಲ್ಲೆಡೆ 
ಸಂಚರಿ ತ್ತಾನೆ. 


ಅತಿ ಅಂದ್ರಿಯಾನುಗ್ರಹಸ್ಥಲಂ ಇಲ್ಲಿಗೆ ಇಂದ್ರಿಯಾನುಗ್ರಹಸ್ಥಲವು ಮುಗಿಯಿತು. 
65. ಅಥ ಪ್ರಾಣಾನುಗ್ರಹಸ್ಥಲಮ್‌ 
ಈಗ ಪ್ರಾಣಾನುಗಹಸ್ಥಲವು 
(10 ಶ್ಲೋಕಗಳು) 


ಶಿವಸ್ಯ ಪರಕಾಯಸ್ಯ 
ಯತ್‌ ತಾತ್ಪರ್ಯಾವಲೋಕನಮ್‌ | 


ತತ್ಪಾಣಾನುಗ್ರಹಃ ಪ್ರೋಕ್ತಃ 
ಸರ್ವೇಷಾಂ ತತ ದರ್ಶಿಭಿಃ ॥ 17-24 


ಪರಕಾಯನಾದ (ಪರಬ್ರಹ್ಮವೇ ದೇಹವಾಗುಳ್ಳ), ಶಿವಸರೂಪನಾದ ಯೋಗಿಯ ಯಾವ ತಾತರ್ಯಾವಲೋಕನವಿದೆಯೋ 

(ಜಗತ್ತೆಲ್ಲವನ್ನು ಶಿವನೆಂದು ನೋಡುವ ಯಾವ ನಿರ್ಣಯವಿದೆಯೋ) ಅದುವೇ ಜಗತ್ತಿನ ಎಲ್ಲ ಜೀವಿಗಳಿಗೆ ತತ್ತ್ವದರ್ಶಿಗಳಿಂ 
(ಶಿವಾದ್ವೈತ ತತ ಜ್ಞಾನಿಗಳಿಂ ) ಪ್ರಾಣಾನುಗಹವೆಂದು ಹೇಳಲ್ಪಡುತ್ತದೆ (ತನ್ನ ಪ್ರಾಣವನ್ನು ಪರ ಕ ಲ್ಲೇ ಲಯಗೊಳಿಸಿ ಆ 
ಪರಶಿವನ ತತ್ತ್ವವನ್ನೇ ನೋಡುತ್ತಿರುವ ಸ್ಥಿತಿಯು, ಜಗತ್ತಿ ಜನರಿಗೆ ಪ್ರಾಣಾನುಗ್ರಹವಾಗಿ ಪರಿವರ್ಶಿಸುವುದು). 


ಪ್ರಾಣೋ ಯಸ್ಯ ಲಯಂ ಯಾತಿ 

ಶಿವೇ ಪರಮಕಾರಣೇ । 
ಕುತಸ್ತಸ್ಯೇಂದ್ರಿಯಸ್ಫೂರ್ತಿಃ 

ಕುತಃ ಸಂಸಾರದರ್ಶನಮ್‌ ॥ 17-25 


ಪರಮ ಕಾರಣನಾದ, ಎಲ್ಲ ಕಾರಣಗಳಿಗೂ ಕಾರಣನಾದ ಪರಶಿವನಲ್ಲಿ ಯಾವ ಯೋಗಿಯ ಪ್ರಾಣವಾಯುವು ಲಯವನ್ನು 
ಹೊಂದುವುದೋ ಅಂತಹ ಪ್ರಾಣಾನುಗ್ರಾಹಕನಾದ ಯೋಗಿಗೆ ಇಂದ್ರಿಯಗಳ ಸ್ಫೂರ್ತಿಯಾಗಲಿ ಅಥವಾ ಸಂಸಾರದರ್ಶನವೇ 
ಆಗಲಿ ಎಲ್ಲಿರುವುದು? 

ಕರಣೇಷು ನಿವೃತ್ತೇಷು 

ಸಾರ್ಥಸಂಗಾತ್‌ ಪಯತ ತಃ | 

ತೈಃ ಸಮಂ ಪ್ರಾಣಮಾರೋಪ್ಕ 

ಸ್ವಾಂತೇ ಶಾಂತಮತಿಃ ಸ್ವಯಮ್‌ ॥ 17-26 

ಕರಣಗಳು (ಅಂತರಿಂದ್ರಿಯ ಬಹಿರಿ೦ಂದ್ರಿಯಗಳು) ಸ್ಪಾರ್ಥಸಂಗದಿ೦ಂದ (ತಮ್ಮ ತಮ್ಮ ವಿಷಯಗಳ ಸಂಗದಿಂದ) 
ಪ್ರಯತ್ನಪೂರ್ವಕವಾಗಿ ನಿವೃತಿಗೊಳಿಸಿ, ಆ ಇಂದಿಯಗಳೊಡನೆ ವನ್ನು ಸಂಯೋಜಿಸಿ ನಿಶಲಗೊಳಿಸಿ ಯೋಗಿಯು 
ತನ್ನಂತರಂಗದಲ್ಲಿ ತಾನೇ ಶಾಂತಮನಸ್ತನಾಗುತಾನೆ (ರಾಗ ದ್ವೇಷಗಳಿಲ್ಲ ದ ತಾನೆ) 

ಶಾಂತತ್ಸಾತ್‌ ಪ್ರಾಣವೃತ್ತೀನಾಮ್‌ 

ಮನಃ ಶಾಮ್ಯತಿ ವೃತ್ತಿಭಿಃ 

ತಚ್ಛಾಂತೌ ಯೋಗಿನಾಂ ಕಿಂಚಿತ್‌ 

ಶಿವಾದನ್ನನ್ನ ८ 2.३९ ॥ 17-27 


ಜದ 
ಪ್ರಾಣವೃತ್ತಿಗಳು (ರೇಚಕ ಪೂರಕವಾದ ಪ್ರಾಣವೃತ್ತಿಗಳು) ಶಾಂತವಾದಾಗ (ಕೇವಲ ಕುಂಭಕ ಸ್ಥಿತಿಯಲ್ಲಿದ್ದಾಗ) ಮನಸು ತನ 
ಸ 


ಕಲ ವಿಕಲ ರೂಪವಾದ ವವಹಾರಗಳ ಬಿಟು ಶಾಂತವಾಗುತದೆ. ಹೀಗೆ ಆ ಮನಸ್ಸು ಶಾಂತವಾಗಲು ಯೋಗಿಯು 


ಹೊರತಾಗಿ ಬೇರೆ ಯಾವುದನ್ನೂ ಸ್ವಲವೂ ನೋಡು 


೩% 

ಪ್ರಾಣ ಏವ ಮನುಷ್ಯಾಣಾಮ್‌ 

ದೇಹಧಾರಣಕಾರಣಮ್‌ । 

ತದಾಧಾರಃ ಶಿವಃ ಪ್ರೋಕ್ತಃ 

ಸರ್ವಕಾರಣಕಾರಣಮ್‌ 17-28 
ನುಷ್ಕರ ದೇಹಧಾರಣಕ್ಕೆ ಪ್ರಾಣವೇ ಕಾರಣವಾಗಿರುತದೆ. ಸರ್ವಕಾರಣಗಳಿಗೂ ಕಾರ ಶಿವನು ಆ ಪ್ರಾಣಕ್ಕೆ 

ಆಧಾರವಾ ನೆಂದು ಹೇಳಲಾಗಿದೆ. 


ನಿರಾಧಾರ: ಶಿವಃ ಸಾಕಾ ತ್‌ 

ಪ್ರಾಣಸ್ತೇನ ಪ್ರತಿಷ್ಠಿತಃ । 

ತದಾಧಾರಾ ತನುರ್ಜೇಯಾ 

ಜೀವೋ ಯೇನೈವ ಚೇಷ್ಟತೇ ॥ 17-29 

ಶಿವನು ಸಾಕಾತ್‌ ನಿರಾಧಾರನಾಗಿದ್ದು ಅವನಿಂದಲೇ ಪ್ರಾಣವು 


ಪ್ರಾಣ ಷ್ಠಿತಗೊ೦ಡಿದೆ. ಶರೀರ ಪ್ರಾಣದ ಆಧಾರದಲ್ಲಿರುತದೆ 
ಮತ್ತು ಜೀವಾತ್ಮನು ಆ ಪ್ರಾಣಶಕ್ತಿಯಿಂದಲೇ ವ್ಯ ಸುತ್ತಿರು 


ಟ್ಟೆ _ 


ಶಿವೇ ಪ್ರಾಣೋ ವಿಲೀನೋಇಪಿ 
ಯೋಗಿನೋ ಯೋಗಮಾರ್ಗತಃ 
ಸ್ಪಶಕ್ತಿವಾಸನಾಯೋಗಾದ್‌ 
ಧಾರಯತ್ಯೇವ ವಿಗಹಮ್‌ ॥ 17-30 

ಯೋಗಿಗಳು ಯೋಗ ಮಾರ್ಗದಿಂದ (ಕುಂಭಕ ರೂಪವಾದ ಯೋಗಮಾರ್ಗದಿಂದ) ಶಿವನಲ್ಲಿ ತಮ್ಮ ಪ್ರಾಣವನ್ನು 
ವಿಲೀನಗೊಳಿಸಿಕೊ೦ಡರೂ ಸಹ "ಸ್ಪಶಕ್ತಿವಾಸನಾ' ಯೋಗದಿಂದ (ತನ್ನದೇ ಆದ ಅವಿದ್ಯಾಶಕ್ತಿಯಲ್ಲಿರು ವಿಕ್ಷೇಪ ಸಂಸ್ಕಾರಗಳ 
ಬಲದಿಂದ) ತನ್ನ ದೇಹವನ್ನು ಧರಿಸಿಕೊಂಡು ಇರುತ್ತಾರೆ. 


ಚಾಭ್ಯಾಸವಶಾದ್‌ ಭೂಯಃ 
ರ್ವತತ್ತ್ಯಾತಿವರ್ತಿನಿ | 

ನಿಷ್ಕಲಂಕೇ ನಿರಾಕಾರೇ 
ನಿರಸ್ತಾಶೇಷವಿಕ್ಷವೇ ॥ 17-31 


ಸ 
ಸ 


ಚಿದ್ವಿಲಾಸಪರಿಸ್ಫೂರ್ತಿ- 

ಪರಿಪೂರ್ಣಸುಖಾಹ್ವಯೇ । 

ಶಿವೇ ವಿಲೀನಃ ಸರ್ವಾತ್ಮಾ 

ಯೋಗೀ ಚಲತಿ ನ ಕೃಚಿತ್‌ ॥ 17-32 

ಸರ್ವತತ್ತ್ವಗಳನ್ನು ಮೀರಿ ಇರುವ (ಭೂಮ್ಯಾದಿ-ಶಿವಾ೦ತಗಳಾದ 36 ತತ್ತ್ವಗಳನ್ನು ಮೀರಿ ಇರುವ), ನಿಷ್ಠಲಂಕನಾದ 
(ದೋಷರಹಿತನಾದ), ನಿರಾಕಾರನಾದ (ಪ್ರಾಕೃತಿಕ ಆಕಾರರಹಿತನಾದ), ಯಾವ ಬಾಧೆಗಳೂ ಇಲ್ಲದ ಚಿದ್ದಿಲಾಸ 
ಪರಿಸ್ಫೂರ್ತಿಯಿ೦ದ (ಅರಿವಿನ ವಿಲಾಸದ ಆಧಿಕ್ಕದಿ೦ದ) ಪರಿಪೂರ್ಣನೂ, ಸುಖಸ್ವರೂಪನೂ, ಅದ್ವಿತೀಯನೂ ಆದ ಶಿ ನಲ್ಲಿ ಆ 
ಪ್ರಾಣವಾಯುವನ್ನು ಪುನಃ ಪುನಃ ಅಭ್ಯಾಸದಿ೦ದ ವಿಲೀನಗೊಳಿಸಿಕೊಂಡ ಸರ್ವಾತ್ಮನಾದ ಯೋಗಿಯು ಎಲ್ಲಿಯೂ ಚಲಿಸದೆ 


ಪ್ರದ್ಹಸ್ತವಾಸನಾಸಂಗಾತ್‌ 
ಪ್ರಾಣವೃತ್ತಿಪರಿಕ್ಷಯಾತ್‌ । 
ಅಂ ९८) 


ಶಿವೈಕೀಭೂತಸರ್ವಾತ್ಮಾ 
ಸ್ಥಾಣುವದ್‌ ಭಾತಿ ಸಂಯಮೀ ॥ 17-33 


ತ್ರ ವಾಯುವಿನ ಗತಿಯು ನಿಲ್ಲಲಾಗಿ) ವಿಷಯ 
ವಾಸನೆಗಳನ್ನು ನಾಶ ಮಾಡಿಕೊಂಡು ಶಿವನೊಂದಿಗೆ ಐಕ್ಕತೆ ಪಡೆದ ಸರ್ವಾತನಾದ ಆ ಸಂಯಮಿ (ಒಂದೇ 


ವಿಷಯದಲ್ಲಿ ಧಾರಣ, ಧ್ಯಾನ, ಸಮಾಧಿಗಳನ್ನು ಪಡೆದುಕೊಂಡವನಾದ ಪತಂಜಲಿ, ಯೋಗಸೂತ್ರ 3-4)ಯಾದ ಯೋಗಿಯು 


ಅತಿ ಪ್ರಾಣಾನುಗ್ರಹಸ್ಥಲಂ 
ಇಲ್ಲಿಗೆ ಪ್ರಾಣಾನುಗ್ರಹಸ್ಥಲವು ಮುಗಿಯಿತು. 


66. ಅಥ ಕಾಯಾರ್ಪಿತಸಲಮ್‌ 
ಈಗ ಕಾಯಾರ್ಪಿತಸ್ಥಲವು 
(5 ಶ್ಲೋಕಗಳು) 


ಶಿವಸ್ಯ ಪರರೂಪಸ 
ಸರ್ವಾನುಗ್ರಾಹಿಣೋತರ್ಚನೇ । 

ತ್ನಾಗೋ ದೇಹಾಭಿಮಾನಸ 
ಕಾಯಾರ್ಪಿತಮುದಾಹತಮ್‌ ॥ 17-34 


ಸರ್ವರನ್ನು ಅನುಗ್ರಹಿಸುವ ಪರಬ್ರಹ್ಮ ರೂಪನಾದ, ಪ್ರಾಣಾನುಗ್ರಹ ಸಂಪನ್ನನಾದ ಯೋಗಿಯು ಶಿವಲಿಂಗದ ಅರ್ಚನೆಯಲ್ಲಿ 
ತನ್ನ ದೇಹಾಭಿಮಾನದ ತ್ಯಾಗವನ್ನು ಮಾಡುವುದೇ ಕಾ ತವೆಂದು ಹೇಳಲಾಗಿದೆ. 


ಯದಾ ಯೋಗೀ ನಿಜಂ ದೇಹಮ್‌ 
ಶಿವಾಯ ವಿನಿವೇದಯೇತ್‌ । 
ತದಾ ಭವತಿ ತದ್ರೂಪಮ್‌ 
ಶಿವರೂಪಂ ನ ಸಂಶಯಃ ॥ 17-35 
ಕಾಯಾರ್ಪಣಸ್ಪಲದ ಯೋಗಿಯು ನಿಜದೇಹವನು ಯಾವಾಗ ಶಿವನಿಗೆ ವಿನಿವೇದಿಸುವನೋ (ಅರ್ಪಿಸುವನೋ) ಆಗ ಅವನ 
ದೇಹವು ಶಿವರೂಪವೇ ಆಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. 
ಇಂದ್ರಿಯಪ್ರೀತಿಹೇತೂನಿ 
ವಿಷಯಾಸಂಗಜಾನಿ ಚ । 
ಸುಖಾನಿ ಸುಖಚಿದ್ರೂಪೇ 
ಶಿವಯೋಗೀ ನಿವೇದಯೇತ್‌॥ 17-36 
ಶಿವಯೋಗಿಯು ತನ್ನ ಇಂದ್ರಿಯಗಳ ಪ್ರೀತಿಗೆ ಕಾರಣಗಳಾದ ವಿಷಯಸಂಗಗಳಿಂದ ಉತನ್ನಗಳಾದ ಸುಖಗಳನ್ನೂ ಸಹ 
ಸುಖಸ್ವರೂಪನೂ, ಚಿದ್ರೂಪನೂ ಆದ ಶಿವನಿಗೆ ನಿವೇದಿಸಬೇಕು (ಸಮರ್ಪಿಸಬೇಕು). 
ದರ್ಶನಾತ್‌ ಸ್ಪರ್ಶನಾದ್‌ ಭುಕ್ತೇಃ 
ಶ್ರವಣಾದ್‌ ಫ್ರಾಣನಾದಷಿ । 
ಷಯೇಭ್ಯೋ ಯದುತ್ಸನ್ನಮ್‌ 
ಶಿವೇ ತತ್ಪುಖಮರ್ಪಯೇತ್‌ ॥ 17-37 
ಕಣ್ಣಿನಿಂದ ನೋಡುವುದರಿಂದ, ಚರ್ಮದಿಂದ ಸರ್ಶಿಸುವುದರಿಂದ; ನಾಲಿಗೆಯಿಂದ ಆಸ್ವಾದಿಸುವುದರಿ೦ದ, ಕಿವಿಯಿಂದ 
ಕೇಳುವುದರಿಂದ, ಮೂಗಿನಿಂದ ಮೂಸಿಸುವುದರಿಂದ, ಇದೂ ಅಲ್ಲದೆ ಉಳಿದ ಯಾವುದೇ ವಿಷಯಗಳಿಂದ ಉತ್ಪನ್ನವಾದ 
ಯಾ ಖವಿದೆಯೋ ಅದನು ನಿಗೆ ಸಮರ್ಪಿಸಬೇಕು. 
ದೇಹದ್ದಾರೇಣ ಯದ್ಯತ್‌ ಸ್ಯಾತ್‌ 


ಸುಖಂ ಪ್ರಾಸಂಗಮಾತ್ಮನಃ । 

ತತ್ತನ್ನಿವೇದಯನ್‌ ಶಂಭೋಃ 

ಯೋಗೀ ಭವತಿ ನಿರ್ಮಲ: ॥ 17-38 

ದೇಹದ್ದಾರಗಳಿಂದ, ದಶೇಂದ್ರಿಯಗಳಿಂದ ಯಾವ ಯಾವ ಸುಖ ಪ್ರಸಂಗಗಳು ತನಗೆ ಒದಗುವುದೋ ಅದೆಲ್ಲವನ್ನೂ 
ಯೋಗಿಯಾದವನು ಶಂಭುವಿಗೆ ನಿವೇದಿಸಿ ನಿರ್ಮಲನಾಗುತಾನೆ (ನಿರ್ಲಿಪನಾಗುತಾನೆ) 


ಇತಿ ಕಾಯಾರ್ಪಿತಸ್ಥಲಂ ಇಲ್ಲಿಗೆ ಕಾಯಾರ್ಪಿತಸ್ಥಲವು ಮುಗಿಯಿತು. 


67. ಅಥ ಕರಣಾರ್ಪಿತಸಲಮ್‌ 
ಈಗ ಕರ ಣಾರ್ಪಿತಸ್ಥಲವು 
(11 ಶ್ಲೋಕಗಳು) 


ಆಸಂಜನಂ ಸಮಸ್ತಾನಾಮ್‌ 

ಕರಣಾನಾಂ ಪರಾತ್ಪರೇ । 

ಶಿವೇ ಯತ್‌ ತದಿದಂ ಪ್ರೋಕ್ತಮ್‌ 

ಕರಣಾರ್ಪಿತಮಾಗಮೇ ॥ 17-39 

ಪರಾತರನಾದ ಪರಶಿವನಲ್ಲಿ ತನ್ನ ಸಮಸಕರಣಗಳ (ಅಂತಃಕರಣ, ಬಹಿಃಕರಣಗಳ) ೯ಣೆಯು ಯಾವುದಿದೆಯೋ 
ಅದುವೇ ಶಿವಾಗಮ ಶಾಸ್ತ್ರಗಳಲ್ಲಿ "ಕರಣಾರ್ಪಿತ'ವೆಂದು ಹೇಳಲ್ಪಟ್ಟಿದೆ. 


ಯದ್ಯತ್ಕರಣಮಾಲಂಬ್ಯ 

ಭುಂಕ್ತೇ ವಿಷಯಜಂ ಸುಖಮ್‌ । 

ತತ್ತಚ್ಛಿವೇ ಸಮರ್ಪೆ 

ಕರಣಾರ್ಪಕ ಉಚ್ಯತೇ ॥ 17-40 

ಯಾವ ಯಾವ ಕರಣಗಳನು, ಅವಲಂಬಿಸಿ ವಿಷಯ ಜನ್ನವಾದ ಸುಖವನು ಅನುಭ 
ಸಮರ್ಪಿಸಿದ ಈ ಯೋಗಿ ಕರಣಾರ್ಪಕನೆಂದು ಹೇಳಲ್ಪಡುತ್ತಾನೆ. 


ನೋ ಅದೆಲವನು, ಶಿವನಿಗೆ 


€L 


ಅಹಂಕಾರಮದೋದಿಕ್ತಮ್‌ 

ಅಂತಃಕರಣವಾರಣಮ್‌ । 

ಬದ್ದೀಯಾದ್‌ ಯಃ ಶಿವಾಲಾನೇ 

ಸಧೀಶಃ ಸರ್ವಸಿದ್ಧಿಮಾನ್‌ ॥ 17-41 

ಅಹಂಕಾರವೆಂಬ ಮದದಿಂದ ಕೊಬ್ಬಿದ ಅಂತಃಕರಣವೆಂಬ ಮದಗಜವನ್ನು ಯಾರು ಶಿವಲಿಂಗವೆಂಬ ಕಂಭಕ್ಕೆ ಕಟ್ಟಿ 
ಹಾಕುವನೋ ಅವನೇ ಸಕಲ ಸಿದ್ಧಿಗಳನ್ನು ಪಡೆದ ಧೀರನೆಂಬುದಾಗಿ ಕರೆಯಲ್ಪಡುತ್ತಾನೆ. 

ಇಂದ್ರಿಯಾಣಾಂ ಸಮಸ್ತಾನಾಮ್‌ 

ಮನಃ ಪ್ರಥಮಮುಚ್ಛತೇ | 

ವಶೀಕೃತೇ ಶಿವೇ ತಸ್ಮಿನ್‌ 

ಕಿಮನ್ಯೈಸ್ತದ್ವಶಾನುಗೈಃ ॥ 17-42 

ಸಮಸ್ಕ ಇಂದ್ರಿಯಗಳಿಗೆ ಮನವೇ ಮುಖ್ಯವಾದುದೆಂದು ಹೇಳಲ್ಪಡುತ್ತದೆ. ಆದ್ದರಿ೦ದ ಆ ಮನಸ್ಸೇ ಶಿವನ ವಶವಾಗಲು, ಅದರ 
ಅನುಯಾಯಿಗಳಾದ ಉಳಿದ ಇಂದ್ರಿಯಗಳಿಂದ ಆಗುವುದೇನು? 


ಇಂದ್ರಿಯಾಣಾಂ ವಶೀಕಾರೋ 

ನಿವೃತ್ತಿರಿತಿ ಗೀಯತೇ । 

ಲಕ್ಷೀಕೃತೇ ಶಿವೇ ತೇಷಾಮ್‌ 

ಕುತಃ ಸಂಸಾರಗಾಹನಮ್‌ ॥ 17-43 

ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವುದೇ ಬಂಧನ ನಿವೃತ್ತಿಯೆಂಬುದಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ಎಲ್ಲ ಇಂದ್ರಿಯಗಳು 
ಶಿವಲಿಂಗದಲ್ಲಿ ಲಯಗೊಳ್ಳಲು ಸಂಸಾರಸಾಗರದಲ್ಲಿ ಹೇಗೆ ಮುಳುಗಲು ಸಾಧ್ಯ? 

ಸಂಸಾರವಿಷಕಾಂತಾರ- 

ಸಮುಚ್ಛೇದಕುಠಾರಿಕಾ । 

ಉಪಶಾಂತಿರ್ಭವೇತ್‌ ಪುಂಸಾಮ್‌ 

ಇಂದ್ರಿಯಾಣಾಂ ವಶೀಕೃತೌ ॥ 17-44 

ಇಂದ್ರಿಯಗಳ ವಶೀಕರಣವು ಸಂಸಾರವೆಂಬ ವಿಷವೃಕ್ಷಗಳ ಅಡವಿಯನ್ನು ಕಡಿಯುವ ಕೊಡಲಿಯಾಗಿರುತ್ತದೆ. ಆ ಇಂದ್ರಿಯಗಳ 
ವಶೀಕರಣದಿಂದಲೇ ಎಲ್ಲ ಜೀವಿಗಳಿಗೆ ಉಪಶಾ೦ತಿಯು (ನಿರಪೇಕ್ಷತ್ವ ಭಾವವು) ಉಂಟಾಗುವುದು. 


ಅಂದ್ರಿಯ್ಯೈರೇವ ಜಾಯಂತೇ 

ಪಾಪಾನಿ ಸುಕೃತಾನಿ ಚ | 

ತೇಷಾಂ ಸಮರ್ಪಣಾದೀಶೇ 

ಕುತಃ ಕರ್ಮನಿಬಂಧನಮ್‌ ॥ 17-45 
ಇಂದ್ರಿಯಗಳಿಂದಲೇ ಪಾಪಗಳು ಮತ್ತು ಪುಣ್ಯಗಳು ಉಂಟಾಗುತ್ತವೆ. ಆ ಇಂದ್ರಿಯಗಳನ್ನೇ ಈಶನಲ್ಲಿ ಸಮರ್ಪಿಸುವುದರಿಂದ 
ಕರ್ಮಬಂಧನವು ಹೇಗೆ ಉಂಟಾದೀತು? 

ಪ್ರಕಾಶಮಾನೇ ಚಿದ್ದಹ್ನೌ 

ಬಹಿರಂತರ್ಜಗನ್ಮಯೇ । 

ಸಮರ ವಿಷಯಾನ್‌ ಸರ್ವಾನ್‌ 

ಮುಕ್ತವಜ್ಞಾಯತೇ ಜನಃ ॥17-46 

ಜಗನ್ಮಯವಾದ ಚಿದಗ್ನಿಯು ಒಳಹೊರಗೂ ಪ್ರಕಾಶಿಸುತ್ತಿರಲು ಅದರಲ್ಲಿ ತನ್ನ ಎಲ್ಲ ವಿಷಯಗಳೆಂಬ ಹವಿಸ್ಸುಗಳನ್ನು 
ಸಮರ್ಪಿಸಿದ ಜನರು ಮುಕ್ತರೇ ಆಗುತ್ತಾರೆ. 

ಚಿತ್ರದ್ರವ್ಯಂ ಸಮಾದಾಯ 

ಜಗಜ್ಜಾತಂ ಮಹಾಹವಿಃ | 

ಚಿದ್ದಹೌ ಜುಹೃತಾಮಂತಃ 

ಕುತಃ ಸಂಸಾರವಿಪ್ಪವಃ ॥ 17-47 

ಜಗದ್‌ ಸಮೂಹವೆಂಬ ಮಹಾಹವಿಸನ್ನು ಮತ್ತು ಚಿತ್ತದ್ರವ್ಯವನ್ನು ತೆಗೆದುಕೊ೦ಡು ತನ್ನ ಹೃದಯಕಮಲದಲ್ಲಿರುವ ಚಿದಗ್ನಿಯಲ್ಲಿ 
ಹೋಮ ಮಾಡುತ್ತಿರುವ ಈ ಕರಣಾರ್ಪಕ ಯೋಗಿಗೆ ಸಂಸಾರ ವಿಫ್ಠವವು (ಸಂಸಾರ ಬಾಧೆಯು) ಎಲ್ಲಿರುವುದು? 
ಆತ್ಮಜ್ಯೋತಿಷಿ ಚಿದ್ರೂಪೇ 

ಪ್ರಾಣವಾಯುನಿಬೋಧಿತೇ । 

ಜುಹ್ಪನ್‌ ಸಮಸ್ತವಿಷಯಾನ್‌ 

ತನ್ಮಯೋ ಭವತಿ ಧ್ರುವಮ್‌ ॥ 17-48 

ಪ್ರಾಣವಾಯುವಿನಿಂದ ಪ್ರಜ್ನಲಗೊಳಿಸಿದ ಚಿದ್ರೂಪವಾದ ತನ್ನ ಆತ್ಮಜ್ಯೋತಿಯಲ್ಲಿ ಸಕಲ ವಿಷಯಗಳೆಂಬ ಹವಿಸ್ಸುಗಳನ್ನು 
ಹೋಮ ಮಾಡಿರುವ ಆ ಯೋಗಿಯು ನಿಶ್ಚಯವಾಗಿ ಶಿವಸ್ತರೂಪನೇ ಆಗಿರುತ್ತಾನೆ. 


24 
3 


ಇಂದ್ರಿಯಾಣಿ ಸಮಸ್ತಾನಿ 

ಶರೀರಂ ಭೋಗಸಾಧನಮ್‌ । 

ಶಿವಪೂಜಾಂಗಭಾವೇನ 

ಭಾವಯನ್‌ ಮುಕ್ತಿಮಾಪು ಎಯಾತ್‌ 17-49 

ಸಮಸ್ತ ಇಂದ್ರಿಯಗಳನ್ನು ಮತ್ತು ಭೋಗ ಸಾಧನವಾದ ಶರೀರವನ್ನು ಶಿವಪೂಜೆಯ ಅಂಗಗಳೆಂದು ಭಾವಿಸುವ ಈ 
ಕರಣಾರ್ಪಕಯೋಗಿಯು ಮುಕ್ತಿಯನ್ನು ಪಡೆಯುತ್ತಾನೆ 

ಅತಿ ಕರಣಾರ್ಪಿತಸ್ಥಲಂ ಇಲ್ಲಿಗೆ ಕರಣಾರ್ಪಿತಸ್ಥಲವು ಮುಗಿಯಿತು. 


68. ಅಥ ಭಾವಾರ್ಪಿತಸ್ಥಲಮ್‌ 
ಈಗ ಭಾವಾರ್ಪಿತಸ್ಥಲವು 
(8 ಶ್ಲೋಕಗಳು) 


ಶಿವೇ ನಿಶ್ಚಲಭಾವೇನ 

ಭಾವಾನಾಂ ಯತ್ಷ್ತಮರ್ಪಣಮ್‌ 

ಭಾವಾರ್ಪಿತಮಿದಂ ಪ್ರೋಕ್ಷಮ್‌ 

ಶಿವಸದ್ಭಾವವೇದಿಭಿ: ॥ 17-50 

ಶಿವಲಿಂಗದಲ್ಲಿ ನಿಶ್ಚಲವಾದ ಭಾವದಿಂದ ತನ್ನ ಮನೋಭಾವನೆಗಳನ್ನು ಅರ್ಪಿಸುವುದೇ ಭಾವಾರ್ಪಿತವೆಂದು ಶಿವಸದ್ಧಾವವನ್ನು ಬಲ್ಲವರು 
ಹೇಳುತ್ತಾರೆ (ಭಾವವೆಂದರೆ ಮನೋವೃತ್ತಿಯೆಂದರ್ಥ). 


ಚಿತ್ರಸ್ಥಸಕಲಾರ್ಥಾನಾಮ್‌ 

ಮನನಂ ಯತ್ತು ಮಾನಸೇ । 

ತದರ್ಪಣಂ ಶಿವೇ ಸಾಕ್ಷಾತ್‌ 

ಮಾನಸೋ ಭಾವ ಉಚ್ಯತೇ ॥ 17-51 

ತನ್ನ ಚಿತ್ತದಲ್ಲಿರುವ ಎಲ್ಲ ಪದಾರ್ಥಗಳ ಯಾವ ಮನನವಿದೆಯೋ (ಅನುಭವರೂಪವಾದ ಚಿಂತನೆ ಇದೆಯೋ) ಅದನ್ನು 
ಸಾಕ್ಟಾತ್‌ ಅರ್ಪಿಸುವುದೇ ಭಾವಾರ್ಪಿತವಾಗಿದೆ. 


ಸ 


ಭಾವ ಏವ ಹಿ ಜಂತೂನಾಮ್‌ 

ಕಾರಣಂ ಬಂಧಮೋಕ್ಷಯೋಃ 

ಭಾವಶುದ್ಧೌ ಭವೇನ್ನುಕ್ತಿಃ 

ವಿಪರೀತೇ ತು ಸಂಸ್ಕೃತಿಃ ॥ 17-52 

ಜೀವಿಗಳ ಬಂಧ ಮೋಕ್ಷಗಳಿಗೆ ಭಾವವೇ ಕಾರಣವಾಗಿರುತ್ತದೆ. ಭಾವವು ಶುದ್ಧವಾಗಿದ್ದರೆ ಮುಕ್ತಿಯುಂಟಾಗುವುದು. ಅದಕ್ಕೆ 


ವಿಪರೀತವಾಗಿ ಭಾವವು ಅಶುದ್ಧವಾಗಿದ್ದರೆ (ಅಹಂಕಾರ, ಮಮಕಾರಗಳಿಂದ ಕೂಡಿದ್ದರೆ) ಸಂಸಾರ ಪ್ರಾಪ್ತಿಯಾಗುವುದು 


ಭಾವಸ್ಯ ಶುದ್ಧಿರಾಖ್ಯಾತಾ 
ಶಿವೋ ಹಮಿತಿ ಯೋಜನಾ । 


ವಿಪರೀತಸಮಾಯೋಗೇ 
ಕುತೋ ದುಃಖನಿವರ್ತನಮ್‌ ॥ 17-53 


ಯಾವ ಭಾವದಲ್ಲಿ "ಶಿವೋ*ಹಂ' (ಶಿ ನು) ಎಂಬುದರ ಸಂಯೋಜನೆ ಇರುತದೆಯೋ ಅದುವೇ ಶುದಭಾವವೆಂದು 


( 


ಹೇಳಲ್ಪಡುತ್ತದೆ. ಇದರ ವಿಪರೀತದ (ನಾನು ಶಿವನಲ್ಲ ಎಂಬುದರ) ಸಮಾಯೋಗವಿದರೆ, ದುಃಖನಿವಾರಣೆಯು ಹೇಗೆ 


Ww ದಂ 


ಆಗುವುದು? (ಶಿವೋಹಂ ಭಾವನೆಯಿಂ ವಶುದ್ಧಿಯು.) 


ಭೋಕ್ತಾ ಭೋಗ್ಯಂ ಭೋಜಯಿತಾ 

ಸರ್ವಮೇತಚ್ಚರಾಚರಮ್‌ 

ಭಾವಯನ್‌ ಶಿವರೂಪೇಣ 

ಶಿವೋ ಭವತಿ ವಸ್ತುತಃ ॥ 17-54 

ಭೋಕ್ತೃವಾದ ಜೀವನು, ಭೋಗ್ಯವಾದ ವಸ್ತುವು ಮತ್ತು ಭೋಗವನ್ನು ಕೊಡುವ ಶಿವನು ಅದರಂತೆ ಚರಾಚರವಾದ ವಿಶ್ವವು, ಇವೆಲ್ಲವನ್ನು 
ಶಿವರೂಪವಾಗಿ ಭಾವಿಸುವವನು ನಿಜವಾಗಿಯೂ ಶಿವನೇ ಆಗುತ್ತಾನೆ (ಎಲ್ಲದರಲ್ಲಿ ಶಕ್ತಿವಿಶಿಷ್ಟ ಅಖಂಡ ಚೈತನ್ಯವನ್ನೇ ಭಾವಿಸಬೇಕು). 


ಮಿಥ್ಯೇತಿ ಭಾವಯನ್‌ ವಿಶ್ವಮ್‌ 
ವಿಶ್ವಾತೀತಂ ಶಿವಂ ಸ್ಮರನ್‌ | 


ಸತಾನಂದಚಿದಾಕಾರಮ್‌ 
ಕಥಂ ಬದುಮಿಹಾರ್ಹತಿ ॥ 17-55 
ಸಮಸ್ತ ವಿಶ್ವವ N ಥೈ ಎಂಬುದಾಗಿ ಭಾವಿಸುತಿದ ಮತು ವಿಶಾತೀತನಾದ ನು ಚ್ಚಿ ದಾನಂದ ಸ್ವರೂಪನನ್ನಾಗಿ 


ಸರಿಸುವ ಈ ಭಾ ೯ತ ಸಲದ ಯೋಗಿಯು, ಮಲಮಾಯಾದಿ ಪಾಶಗಳಿಂದ ಹೇಗೆ ತಾನೇ ಧಿಸಲು 


ಸರ್ವಂ ಕರ್ಮಾರ್ಚನಂ ಶಂಭೋಃ 

ವಚನಂ ತಸ್ಯ ಕೀರ್ತನಮ್‌ । 

ಅತಿ ಭಾವಯತೋ ನಿತ್ಯಮ್‌ 

ಕಥಂ ಸ್ಯಾತ್‌ ಕರ್ಮಬಂಧನಮ್‌ ॥ 17-56 


ತಾನು ಮಾಡುವ ಸರ್ವಕರ್ಮಗಳನ್ನು ಶಂಭುವಿನ ಅರ್ಚನೆಯೆಂತಲೂ, ತಾನು ಆಡುವ ಮಾತುಗಳನ್ನೆಲ್ಲಾ 
ವಕೀರ್ತನೆಯೆಂತಲೂ ಈ ರೀತಿಯಾಗಿ ನಿತ್ಯವೂ ಭಾವಿಸುವ ಈ ಯೋಗಿಗೆ ಕರ್ಮಬಂಧನವು ಹೇಗೆ ತಾನೇ ಉಂಟಾದೀತು? 


ಸರ್ಮೇಂದ್ರಿಯಗತಂ ಸೌಖ್ಯಮ್‌ 

ದುಃಖಂ ವಾ ಕರ್ಮಸಂಭವಮ್‌ । 
ಶಿವಾರ್ಥಂ ಭಾವಯನ್‌ ಯೋಗೀ 
ಜೀವನ್ಮುಕ್ತೋ ಭವಿಷ್ಯತಿ ॥ 17-57 


ತನ್ನ ಸರ್ವ ಇಂದ್ರಿಯಗಳ ಮುಖಾಂತರವಾಗಿ ದೊರೆಯುವ ಕರ್ಮಜನ್ನವಾದ ಸು ಖಗಳನ್ನು ಶಿವಾರ್ಥವಾಗಿ ಭಾವಿಸುವ 
ಯೋಗಿಯು ಜೀವನ್ಮ್ನುಕ್ತನಾಗುತ್ತಾನೆ 


ಅತಿ ಭಾವಾರ್ಪಿತಸ್ಥಲಂ 
ಇಲ್ಲಿಗೆ ಭಾವಾರ್ಪಿತಸ್ಥಲವು ಮುಗಿಯಿತು. 


69. ಅಥ ಶಿಷ್ಯಸ್ಥಲಮ್‌ 
ಈಗ ಶಿಷ್ಯಸ್ಥಲವು 
(10 ಶ್ಲೋಕಗಳು) 


ಶಾಸನೀಯೋ ಭವೇದ್ಯಸ್ತು 
ಪರಕಾಯೇನ ಸರ್ವದಾ । 
ತತಸಾದಾತು ಮೋಕಾರ್ಥಿೀ 
ಶಿಷ್ನ ಅತಿ ಕೀರ್ತಿತಃ ॥ 17-58 
ಪರಕಾಯದ (ಪರಬ್ರಹ್ಮ ದೇಹಿಯಾದ ಭಾವಾರ್ಪಿತ ಸಲದ) ಯೋಗಿಯಿ೦ದ ಯಾವಾತನು ಯಾವಾಗಲೂ 


ಶಾಸನೀಯನಾಗಿರುತ್ತಾನೆಯೋ (ಶಿಕ್ಷಿಸಲು ಅರ್ಹನಾಗಿರುತ್ತಾನೆಯೋ) ಅಲ್ಲದೆ ಆ ಯೋಗಿಯ ಪ್ರಸಾದದಿಂದಲೇ ಮೋಕ್ಷವನ್ನು 


ಅಪೇಕ್ಷಿಸುತ್ತಾನೆಯೋ ಅವನು ಶಿಷ್ಕನೆಂದು ಕರೆಯಲ್ಲಡುತ್ತಾನೆ. 
ಭಾವೋ ಯಸ್ಯ ಸ್ಥಿರೋ ನಿತ್ಯಮ್‌ 
ಮನೋವಾಕ್ಕಾಯಕರ್ಮಭಿಃ | 

ಗುರೌ ನಿಜೇ ಗುಣೋದಾರೇ 

ಸ ಶಿಷ್ಯ ಇತಿ ಗೀಯತೇ ॥17-59 

ಗುಣೋದಾರನಾದ ನ ೈರಾಗ್ಯಾದಿ ಗುಣಗಳಿಂ ಷ್ಠನಾದ) ನಿಜ ಗುರುವಿ ಲ್ಲಿ (ತನ್ನ ಗುರುವಿನಲ್ಲಿ) ಮನಸ್ಸು ವಾಕ್ಕು 
ಹಾಗೂ ಕರ್ಮಗಳೆಂಬ ತ್ರಿಕರಣಗಳಿಂದ ಕೂಡಿದ ಯಾರ ಭಾವವು ನಿತ್ಯವೂ ಸಿದ್ಧವಾಗಿರುವುದೋ ಅವನೇ ಶಿಷ್ಯನೆಂದು 
ಹೇಳಲ್ಪಡುತ್ತಾನೆ. 

ಶಾಂತೋ ದಾಂತಸ್ತಪಶ್ಶೀಲಃ 

ಸತ್ಯವಾಕ್‌ಸಮದರ್ಶನಃ | 

ಗುರೌ ಶಿವೇ ಸಮಾನಸ್ಥ: 

ಸ ಶಿಷ್ಯಾಣಾಮಿಹೋತ್ತಮಃ ॥ 17-60 


ಶಾಂತನು (ಅ೦ತರಿಂದ್ರಿಯ ನಿಗ್ರಹ ಸಂಪನ್ನನು), ದಾ೦ತನು (ಬಹಿರಿ೦ದ್ರಿಯ ನಿಗ್ರಹ ಸಂಪನ್ನನು), ತಪಶ್ಶೀಲನು (ಯಮ 
ನಿಯಮಾದಿ ಅಷ್ಟಾಂಗ ಯೋಗ ನನು), ಸತ್ಯ ನುಡಿಯುವವನು, ಸಮದರ್ಶಿಯು, ಗುರು ಮತ್ತು ಶಿವರೀರ್ವರಲ್ಲಿ 


२ 


ಸಮಾನವಾದ ಬುದಿಯುಳವನೂ ಆದ ಯಾವ ಶಿಷ್ಯನಿರುವನೋ ಅವನು ಶಿಷ್ಯರ ಉತ್ತಮನೆನಿಸಿಕೊಳ್ಳುವನು. 


ಗುರುಮೇವ ಶಿವಂ ಪಶ್ಯೇತ್‌ 

ಶಿವಮೇವ ಗುರುಂ ತಥಾ । 

ನೈತಯೋರಂತರಂ ಕಿಂಚಿತ್‌ 

ವಿಜಾನೀಯಾದ್ವಿಚಕ್ಟಣ: ॥ 17-61 

ವಿಚಕ್ಷಣನಾದ ಶಿಷ್ಠನು ಗುರುವನ್ನೇ ಶಿವನನ್ನಾಗಿಯೂ, ಅದರಂತೆ ಶಿವನನ್ನೇ ಗುರು ಯೂ ನೋಡಬೇಕು. 
ಅವರೀರ್ವರಲ್ಲಿ ಕಿಂಚಿತ್ತೂ ಭೇದಬುದ್ಧಿಯನ್ನು ಮಾಡಕೂಡದು. 


ಶಿವಾಚಾರೇ ಶಿವಧ್ಯಾನೇ 
ಶಿವಜ್ಞಾನೇ ಚ ನಿರ್ಮಲೇ । 
ಗುರೋರಾದೇಶಮಾತ್ರೇಣ 


ಯಾತ್‌ ॥ 17-62 
ಆ ಶಿಷ್ಯನು ಶಿವಾಚಾರದಲ್ಲಿ, ಶಿವಧ್ಯಾನದಲ್ಲಿ, ನಿರ್ಮಲವಾದ ಶಿವಜ್ಞಾನದ ವಿಷಯದಲ್ಲಿ ಗುರುವಿನ ಆದೇಶದಂತೆ ಪರಮನಿಷ್ಠೆ 
(ವಿ ಯನ್ನು ಹೊಂದಬೇಕು 


ಬ್ರಹ್ಮಾಂಡಬುದ್ಧುದೋದ್ಧೂತಮ್‌ 

ಮಾಯಾಸಿಂಧುಂ ಮಹತ್ತರಮ್‌ | 

ಗುರೋಃ ಕವಲಯತ್ಯಾಶು 

ಕಟಾಕ್ಷವಡವಾನಲಃ ॥ 17-63 

ಈ ಗುರುವಿನ ಕರುಣಾಕಟಾಕ್ಷವೆ೦ಬ ವಡವಾಗ್ನಿಯು ಅನೇಕ ಬ್ರಹ್ಮಾಂಡ ರೂಪಗಳಾದ ಗುಳ್ಳೆಗಳನ್ನು ತನ್ನಲ್ಲಿ ಹುಟ್ಟುತ್ತಿರುವ 
ಮಹತ್ತರವಾದ ಮಾಯೆಯೆಂಬ ಸಮುದ್ರವನ್ನು ಶೀಘದಲ್ಲಿ ಹೀರಿಬಿಡುವುದು. 


ಗುರೋಃ ಕಟಾಕ್ಷವೇಧೇನ 
ಶಿವೋ ಭವತಿ ಮಾನವಃ । 
ರಸವೇಧಾದ್‌ ಯಥಾ ಲೋಹೋ 

ಹೇಮತಾಂ ಪತಿಪದ್ಧತೇ ॥ 17-64 

ರಸವೇಧದಿಂದ (ಸಿದ್ದರ ಸಿಕೊಳ್ಳುವುದರಿಂದ) ಕಬ್ಬಿಣವು ಹೇಗೆ ಚಿನ್ನವಾಗುವುದೋ ಹಾಗೆ ಗುರುವಿನ 
ಕಟಾಕ್ಷವೇಧದಿಂದ ಮಾನವನು 


ನ ಲಂಘಯೇದ್‌ ಗುರೋರಾಜ್ಞಾಮ್‌ 

ಜ್ಞಾನಮೇವ ಪ್ರಕಾಶಯನ್‌ | 

ಶಿವಾಸಕ್ಷೇನ ಮನಸಾ 

ಸರ್ವಸಿದಿಮವಾಪು,ಯಾತ್‌ ॥ 17-65 

ಆದ್ದರಿಂ ಥ ಶ್ರೇಷ್ಠನಾದ) ಗುರುವಿನ ಆಜ್ಞೆಯನ್ನು ಮೀರಕೂಡದು ಮತ್ತು ಶಿವನಲ್ಲಿ ಆಸಕ್ತವಾದ ಮನಸ್ಸಿ 


ಪ್ರಕಾಶಿಸುವವನಾಗಿ ಸಕಲ ಸಿದ್ಧಿಗಳನ್ನು ಪಡೆಯುವನು 


ಶಿವಾದನ್ಯಜ್ಞಗನ್ನಿಥ್ಯಾ 

ಶಿವಃ ಸಂವಿತ್ತ್ವರೂಪಕಃ | 

ಶಿವಸ್ತ್ತಮಿತಿ ನಿರ್ದಿಷ್ಟೋ 

ಗುರುಣಾ ಮುಕ್ತ ಏವ ಸಃ 17-66 

ಜಗತ್ತು ಶಿವನಿಗಿ೦ತಲೂ ಭಿನ್ನವಾದುದು ಎಂದು ತಿಳಿಯುವುದು ಮಿಥ್ಲೆ ಶಿವ ೦ವಿತ್‌ಸರೂಪನು (ಅರಿವಿನ 
ಸ್ನರೂಪವಾಗುಳ್ಳಾತನು) ಆ ಶಿವನೇ ನೀನಿರುವೆ ಎಂದು ಶ್ರೀ ಗುರುವಿನಿಂ ಪದೇಶಿಸಲ್ಪಟ್ಟ ಆ ಶಿಷ್ಯನು ಮುಕ್ತನೇ ಆಗುತ್ತಾನೆ. 
ಗುರೋರ್ಲದ್ದ್ಯಾ ಮಹಾಜ್ಞಾನಮ್‌ 

ಸಂಸಾರಾಮಯಭೇಷಜಮ್‌ । 

ಮೋದತೇ ಯಃ ಸುಖೀ ಶಾಂತಃ 

ಸ ಜೀವನುಕ್ತ ಏವ ಹಿ ॥ 17-67 

ಸಂಸಾರವೆಂಬ ರೋಗಕ್ಕೆ ಔಷಧ ಸರೂಪವಾದ ಮಹಾಜ್ಞಾನವ (ಶಿವಾ ದ್ವೈತ ಜ್ಞಾನ ಗುರುವಿನಿಂದ ಪಡೆದು 
ಯಾವಾತನು ಯೂ, ಶಾಂತನೂ ಅಗಿ ಆನಂದವನ್ನು ಪ ನೋ ಆ ಶಿಷ್ಯನು ಕ್ರನೇ ಆಗಿರುತ್ತಾನೆ. 


ಅತಿ ಶಿಷ್ಠಸ್ಥಲಂ ಇಲ್ಲಿಗೆ ಶಿಷ್ಠಸ್ಥಲವು ಮುಗಿಯಿತು. 


70. ಅಥ ಶುಶ್ರೂಷುಸ್ಥಲಮ್‌ 
ಈಗ ಶುಶೂಷುಸ್ಥಲವು 
(13 ಶ್ಲೋಕಗಳು) 


ಬೋಧ್ಯಮಾನಃ ಸ ಗುರುಣಾ 
ಪರಕಾಯೇನ ಸರ್ವದಾ । 
ತಚ್ಛುಶ್ರೂಷಾರತಃ ಶಿಷ್ಯಃ 

ಶುಶ್ರೂಪುರಿತಿ ಕೀರ್ತ್ಯತೇ ॥ 17-68 


ಪರಕಾಯನಾದ (ಪರಬ್ರಹ್ಮ ದೇಹಿಯಾದ) ಶ್ರೀ ಗುರುವಿನಿಂದ ಯಾವಾಗಲೂ ಉಪದೇಶಿಸಲ್ಪಡುತ್ತಿರುವ ಆ ಶಿಷ್ಯನು, ಆ 
ಗುರುವಿನಿಂದ ಬೋಧಿಸಲ್ಪಡುವ ತತ್ತ್ವಾರ್ಥಗಳನ್ನು ಕೇಳಬೇಕೆನ್ನುವ ಉತ್ಕಟವಾದ ಬಯಕೆ ಯುಳ್ಳವನೇ ಶುಷ್ರೂಷುವೆಂದು 
ಹೇಳಲ್ಪಡುತ್ತಾನೆ. 

ಕಿಂ ಸತ್ಯಂ ಕಿಂನು ವಾಂಸತ್ಯಮ್‌ 

ಕ ಆತ್ಮಾ ಕಃ ಪರಃ ಶಿವಃ । 

ಅತಿ ಶ್ರವಣಸಂಸಕ್ತೋ 

ಗುರೋಃ ಶಿಷ್ಯೋ ವಿಶಿಷ್ಯತೇ ॥ 17-69 

ಬೋಧಗುರುವೇ ಸತ್ಯವಾದ ವಸುವಾವುದು? ಅಸತ್ಯವಾದ ವಸ್ತುವಾವುದು? ಆತ್ಮನಾರು? ಪರಶಿವನಾರು? ಈ ರೀತಿಯಾಗಿ 
ಶ್ರೀಗುರುವಿನಿಂದ ಉತ್ತರವನ್ನು ಕೇಳುವುದರಲ್ಲಿ ಆಸಕ್ತಿಯುಳ್ಳ ಶಿಷ್ಯನೇ ವಿಶಿಷ್ಟನಾಗಿರುತ್ತಾನೆ. 
ಶ್ರುತ್ವಾ ಶ್ರುತ್ವಾ ಗುರೋರ್ವಾಕ್ಯಮ್‌ 

ಶಿವಸಾಕ್ಷಾ ತ್ಕಿಯಾವಹಮ್‌ | 

ಉಪಶಾಮ್ಯತಿ ಯಃ ಸ್ಟಾಂತೇ 

ಹ ಮುಕ್ತಿಪದಮಾಪ್ನಯಾತ್‌ ॥ 17-70 


ಶಿವಸಾಕ್ಷಾತ್ಕಾರವನ್ನು ಮಾಡಿಕೊಡುವ ಶ್ರೀ ಗುರುವಿನ ವಾಕ್ಯವನ್ನು ಮೇಲಿಂದ ಮೇಲೆ ಕೇಳಿ, ಯಾವನು ತನ್ನೊಳಗೆ 
ಶಾಂತಚಿತ್ತನಾಗುವನೋ (ಸಮಾಧಾನವನ್ನು ಹೊ೦ದುವನೋ) ಅವನೇ ಮುಕ್ತಿಪದವನ್ನು ಹೊಂದುವನು 

ನ ಬುದ್ಧತಿ ಗುರೋರ್ವಾಕ್ಯಮ್‌ 

ವಿನಾ ಶಿಷ್ಯಸ್ಯ ಮಾನಸಮ್‌ । 

ತೇಜೋ ವಿನಾ ಸಹಸ್ರಾಂಶೋಃ 

ಕಥಂ ಸ್ಫುರತಿ ಪಂಕಜಮ್‌ ॥ 17-71 


ಶ್ರೀ ಗುರುವಿನ ಉಪದೇಶ ವಾಕ್ಕವನ್ನು ಕೇಳಿದ ಹೊರತಾಗಿ ಶಿಷ್ಯನ ಮನಸ್ಸಿಗೆ ಬೋಧೆಯುಂಟಾಗುವುದಿಲ್ಲ (ಹೃದಯಕಮಲವು 
ಅರಳುವುದಿಲ್ಲ) ಸಹಸ್ರಾಂಶುವಿನ (ಸೂರ್ಯನ) ಪ್ರಕಾಶವಿಲ್ಲದೆ ಕಮಲವು ಹೇಗೆ ತಾನೇ ಅರಳಬಲ್ಲುದು? 


~¬ 


ಸೂರ್ಯಸ್ಕೋದಯಮಾತ್ರೇಣ 
ಸೂರ್ಯಕಾಂತಃ ಪ್ರಕಾಶತೇ । 
ಗುರೋರಾಲೋಕಮಾತ್ರೇಣ 

ಶಿಷ್ಯೋ ಬೋಧೇನ ಭಾಸತೇ ॥ 17-72 


ಸೂರ್ಯನು ಉದಯವಾದ ಮೇಲೆ ಸೂರ್ಯಕಾಂತಮಣಿಯು ಹೇಗೆ ಪ್ರಕಾಶಿಸುವುದೋ ಅದರಂತೆ ಶ್ರೀ ಗುರುವಿನ ನೋಟ 
ಮಾತ್ರದಿಂದ ಶಿಷ್ಯನು ಜ್ಞಾನದಿಂದ ಪ್ರಕಾಶಿಸುತ್ತಾನೆ. 


ಅದ್ವೈತಪರಮಾನಂದ- 
ಪ್ರಬೋಧೈಕಪ್ರಕಾಶಕಮ್‌ | 
ಉಪಾಯಂ ಶ್ರುಣುಯಾಚ್ಛಿಷ್ಯಃ 
ಸದುರುಂ ಪಾಪ್ನ ಸಾಂಜಲಿಃ ॥ 17-73 
0 ಲ್‌ 
ಶಿಷ್ಯನಾ ದವನು ಸದ್ಗುರುವಿನ ಬಳಿಗೆ ಹೋಗಿ ತನ್ನ ಎರಡು ಕೈಗಳನ್ನು ಜೋಡಿಸಿ, ಅದ್ವೈತ ರೂಪವಾದ ಪರಮಾನಂದದ 


रे 
ಬೋಧೆಯೊಂದನ್ನೇ ತಿಳಿಸಿಕೊಡುವ ಉಪಾಯವನ್ನು ಶ್ರವಣ ಮಾಡಬೇಕು. 


ಕಿಂ ತತ್ತ್ವಂ ಪರಮಂ ಜ್ಞೇಯಮ್‌ 

ಕೇನ ಸರ್ವೇ ಪ್ರತಿಷ್ಠಿತಾಃ । 

ಕಸ್ಯ ಸಾಕ್ಲಾ ತ್ರಿಯಾ ಮುಕ್ತಿ: 

ಕಥಯೇತಿ ಸಮಾಸತಃ ॥ 17-74 

(ಭೋ ಗುರುವೇ) ತಿಳಿದುಕೊಳಲೇಬೇಕಾದ ಪರಮತತ ಯಾವುದು, ಯಾರಿಂದ ಈ ಎಲ್ಲಾ ತತ್ತ್ವಗಳು ಪ್ರತಿಷ್ಠಿತವಾಗಿವೆ, 
ಯಾರನು ಸಾಕ್ಟಾತ್ಕರಿಸಿಕೊಳ್ಳು ದರಿಂದ ಮುಕ್ತಿಯಾಗುವುದು? ಇವೆಲ್ಲದರ ಬಗ್ಗೆ ಸಂಕ್ಷೇಪವಾಗಿ (ಸಾರ ರೂಪವಾಗಿ ನೀವು) 
ನನಗೆ ಹೇಳಬೇಕು 

ಇತಿ ಪ್ರಶ್ನೇ ಕೃತೇ ಪೂರ್ವಮ್‌ 

ಶಿಷ್ಯೇಣ ನಿಯತಾತ್ಮನಾ । 

ಬ್ರೂಯಾತ್‌ ತತ್ತ್ವಂ ಗುರುಸ್ತಸ್ಕೈ 

ಯೇನ ಸ್ಥಾತ್‌ ಸಂಸ್ಥತೇರ್ಲಯಃ ॥ 17-75 

ನಿಯತಾತ್ಮನಾದ (ಏಕಾಗ್ರಚಿತ್ತನಾದ) ಶಿಷ್ಠನಿ೦ದ ಈ ಪೂರ್ವದಲ್ಲಿ ಹೇಳಿದಂತೆ ಪ್ರಶ್ನೆಗಳು ಮಾಡಲಡಲು ಶ್ರೀ ಗುರುವು ಅವನಿಗೆ 
ಸಂಸಾರವನ್ನು ನೀಗಿಸುವ ತತ್ತ್ವವನ್ನು ಉಪದೇಶಿಸಬೇಕು 

ಶಿವ ಏವ ಪರಂ ತತ್ತ್ವಮ್‌ 

ಚಿದಾನಂದಸದಾಕೃತಿಃ | 

ಸ ಯಥಾರ್ಥಸ್ತದನ್ಯಸ್ಯ 

ಜಗತೋ ನಾಸ್ತಿ ನಿತ್ನತಾ ॥17-76 

ಸಚ್ಚಿದಾನಂದ ರೂಪನಾದ ಶಿವನೊಬ್ಬನೇ ಪರಮತತ್ತ್ವನು. ಅವನೊಬ್ಬನೇ ಯಥಾರ್ಥನು (ನಿತ್ಯನು). ಅವನಿಗಿಂತಲೂ 
ಭಿನ್ನವಾದ ಜಗತ್ತಿಗೆ ನಿತ್ಯತ್ವವೂ ಇರುವುದಿಲ್ಲ. 

ಅಯಥಾರ್ಥಪ್ರಪಂಚೋಂಯಮ್‌ 

ಪ್ರತಿತಿಷ್ಠತಿ ಶಂಕರೇ । 

ಸದಾತ್ಮನಿ ಯಥಾ ಶುಕ್ತೌ 


ರಜತತ್ತಂ ವೃವಸಿತಮ್‌ ॥ 17-77 


ಶುಕಿಯಲ್ಲಿ ರಜತತ್ಪವು ಹೇಗೆ ವ್ಯವಸ್ಥಿ ವಾಗಿರು (ತೋರುವುದೋ), ಅದರಂತೆ ಅಯಥಾರ್ಥವಾದ (ಅನಿತ್ನವಾದ) ಈ 
ಪ್ರಪಂಚವು ನಿತ್ಯರೂಪನಾದ ಶಂಕರನಲ್ಲಿ ಪ್ರತಿಷ್ಠಿತವಾಗಿ (ತೋರುತಿರುವುದು) 


ಶಿಮೋsಹಮಿತಿ ಭಾವೇನ 
ಶಿವೇ ಸಾಕಾತ್ನತೇ ಸಿರಮ್‌ । 
ಕಲ ಇ 
ಮುಕ್ತೋ ಭವತಿ ಸಂಸಾರಾತ್‌ 
ಮೋಹಗ್ರಂಥೇರ್ವಿಭೇದತಃ ॥ 17-78 
ಶಿವೋಹಂ (ಶಿವನೇ ನಾನು) ಎಂಬ ಭಾವದಿಂದ ದೃಢವಾದ ಶಿವ ತ್ಯಾ ವಾದರೋ ಮೋಹಗಂಧಿಯ ಬೋಧನದ 
ಮೂಲಕ ಸಾಧಕನು ಸಂಸಾರದಿಂದ ಮುಕ್ತನಾಗುತ್ತಾನೆ. 


ಶಿವಂ ಭಾವಯ ಚಾತ್ಮಾನಮ್‌ 
ಶಿವಾದನ್ಯಂ ನ ಚಿಂತಯ । 
ಏವಂ ಸ್ಥಿರೇ ಶಿವಾದ್ವೈತೇ 
ಜೀವನ್ಮುಕ್ತೋ ಭವಿಷ್ಯಸಿ ॥ 17-79 


ಭೋ ಶಿಷ್ಯನೇ, ನೀನು ನಿನ್ನನ್ನು ಶಿವನ ಕ ದದ್ದನ್ನು ಚಿ೦ತಿಸಬೇಡ. (ಈ ರೀತಿಯಾಗಿ 
ಮಾಡುವುದರಿಂದ) ನಿನಗೆ ಶಿವಾದ್ದೆತ ನವು ಸ್ಥಿ ರಗೊಳ್ಳಲು, ನೀನು ಜೀವನ್ಮುಕ್ತನೇ ಆಗುವೆ. 


ಏವಂ ಪ್ರಚೋದಿತ: ಶಿಷ್ಯೋ 

ಗುರುಣಾ ಗುಣಶಾಲಿನಾ । 

ಶಿವಮೇವ ಜಗತ್‌ ಪಶ್ಯನ್‌ 
ಜೀವನ್ಮುಕ್ತೋಂಭಿಜಾಯತೇ ॥ 17-80 


ಗುಣಶಾಲಿಯಾದ (ಜ್ಞಾನ ೈರಾಗ್ಯಾದಿ ಗುಣಸಂ ) ಶ್ರೀಗುರುವಿನಿಂದ ಈ ರೀತಿಯಾಗಿ ಚೆನ್ನಾಗಿ ಬೋಧಿಸಲ್ಪಟ್ಟ ಶಿಷ್ಯನು 
ಈ ಜಗತ್ತೆಲ್ಲವನ್ನು ಶಿವಾತ್ಮಕವೆಂದೇ ನೋಡುತ್ತಾ ಜೀವನ್ಮುಕ್ತನೇ ಆಗುತ್ತಾನೆ. 


ಇತಿ ಶುಶ್ರೂಷುಸ್ಥಲಂ 
ಇಲ್ಲಿಗೆ ಶುಶ್ರೂಷುಸ್ಥಲವು ಮುಗಿಯಿತು. 


71. ಅಥ ಸೇವ್ಯಸ್ಥಲಮ್‌ 
ಈಗ ಸೇವ್ಯಸ್ಥಲವು 
(6 ಶ್ಲೋಕಗಳು) 


ಗುರುವಾಕ್ಯಾಮೃತಾಸ್ಟಾದಾತ್‌ 
ಪ್ರಾಪ್ತಬೋಧಮಹಾಫಲಃ | 
ಶುಶ್ರೂಷುರೇವ ಸರ್ವೇಷಾಮ್‌ 

ಸೇ ತ್‌ ಸೇ © WW 
ಸೇವ್ಯತ್ವಾ ಸೇವ್ಯ ಉಚ್ಯತೆ ॥ 17-81 


ಶ್ರೀಗುರುವಿನ ಉಪದೇಶ ವಾಕ್ಠರೂಪವಾದ ಅಮೃತದ ಆಸ್ವಾ ದನೆಯಿಂದ ಶಿವಾದ್ವೈತ ಬೋಧರೂಪವಾದ ಮಹಾಫಲವನ್ನು ಪ್ರಾಪ್ತ ಮಾಡಿಕೊಂಡ 
ಶುಶ್ರೂಷುಸ್ಥಲದ ಸಾಧಕನೇ ಎಲ್ಲರಿಂದ ಸೇವಿಸಲು ಯೋಗ್ಯನಾಗಿರುವುದರಿಂದ ಅವನು ಸೇವ್ಯನೆಂದು ಕರೆಯಲ್ಲಡುತ್ತಾನೆ. 

ಗುರೂಪದಿಷ್ಟೇ ವಿಜ್ಞಾನೇ 

ಚೇತಸಿ ಸ್ಥಿರತಾಂ ಗತೇ | 

ಸಾಕ್ಸಾತ್ಮೃತಶಿವಃ ಶಿಷ್ಯೋ 

ಗುರುವತ್‌ ಪೂಜ್ಯತೇ ಸದಾ ॥ 17-82 

ಶ್ರೀಗುರುವಿನಿಂದ ಉಪದೇಶಿಸಲ್ಪಟ್ಟ ಅನುಭವಾತ್ಮಕವಾದ ಶಿವಾದ್ವೈತ ವಿಜ್ಞಾನವು ತನ್ನ ಮನಸಿ 
ಶಿವನನ್ನು ಸಾಕ್ಟಾತ್ಕರಿಸಿಕೊಂಡ ಶಿಷ್ಯನು ಯಾವಾಗಲೂ ಗುರುವಿ ೦ತೆ ಪೂಜಿಸಲಡುತಾನೆ. 
ಜ್ಞಾನಾದಾಧಿಕೃಸಂಪತ್ತಿ: 

ಗುರೋರ್ಯಸ್ಮಾದುಪಸ್ಥಿತಾ 

ತಸ್ಮಾಜ್ಜಾ ನಾಗಮಾಚಿಷ್ನೋ 

ಗುರುವತ್‌ ಪೂಜ್ನತಾಂ ವಜೇತ್‌। 17-83 

ಯಾವ ಶ್ರೀಗುರುವಿನ ದೆಸೆಯಿಂ (ಶಿಷ್ಯನಿಗೆ) ಶಿವಾದ್ವೈತ ಜ್ಞಾನವೆಂಬ ಉತ್ಕೃಷ್ಟವಾದ ಸಂಪತ್ತಿಯು 
ಜ್ಞಾನಪ್ರಾಪ್ತಿಯಿಂದಲೇ ಶಿಷ್ಯನೂ ಸಹ ಗುರುವಿನಂತೆ ಪೂಜ್ಯತ್ವವನ್ನು ಪಡೆಯುತ್ತಾನೆ. 
ಶಿವೋಹಮಿತಿ ಭಾವಸ್ಯ 

ನೈರಂತರ್ಯಾದ್‌ ವಿಶೇಷತಃ । 

ಶಿವಭಾವೇ ಸಮುತ್ನನ್ನೇ 

ಶಿವವತ್‌ ಪೂಜ್ಯ ಏವ ಸಃ ॥ 17-84 

9९०९52०" ಎಂಬ (ಶಿವನೇ ನಾನು ಎಂಬ) ಭಾವನೆಯು ನಿರಂತರ ಅಭ್ಯಾಸದಿಂದ ಶಿವಭಾವವು ಉತ್ಪನ್ನವಾಗಲು ಆ 
ಸೇವನು ಶಿವನಂತೆ ಪೂಜನಾಗುತಾನೆ 


ವಿಷಯಾಸಕ್ಕಚಿತ್ತೋತಪಿ 

ವಿಷಯಾಸಂಗವರ್ಜಿತಃ | 

ಶಿವಭಾವಯುತೋ ಯೋಗೀ 

ಸೇವ್ಯಃ ಶಿವ ಇವಾಪರಃ ॥ 17-85 

ಈ ಸೇವನು, ವಿಷಯ ಸಂಗಿಯಂತೆ ತೋರಿದರೂ ಸಹ ಶಿವಭಾವದಿಂದ ಕೂಡಿದ ಅವನು ವಿಷಯ 
ಸಂಗವರ್ಜಿತನಾಗಿರುತಾನೆ. ಆದರಿಂದ ಈ ಯೋಗಿಯು ದ್ವಿತೀಯ ಶಿವ ತೆ ಜನರಿಗೆ ಸೆ ವ್ಯನಾಗಿರುತ್ತಾನೆ 
(ಪೂಜ್ಯನಾಗಿರುತ್ತಾನೆ) 


ಮುಕ್ತಃ ಸಂಶಯಪಾಶತಃ ಸ್ಥಿರಮನಾ ಬೋಧೇ ಚ ಮುಕ್ತಿಪ್ರದೇ 

ಮೋಹಂ ದೇಹಭೃತಾಂ ದೃಶಾ ವಿಘಟಯನ್‌ ಮೂಲಂ ಮಹಾಸಂಸ್ಕತೇಃ 

ಸತ್ತಾನಂದಚಿದಾತ್ಮಕೇ ನಿರುಪಮೇ ಶೈವೇ ಪರಸ್ಮಿನ್‌ ಪದೇ 

ಲೀನಾತ್ಮಾ ಕ್ಷಯಿತಪ್ರಪಂಚವಿಭವೋ ಯೋಗೀ ಜನೈಃ ಸೇವ್ಯತೇ॥ 

17-86 

-ಶಾರ್ದೂಲವಿಕ್ರೀಡಿತಾ ವ್ಲತಮ್‌ 

ಸಂಶಯಪಾಶಗಳಿಂದ ಮುಕ್ತನಾದ ಮತ್ತು ಮುಕ್ತಿಪದಾಯಕನಾದ ಶಿವಾದ್ವೈತ ಬೋಧೆಯಲ್ಲಿ ಸ್ಥಿರ ಮನಸ್ಸನಾದ ಜೀವಿಗಳ ಸಂಸಾರಕ್ಕೆ ಮೂಲ 


ಕಾರಣವಾದ ಮೋಹವನ್ನು ತನ್ನ ಕೃಪಾದೃಷ್ಟಿಯಿಂದಲೇ ತೊಲಗಿಸುವ ಸಚ್ಚಿದಾನಂದ ಸ್ವರೂಪವೂ, ಉಪಮಾತೀತವೂ ಆದ ಪರಶಿವ ಪದದಲ್ಲಿ 


ಲೀನಾತ್ಮನಾದ ಹಾಗೂ ಪ್ರಪಂಚದ ವೈಭವವನ್ನು ಕ್ಷಯಿಸಿ ಕೊಂಡ ಈ ಸೇವೃಸ್ಥಲದ ಯೋಗಿಯು ಈ ಲೋಕದ ಜನರಿಂದ ಸೇವಿಸಿಕೊಳ್ಳಲು 
ಯೋಗ್ಯನಾಗಿರುತ್ತಾನೆ. 


ಅತಿ ಸೇವ್ಯಸ್ಥಲಂ ಇಲ್ಲಿಗೆ ಸೇವ್ಯಸ್ಥಲವು ಮುಗಿಯಿತು. 


ಓಂ ತತ್ವತ್‌ ಇತಿ 
ತ್ರೀ ತಿವಗೀತೇಷು ಸಿದ್ಧಾಂತಾಗಮೇಷು ತಿವಾದ್ದೈತವಿದ್ಯಾಯಾಂ ತಿವಯೋಗಶಾಸ್ತ್ರೇ ಶ್ರೀರೇಣಕಾಗಸ್ತ್ಯಸಂವಾದೇ ವೀರಶೈವಧರ್ಮನಿರ್ಣಯೇ 
<~ 


ತ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಲಿಂಗಸ್ಥಲಾಂತರ್ಗತ ಪ್ರಸಾದಿಸ್ಸಲೇ ಕಾಯಾನುಗ್ಗಹಾದಿನವವಿಧಸ್ಥಲಪುಸಂಗೋ 
ನಾಮ ಸಪ್ತದಶಃ ಪರಿಚ್ಛೇದ: ॥ 


ಓಂ ತತ್ತತ್‌ ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ 

ಶ್ರೀ ಸಿದಾಂತಾಗಮಗಳಲಿಯ ಶಿವಾದ್ರೈೆತವಿದ್ದಾರೂಪವೂ, ಶಿವಯೋಗಶಾಸವೂ, ಶ್ರೀ ರೇಣುಕಾಗಸ್ಥ,ಸ೦ವಾದರೂಪವೂ, ಶ್ರೀ ವೀರಶ್ರೆವ 
~ ಛಿ ಣೌ ಚಲ ध ध ~ ೨೮ = 2 
ಧರ್ಮನಿರ್ಣಯವೂ, 

ಪ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾ೦ತ ಶಿಖಾಮಣಿಯಲ್ಲಿ ಲಿಂಗಸ್ಥಲಾಂತರ್ಗತವಾದ ಪಸಾದಿಸ್ಥಲದಲ್ಲಿಯ 
ಕಾಯಾನುಗಹಾದಿ ಒಂಭತ್ತು ವಿಧ ಸ್ಥಲಪಸಂಗವೆಂಬ ಹೆಸರಿನ ಹದಿನೇಳನೆಯ ಪರಿಚ್ಛೇದವು ಮುಗಿದುದು. 


ಅಷ್ಟಾದಶ: ಪರಿಚ್ಛೇದಃ 
ಹದಿನೆಂಟನೆಯ ಪರಿಚ್ಛೇದವು 
(78 ಶ್ಲೋಕಗಳು) 


ಪ್ರಾಣಲಿಂಗಿಸ್ಥಲಾಂತರ್ಗತನವವಿಧಲಿಂಗಸ್ಥಲಪ್ರಸಂಗಃ 
ಪ್ರಾಣಲಿಂಗಿಸ್ನಲಾಂತರ್ಗತವಾದ ನವವಿಧಲಿಂಗಸ್ಥಲ ಪ್ರಸಂಗವು 
ಛ ಛ 


ಅಥ ಪ್ರಾಣಲಿಂಗಿಸ್ನಲಮ್‌ 
ಈಗ ಪ್ರಾಣಲಿಂಗಿಸ್ಕಲವು 
(4 ಶ್ಲೋಕಗಳು) 


॥ ಅಗಸ್ತ 5 ಉವಾಚ ॥ 
ಪ್ರಸಾದಿಸಲಸಂಬದಾಃ 

€ ೦ 
ಸ್ಥಲಭೇದಾಃ ಪ್ರಕೀರ್ತಿತಾಃ । 
ಪ್ರಾಣಲಿಂಗಿಸ್ಠಲಾರೂಢಾನ್‌ 
ಸ್ಥಲಭೇದಾನ್‌ ವದಸ್ವ ಮೇ॥ 18-1 


ಹೇ ಗಣೇಶ್ವರನೇ, ಪಸಾದಿ ಸ್ಥಲಕ್ಕೆ ಸಂಬಂಧಪಟ್ಟ ಸ್ಥಲ ಭೇದಗಳು ತಮ್ಮಿಂದ ಉಪದೇಶಿಸಲ್ಪಟ್ಟಿವೆ. (ಈಗ ತಾವು) ನನಗೆ 
ಪ್ರಾಣಲಿಂಗಿ ಸ್ಥಲದಲ್ಲಿರುವ ಸ್ಥಲ ಭೇದವನ್ನು ಕುರಿತು ಹೇಳುವವರಾಗಿರಿ. 

॥ ಶ್ರೀ ರೇಣುಕ ಉವಾಚ ॥ 
ಸ್ಥಲಾನಾಂ ನವಕಂ ಪ್ರೋಕ್ತಮ್‌ 
ಪ್ರಾಣಲಿಂಗಿಸ್ನಲಾಶ್ರಿತಮ್‌ । 
ಆದಾವಾತ್ಮಸ್ಥಲಂ ಪ್ರೋಕ್ತಮ್‌ 
ಅಂತರಾತ್ಮಸ್ಥಲಂ ತತಃ ॥ 18-2 
ಪರಮಾತ್ಮಸ್ಥಲಂ ಪಶ್ಚಾತ್‌ 
ನಿರ್ದೇಹಾಗಮಸಂಜ್ಯಕ್ಷಮ್‌ । 
ನಿರ್ಭಾವಾಗಮಸಂಜ್ನಂ ಚ 
ತತೋ ನಷ್ಟಾಗಮಸ್ಥಲಮ್‌ ॥ 18-3 


ಆದಿಪ್ರಸಾದನಾಮಾಥ 
ತತೋಷಪ್ಯಂತ್ಯಪ್ರಸಾದಕಮ್‌ | 

ಸೇವ್ಯಪ್ರಸಾದಕಂ ಚಾಥ 

ಶ್ರುಣು ತೇಷಾಂ ಚ ಲಕ್ಷಣಮ್‌ ॥ 18-4 


ಹೇ ಮುನಿಶ್ರೇಷ್ಠನೇ, ಈ ಪ್ರಾಣಲಿಂಗಿಸ್ಥಲದಲ್ಲಿ ಒಂಭತ್ತು ಸ್ಥಲಗಳು ಹೇಳಲ್ಪಟ್ಟಿವೆ. ಅವುಗಳಲ್ಲಿ ಮೊದಲನೆಯದು ಆತ್ಮಸ್ಥಲವು. 
ಅನಂತರ ಅ೦ತರಾತ್ಮಸ್ಮಲವು. ಅದಾದ ಮೇಲೆ ಪರಮಾತ್ಮಸ್ಥಲವು. ತರುವಾಯ ನಿರ್ದೇಹಾಗಮಸ್ಥಲವು, ನಂತರ 


ನಿರ್ಭಾವಾಗಮಸ್ಕಲವು. ಅದಾದ ಮೇಲೆ ನಷ್ಟಾಗಮಸ್ಕಲವು, ತದನಂತರ ಆದಿ ಪ್ರಸಾದಿಸ್ಥಲವು, ಆನಂತರ ಅ೦ತ್ಯಪಸಾದಿಸ್ಥಲವು. 


ಅದಾದ ಮೇಲೆ ಸೇವ್ಯಪ್ಪಸಾದಿ ಸ್ಥಲವು. ಇನ್ನು ಇವುಗಳ ಲಕ್ಷಣಗಳನ್ನು ಕೇಳುವಂತಹವನಾಗು. 


72. ಅಥ ಆತ್ಮಸ್ಥಲಮ್‌ 
ಈಗ ಆತ್ಮಸ್ಥಲವು 
(13 ಶ್ಲೋಕಗಳು) 


ಜೀವಭಾವಂ ಪರಿತ್ಯಜ್ಯ 

ಯದಾ ತತ್ತ್ವಂ ವಿಭಾವ್ಯತೇ | 

ಗುರೋತಶ್ಚ ಬೋಧಯೋಗೇನ 
ತದಾತ್ಮಾಂಯಂ ಪ್ರಕೀರ್ತಿತಃ ॥ 18-5 


ಶ್ರೀಗುರುವಿನಿಂದ ಮಾಡಿದ ಶಿವಾದ್ವೈತ ಬೋಧೆಯಿಂದ ಶಿಷ್ಯನು ತನ್ನ ಜೀವಭಾವವನ್ನು ಪರಿತ್ಯಜಿಸಿ ಯಾವಾಗ ಪರತತ್ತ್ವವನ್ನು 
ಭಾವಿಸುವನೋ ಆಗ ಅವನು ಆತ್ಮಸ್ಥಲಿಯೆಂದು ಕರೆಯಿಸಿಕೊಳ್ಳುವನು. 

ವಾಲಾಗ್ರಶತಭಾಗೇನ 

ಸದೃಶೋ ಹೃದಯಸ್ಸಿತಃ | 

ಅಶ್ನನ್‌ ಕರ್ಮಫಲಂ ಸರ್ವಮ್‌ 

ಆತ್ಮಾ ಸ್ಫುರತಿ ದೀಪವತ್‌ ॥ 18-6 


ಈ ಆತ್ಮನು ಕೂದಲಿನ ಅಗಭಾಗದ ಶತಭಾಗಕ್ಕೆ ಸಮಾನವಾದ ಪ್ರಮಾಣವುಳ್ಳವನಾಗಿ (ಅತ್ಯಂತ ಸೂಕ್ಷ್ಮ ರೂಪವಾಗಿ) 
ಹೃದಯದಲ್ಲಿ ಇದ್ದುಕೊಂಡು ತನ್ನ ಕರ್ಮಫಲಗಳನ್ನು ಅನುಭವಿಸುತ್ತಾ ದೀಪದಂತೆ ಪ್ರಕಾಶಮಾನವಾಗಿದ್ದಾನೆ 


ಆತ್ಮಾಂಪಿ ಸರ್ವಭೂತಾನಾಮ್‌ 

ಅಂತಃಕರಣಮಾಶ್ರಿತಃ । 

ಅಣುಭೂತೋ ಮಲಾಸಂಗಾದ್‌ 

ಆದಿಕರ್ಮನಿಯಂತ್ರಿತಃ ॥ 18-7 

ಈ ಆತ್ಮನು ಎಲ್ಲ ಭೂತಗಳ ಆತ್ಮನಾಗಿದ್ದರೂ ಸಹ (ವ್ಯಾಪಕವಾಗಿದ್ದರೂ) ಮಲಗಳ ಸಂಗದಿಂದ (ಆಣವಾದಿ ಮಲಗಳ ಸಂಬಂಧದಿಂದ) ತಾನು 
ಅಣರೂಪನಾಗಿ ಅಂತಃಕರಣವನ್ನು ಆಶ್ರಯಿಸಿಕೂಂಡು ತನ್ನ ಪ್ರಾಚೀನವಾದ ಕರ್ಮಪಾಶದಿಂದ ಬಂಧಿಸಲ್ಪಟ್ಟಿದ್ದಾನೆ. 

ಜಪಾಯೋಗಾದ್ಯಥಾ ರಾಗಃ 

ಸ್ಪಟಿಕಸ್ಯ ಮಣೇರ್ಭವೇತ್‌ । 

ತಥಾsಹಂಕಾರಸಂಬಂಧಾತ್‌ 

ಆತ್ಮನೋ ದೇಹಮಾನಿತಾ ॥ 18-8 

ಜಪಾಕುಸುಮ ಯೋಗದಿಂದ (ಕೆಂಪು ದಾಸವಾಳದ ಸಂಬಂಧದಿಂದ) ಹೇಗೆ ಸ್ಪಟಿಕಮಣಿಗೆ ಕೆಂಪುಬಣ್ಣದ 
ಸಂಬಂಧವಾಗುವುದೋ ಅದರಂತೆ ಅಹಂಕಾರದ ಸಂಬಂಧದಿಂದ ಈ ಆತ್ಮನಿಗೆ ದೇಹಾಭಿಮಾನವು ಉಂಟಾಗುತ್ತದೆ. 
ಅಶರೀರೋತಪಿ ಸರ್ವತ್ರ 
ವ್ಯಾಪಕೋಪಿ ನಿರಂಜನಃ 
ಆತ್ಮಾ ಮಾಯಾಶರೀರಸ್ಥ: 
ಪರಿಭ್ರಮತಿ ಸಂಸ್ಕೃತೌ ॥ 18-9 


ಈ ಆತ್ಮನು ಅಶರೀರನಾಗಿದ್ದರೂ, ಸರ್ವತ್ರ ವ್ಯಾಪಕನಾಗಿದ್ದರೂ ಮತ್ತು ನಿರಂಜನನಾಗಿದ್ದರೂ (ದೋಷರಹಿತನಾಗಿದ್ದರೂ) ಸಹ 
ಮಾಯಾಶರೀರಸ್ಥನಾಗಿ (ಅಧೋಮಾಯೆಯಿಂದ ಕಲ್ಪಿಸಲ್ಪಟ್ಟ ಶರೀರದಲ್ಲಿ ವಾಸಿಸುವವನಾಗಿ) ಸಂಸಾರ ಚಕ್ರದಲ್ಲಿ 


ಸುತ್ತುತ್ತಿರುತ್ತಾನೆ. 


(ತಾತ್ಪರ್ಯ : ಶಕ್ತಿ ಸದಾಶಿವೇಶ್ವರ ವಿದ್ಯಾರೂಪವಾಗಿ ಅಪರಮುಕ್ತಿ ಕ್ಷೇತ್ರವಾದ ಶುದ್ಧಮಯಾ ಶರೀರಸ್ಥ ನಾದಾತ ವಿಗೆ 
ಸಂಸಾರವಿಲ್ಲವೆಂದರ್ಥ. ಆಧಾರ - ಸಿದ್ಧಾಂತ ಶಿಖಾಮಣಿ ಸೋಸಲೆ ಶ್ರೀ ರೇವಣಾರಾಧ್ಯರ ಗ್ರಂಥ) 
ಆತ್ಮಸ್ಪರೂಪವಿಜ್ಞಾನಮ್‌ 

ದೇಹೇಂದ್ರಿಯವಿಭಾಗತಃ । 

ಅಖಂಡಬ್ರಹ್ಮರೂಪೇಣ 


ತದಾತ್ಮಪ್ರಾಪ್ತಿರುಚ್ಯತೇ ॥ 18-10 


ದೇಹ, ಇಂದ್ರಿಯಗಳಿಗಿಂತ ನಾನು ಭಿನ್ನನಾಗಿದ್ದೇನೆ ಮತ್ತು ನಾನು ಅಖಂಡ ಬ್ರಹ್ಮರೂಪನಾಗಿದ್ದೇನೆ ಎಂಬುದಾಗಿ ತನ್ನ 
ಆತ್ಮಸ್ವರೂಪದ ಅನುಭವಾತ್ಮಕ ಪ್ರಾ ಪ್ರಾಪ್ತಿಯೆಂದು ಹೇಳಲ್ಪಡುತ್ತದೆ. 

ನ ಚಾಸ್ತಿ ದೇಹಸಂಬಂಧೋ 

ನಿರ್ದೇಹಸ್ಯ ಸ್ವಭಾವತಃ । 

ಅಜ್ಞಾನಕರ್ಮಯೋಗೇನ 

ದೇಹೀ ಭವತಿ ಭುಕ್ಕಯೇ ॥ 18-11 

ನಿರ್ದೇಹಿಯಾದ ಆತ್ಮನಿಗೆ ಸ್ವಾಭಾವಿಕವಾಗಿ (ಸಹಜವಾಗಿ) ದೇಹಸಂಬಂಧವು ಇರುವುದಿಲ್ಲ. ಆದರೆ ಅನಾದಿಯಾದ (ಆಣವಾದಿ 
ಮಲ ಹಾಗೂ ಕರ್ಮಸಂಬಂಧದಿಂದ) ಕರ್ಮಫಲದ ಭೋಗಕ್ಕಾಗಿ “ದೇಹ'ವುಳ್ಳವನಾಗುತ್ತಾನೆ. 


ನಾಸೌ ದೇವೋ ನ ಗಂಧರ್ವೋ 

ನ ಯಕ್ಷೋ ನೈವ ರಾಕ್ಷಸಃ 

ನ ಮನುಷ್ಯೋ ನ ತಿರ್ಯಕ್‌ ಚ 

ನ ಚ ಸ್ಥಾವರವಿಗ್ರಹಃ | 

ತತ್ತಚ್ಛರೇರಯೋಗೇನ 

ತತ್ತನ್ನಾಮ್ನಾ ವಿರಾಜತೇ ॥ 18-12 

ಈ ಆತ್ಮನು ದೇವನೂ ಅಲ್ಲ, ಗಂಧರ್ವನೂ ಅಲ್ಲ, ಯಕ್ಷನೂ ಅಲ್ಲ, ರಾಕ್ಷಸನೂ ಅಲ್ಲ, ಮನುಷ್ಯನೂ ಅಲ್ಲ, ತಿರ್ಯಕ್‌ 
ಪ್ರಾಣಿಯೂ ಅಲ್ಲ ಮತ್ತು ಸ್ಥಾವರ ಶರೀರಿಯೂ ಅಲ್ಲ (ತರು ಮರಾದಿಗಳಲ್ಲ) ಆದರೆ ಆಯಾ ಶರೀರಗಳ ಸಂಬಂಧದಿಂದ 
ಆಯಾ ಹೆಸರುಗಳಿಂದ ಕರೆಯಲಡುತ್ತಾನೆ. 


ನಾನಾಕರ್ಮವಿಪಾಕಾಶ್ಚ 
ನಾನಾಯೋನಿಸಮಾತಶ್ರಿತಾಃ | 
ನಾನಾಯೋಗಸಮಾಪನ್ನಾ 

ನಾನಾ ಬುದ್ಧಿವಿಚೇಷ್ಟಿತಾಃ ॥ 18-13 


ನಾನಾಮಾರ್ಗಸಮಾರೂಢಾ 
ನಾನಾಸಂಕಲ್ಲಕಾರಿಣಃ । 


ಸ್ಪತಂತಾಶ ಕಿಂಚಿಜ್‌ಜ್ಞಾ 
ಕಿಂಚಿತೃತನ್ಯೃತ್ನಹೇತವಃ | 
ಲೀಲಾಭಾಜನತಾಂ ಪ್ರಾಪ್ತಾಃ 
ಶಿವಸ್ಯ ಪರಮಾತ್ಮನಃ ॥ 18-14 
ಈ ಜೀವರು ತಮ್ಮ ನಾನಾ ವಿಧಗಳಾದ ಪೂರ್ವಕಮ ಪರಿಪಾಕದಿಂದ ದೇವ ಮನುಷ್ಣ್ನಾದಿ ನಾನಾ ಯೋನಿಗಳಲ್ಲಿ ಹುಟಿ 
ಅನೇಕ ವಿ ಯೋಗಗಳನ್ನು ಪಡೆದು (ಅನೇಕ ಅಪ್ರಾ ಳನ್ನು ಪ್ರಾಪ್ನ ಮಾಡಿಕೊಂಡು) ಅನೇಕ ವಿಧವಾದ 


AL 


ವಸುಗ 
wd 


ಬುದ್ಧಿಗಳಿಂದ ವ್ಯವಹರಿಸುವವರಾಗಿ, ನಾನಾ ವಿಧಗಳಾದ सट 84 ಅವಲಂಬಿಸಿ, ಅನೇಕ ಸಂಕಲ್ಪಗಳನ್ನು 
ಮಾಡುತ್ತಾ, ಅಸ್ಪತಂತ್ರ ಲಜ್ಜರಾಗಿ, ಅಲ್ಬಕರ್ತೃತ್ವಶಕ್ತಿಯುಳ್ಳ (ಈ ಜೀವಿಗಳು) ಪರಮಾತನಾದ ಶಿವನಿಗೆ ಲೀಲಾ 
ಭಾಜನರಾಗುತ್ತಾರೆ. 

ಚೋದಿತಾಃ ಪರಮೇಶೇನ 

ಸ್ವಸ್ವಕರ್ಮಾನುರೂಪತಃ | 


ಸ್ವರ್ಗಂ ವಾ ನರಕಂ ವಾಪಿ 

ಪ್ರಾಣಿನೋ ಯಾಂತಿ ಕರ್ಮಿಣಃ ॥ 18-15 

ಕರ್ಮಿಗಳಾದ (ಕರ್ಮಬದ್ದರಾದ) ಈ ಜೀವರು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಪರಮಾತ್ಮನಿಂದ 
ಆಗಲಿ ಅಥವಾ ನ್ನೇ ಆಗಲಿ ಹೊಂದುತ್ತಾರೆ. 


(£ 


€ರಿತರಾಗಿ ಸ್ಪರ್ಗವನ್ನೇ 


ಪುನಃ ಕರ್ಮಾವಶೇಷೇಣ 

ಜಾಯಂತೇ ಗರ್ಭಕೋಟರಾತ್‌ । 

ಜಾತಾ ಮೃತಾಃ ಪುನರ್ಜಾತಾಃ 

ಪುನರ್ಮರಣಭಾಜಿನಃ | 

ಭ್ರಮಂತಿ ಘೋರಸಂಸಾರೇ 

ವಿಶ್ರಾಂತಿಕಥಯಾ ವಿನಾ ॥18-16 

(ಹೀಗೆ ಸ್ವರ್ಗ ಹಾಗೂ ನರಕಗಳಲ್ಲಿ ಪುಣ್ಯ ಪಾಪಗಳ ವನ್ನು ಅನುಭವಿಸಿ) ಪುನಃ ಉಳಿದ ಕರ್ಮಶೇಷವನ್ನು ತೆಗೆದುಕೊ೦ಡು 
ಆ ಜೀವಿಗಳು ಗರ್ಭಗಳಿಂದ ಪುನಃ ಹುಟ್ಟುತ್ತಾರೆ. ಹುಟ್ಟಿ ವರು ಮತ್ತೆ ಮೃತರಾಗುತಾರೆ; ಪುನಃ ಹುಟುತಾರೆ. ಮರಣ 
ಭಾಜನರಾಗುತ್ತಾರೆ. ಹೀಗೆ ಈ ಘೋರವಾದ ಸಂಸಾರದಲ್ಲಿ ವಿಶ್ರಾಂತಿಯ ಮಾತೇ ಇಲ್ಲದೆ ಯಾವಾಗಲೂ ಸುತ್ತುತ್ತಿರುತ್ತಾರೆ 
ಜೇವತ್ನಂ ದುಃಖಸರ್ವಸ್ವಮ್‌ 

ತದಿದಂ ಮಲಕಲ್ಪಿತಮ್‌ | 

ನಿರಸ್ಯತೇ ಗುರೋರ್ಬೋಧಾತ್‌ 

ಜ್ಞಾನಶಕ್ತಿಃ ಪ್ರಕಾಶತೇ ॥ 18-17 

ಆಣವಾದಿ ಮಲಗಳಿಂದ ಕಲಿಸಲಟ ದುಃಖವೇ ಸರ್ವಸವಾಗಿರುವ (ದುಃಖರೂಪವಾಗಿರುವ) ಈ ಜೀವಭಾವವು ಗುರುವಿನ 


९ © € ನ 


ಬೋಧೆಯಿಂದ ನಿವಾರಿಸಲ್ಪಡುತ್ತದೆ ಮತ್ತು ಸಾಧಕನಲ್ಲಿ ಜ್ಞಾನಶಕ್ತಿಯನ್ನು ಪ್ರಕಾಶಗೊಳಿಸುತ್ತದೆ. 


ಅತಿ ಆತ್ಮಸ್ಥಲಂ ಇಲ್ಲಿಗೆ ಆತ್ಮಸ್ಥಲವು ಮುಗಿಯಿತು. 


73. ಅಥ ಅಂತರಾತಸಲಮ್‌ 
ಈಗ ಅಂತರಾತಸ್ನಲವು 
(10 ಶ್ಲೋಕಗಳು) 


ಯದಾ ನಿರಸ್ತಂ ಜೀವತ್ಚಮ್‌ 

ಭವೇದ್‌ ಗುರ್ವನುಬೋಧತಃ | 

ತದಾಂತರಾತ್ಮಭಾವೋತಪಿ 

ನಿರಸ್ತಸ್ಯ ಭವೇದ್‌ ಧ್ರುವಮ್‌ ॥ 18-18 

ಶ್ರೀಗುರುವಿನ ಬೋಧದಿಂದ ಯಾವಾಗ ಈ ಆತ್ಮಸ್ಥಲದ ಸಾಧಕನಿಗೆ ಜೀವ 


ವತ್ತಭಾವವು ನಿರಸವಾಗುವುದೋ (ಇಲ್ಲವಾಗುವುದೋ) 
ಆಗ ನಿರಾಕರಿಸಲ್ಪಟ್ಟ ಜೀವತ್ವ ಭಾವವುಳ್ಳ ಅವನಿಗೆ ಅಂತರಾತ್ಮ ಭಾವವು ನಿ 


ಇಂ 


ದೇಹಸ್ಥಿತೋ:ಪ್ಯಯಂ ಜೀವೋ 

ದೇಹಸಂಗವಿವರ್ಜಿತಃ | 

ಬೋಧಾತ್ಸರಾತ್ಮಭಾವಿತ್ವಾತ್‌ 

् ಅಂತರಾತ್ಮೇತಿ ಕೀರ್ತಿತಃ ॥ 18-19 

ಈ ಜೀವನು ದೇಹಸ್ಥನಾಗಿದ್ದರೂ ಸಹ ಗುರುಬೋಧೆಯಿಂದುಂಟಾದ ಸ್ವಸ್ತರೂಪ ಜ್ಞಾನದ ದೆಸೆಯಿಂದ 
ದೇಹಸಂಗವಿಲ್ಲದವನಾಗಿ ಪರಾತ್ಮ ಭಾವವುಳ್ಳವನಾದ್ದರಿಂದ ಅವನು ಅ೦ತರಾತ್ಮನೆಂದು ಕರೆಯಿಸಿಕೊಳ್ಳುತ್ತಾನೆ. 
ಆತ್ಮಾಂತರಾಲವರ್ತಿತ್ವಾತ್‌ 

ಜೀವಾತ್ಮಪರಮಾತ್ಮನೋಃ 

ಯೋಗಾದುಭಯಧರ್ಮಾಣಾಮ್‌ 

ಅಂತರಾತ್ಮೇತಿ ಕೀರ್ತಿತಃ ॥ 18-20 

ಈ ಆತ್ಮನು ಜೀವಾತ್ಮ ಮತ್ತು ಪರಮಾತ್ಮ ಇವರೀರ್ವರ ಮಧ್ಯದಲ್ಲಿ ಇರುವುದರಿಂದ ಮತ್ತು ಅವರೀರ್ವರ ಧರ್ಮಗಳಿಂದ 
ಕೂಡಿಕೊಂಡಿರುವುದರಿಂದ (ಕರ್ತೃತ್ವ ಮತ್ತು ಭೋಕ್ತ ತತ್ವಗಳಾದ ಜೀವಾತ್ಮ ಧರ್ಮವನ್ನು ಹಾಗೂ ಸಾಕ್ಷೀರೂಪವಾದ ಪರಮಾತ್ಮ 
ಧರ್ಮವನ್ನು ಹೊಂದಿರುವುದರಿಂದ) ಅವನು ಅ೦ತರಾತ್ಮನೆನಿಸಿಕೊಳ್ಳುವನು. 


ಅಹಂಕಾರಸ್ಯ ಸಂಬಂಧಾತ್‌ 

ಮನುಷ್ಯತ್ವಾದಿವಿಭ್ರಮ: | 

ನ ಸ್ವಭಾವ ಇತಿ ಜ್ಞಾನಾತ್‌ 

ಅಂತರಾತ್ಮೇತಿ ಕಥ್ಯತೇ ॥ 18-21 

ಜೀವಾತ್ಮನಲ್ಲಿಯ ಮನುಷ್ಯತ್ವಾದಿ ಭ್ರಾಂತಿಯು ಪರಿಚ್ಚಿನ್ನವಾದ ಮೂಲ ಅಹಂಕಾರದ ಸಂಬಂಧದ ದೆಸೆಯಿಂದ ತೋರುವುದಲ್ಲದೆ 
ಅದು ಸ್ವಾಭಾವಿಕವಾದುದಲ್ಲ ಎಂಬ ಜ್ಞಾನವು ಇವನಿಗೆ ಇರುವುದರಿಂದ, ಇವನು ಅ೦ತರಾತ್ಮನೆಂದು ಹೇಳಲ್ಪಡುತ್ತಾನೆ. 
ಯಥಾ ಪದ್ಮಪಲಾಶಸ್ಯ 

ನ ಸಂಗೋ ವಾರಿಣಾ ಭವೇತ್‌ । 

ತಥಾ ದೇಹಜುಷಹೋತಪ್ಯಸ್ಯ 

ನ ಶರೀರೇಣ ಸಂಗತಿ: ॥ 18-22 

ತಾವರೆಯ ಎಲೆಯು ಹೇಗೆ ನೀರಿನಲ್ಲಿದ್ದರೂ ನೀರಿನ ಸಂಗವಿಲ್ಲ ದಂತಿರುವುದೋ ಅದರಂತೆ ಈ ಅ೦ತರಾತ್ಮನು ದೇಹವನ್ನು 
ಹೊಂದಿದ್ದರೂ, ಶರೀರದ ಸಂಗವು ಅವನಿಗೆ ಇರುವುದಿಲ್ಲ (ಅವನು ದೇಹಧರ್ಮಗಳನ್ನು ತನ್ನ ಮೇಲೆ 
ಆರೋಪಿಸಿಕೊಳ್ಳುವುದಿಲ್ಲ). 

ನೀಡಸ್ಥಿತೋ ಯಥಾ ಪಕ್ಷೀ 

ನಿಡಾದಿನಃ ಪ್ರದ್ಧಶ್ನತೇ । 


ಬ ಶೌ 
ದೇಹಸ್ಥಿತಸ್ತಥಾತ್ಮಾಯಮ್‌ 


ದೇಹಾದನ್ಯಃ ಪ್ರಕಾಶ್ಯತೇ ॥ 18-23 


ಗೂಡಿನಲ್ಲಿರುವ ಪಕ್ಷಿಯು ಹೇಗೆ ಗೂಡಿಗಿಂತಲೂ ಭಿನ್ನವಾಗಿ ಕಾಣುತ್ತದೆಯೋ ಅದರಂತೆ ದೇಹದಲ್ಲಿರುವ ಈ ಅ೦ತರಾತ್ಮನು ದೇಹಕ್ಕಿಂತಲೂ 
ಭಿನ್ನವಾಗಿ ಪಕಾಶಿಸುತ್ತಾನೆ. 


ಆಚ್ಛಾದ್ಯತೇ ಯಥಾ ಚಂದ್ರೋ 
ಮೇಘೈರಾಸಂಗವರ್ಜಿತೈ: | 
ತಥಾತ್ಮಾ ದೇಹಸಂಘಾತೈಃ 
ಅಸಂಗಪರಿವೇಷ್ಟಿತಃ ॥ 18-24 


ಚಂದ್ರನು ಹೇಗೆ ತನ್ನನ್ನು ಸ್ಪರ್ಶಿಸದೆ ಇರುವ ಮೇಘಗಳಿಂದ ಆವರಿಸಲ್ಪಡುತ್ತಾನೆಯೋ (ಮರೆಮಾಡಲ್ಪಡುತ್ತಾನೆಯೋ) ಅದರಂತೆ 
ಜೀವಭಾವ ನಿವೃತ್ತಿಗೊಂಡ ಈ ಅಂತರಾತ್ಮನು ಸ್ಥೂ ಲಾದಿದೇಹಗಳ ಗುಣಸಂಗವನ್ನು ಹೊಂದದೆ ಅವುಗಳಿಂದ 
ಆವರಿಸಲ್ಪಟ್ಟಿರುವನು. 


ಅಲಿ 


ನಿರ್ಮಮೋ ನಿರಹಂಕಾರೋ 

ನಿರಸ್ತೋಪಾಧಿವಿಕ್ಷವಃ । 

ದೇಹಸ್ಗೋತಪಿ ಸದಾ ಹ್ಯಾತ್ಮಾ 

ಶಿವಂ ಪಶ್ಯತಿ ಯೋಗತಃ ॥ 18-25 

ಈ ಅಂತರಾತ್ನನು ದೇಹಸ್ಥನಾಗಿದ್ದರೂ ಅಹಂಕಾರ ಮಮಕಾರ ರಹಿತನಾಗಿರುವುದರಿಂದ ಮತ್ತು ದೇಹಾದಿ ಉಪಾಧಿಗಳ 
ಬಾಧೆಯಿಲ್ಲ ದಿರುವುದರಿಂದ ಇವನು ಯಾವಾಗಲೂ ಶಿವಯೋಗ ಮಾರ್ಗದಿಂದ ಶಿವನನ್ನೇ ನೋಡುತ್ತಿರುತ್ತಾನೆ. 


ಭೋಕಭೋಜ್ಯಪರಿತ್ಯಾಗಾತ್‌ 

ಪ್ರೇರಕಸ್ಯ ಪ್ರಸಾದತಃ । 
ಭೋಕತಾಭಾವಗಲಿತಃ 

ಸ್ಫುರತ್ಯಾತ್ಮಾ ಸ್ವಭಾವತಃ ॥ 18-26 


ಈ ಅಂತರಾತ್ಮನು ತನ್ನ ಪೂರ್ವದ ಜೀವಭಾವದಲ್ಲಿಯ ಭೋಕ್ತ ತ್ರ 


६ र ವನ್ನು ಮತ್ತು ಭೋಜ್ಯಗಳಾದ ವಿಷಯಗಳನ್ನು ಪರಿತ್ಯಾಗ 
ಮಾಡಿರುವುದರಿಂದ ಮ ದ 
ಷ್‌ 


ರಿಂದ ತನ್ನ ಭೋಕ್ತೃಭಾವವನ್ನು ನಿವೃತ್ತಿ 


ಮಾಡಿಕೊಂಡವನಾಗಿ ಸಸರೂಪದಿಂದ ಪಕಾಶಿಸುತಿಹನು 
ನವ ವು - 


ಸರ್ವೇಷಾಂ ಪ್ರೇರಕತ್ಟೇನ 

ಶ೦ಭುರಂತುಸ್ಥಿತಃ ಸದಾ । 
ತತ್ಪರಿಜ್ಜಾನಯೋಗೇನ 

ಯೋಗೀ ನಂದತಿ ಮುಕ್ತವತ್‌ ॥ 18-27 


ಪ್ರೇರಕನಾಗಿರುವ ಶಂಭುವು ಎಲ್ಲರ ಹೃದಯದಲ್ಲಿ ಸದಾ ವಾಸಿಸುತ್ತಿರುತ್ತಾನೆ. ಆ ಶಂಭುವಿನ ಅನುಸಂಧಾನ ಮಾಡುವ 
ಜ್ಞಾನಯೋಗದಿಂದ ಕೂಡಿದ ಈ ಅಂತರಾತ್ಮ ಯೋಗಿಯು ಮುಕ್ತನಂತೆ ಆನಂದವಾಗಿರುತಾನೆ. 


ಅತಿ ಅ೦ತರಾತೃಸ್ಥಲಂ 
ಇಲ್ಲಿಗೆ ಅಂತರಾತ್ಛಸ್ಥಲವು ಮುಗಿಯಿತು. 


74. ಅಥ ಪರಮಾತಸಲಮ್‌ 
ಈಗ ಪರಮಾತ್ಮಸ್ಥಲವು 
(8 ಶ್ಲೋಕಗಳು) 


ನಿರ್ಧೂತೇ ತತ್ತಬೋಧೇನ 
ಮಲೇ ಸಂಸಾರಕಾರಣೇ । 
ಸಾಮರಸ್ಯಾತ್‌ ಪರಾತ್ಮಸ್ಥಾತ್‌ 


ಪರಮಾತಾಯಮುಚತೇ ॥ 18-28 
ಈ ಅಂತರಾತನಿಗೆ ಶಿವಾದ್ವೈತ ಪಬೊ ಸಂಸಾ ಕೆ ಣೀಭೂತಗಳಾದ ಮಲಗಳು ಅಳಿಯಲಾಗಿ ಮತ್ತು ಆ 
ಪರಮಾತ್ಮನೊಂದಿಗೆ ಸಾಮರಸ್ಯ ಸ್ಥಿತಿ ಪ್ರಾಪ್ತವಾಗಲು ಅವನು ಪರಮಾತ್ಮನೆಂದು ಕರೆಯಲ್ಪಡುತ್ತಾನೆ 


ಸರ್ವೇಷಾಮಾತ್ಮಭೇದಾನಾಮ್‌ 

ಉತ್ಕೃಷ್ಟತ್ಹಾತ್‌ ಸ್ಪತೇಜಸಾ । 

ಪರಮಾತ್ಮಾ ಶಿವಃ ಪ್ರೋಕ್ತಃ 

ಸರ್ವಗೋಷಪಿ ಪ್ರಕಾಶವಾನ್‌ ॥ 18-29 

ವಿವಿಧ ಭೇದಗಳಿ೦ದ ಕೂಡಿದ ಎಲ್ಲ ಆತ್ಮಗಳಲ್ಲಿ ತನ್ನ ತೇಜಸಿನಿಂದ ಸ ರ್ವೋತ್ಕ ಷನಾದ, ಸರ್ವವ್ಹಾಪಕನಾದ, ಸರ್ವವನೂ 
ಪ್ರಕಾಶಿಸುವ ಆ ಶಿವನು ಪರಮಾತ್ಮನೆಂದು ಹೇಳಲ್ಲಡುತ್ತಾನೆ. 

ಬ್ರಹ್ಮಾಂಡಬುದ್ಧುದಸ್ತೋಮಾ 

ಯಸ್ಕ ಮಾಯಾಮಹೋದಧೌ । 

ಉನ್ಮಜ್ಜಂತಿ ನಿಮಜ್ಜಂತಿ 

ಪರಮಾತಾ ಸ ಉಚ್ಚತೇ ॥ 18-30 

ಯಾವನ ಮಾಯೆಯೆಂಬ ಮಹಾಸಮುದ್ರದಲ್ಲಿ ಬ್ರಹ್ಮಾಂಡಗಳೆಂಬ ಗುಳ್ಳೆಗಳ ಸಮೂಹವು ತೇಲುತ್ತಲೂ, ಮುಳುಗುತ್ತಲೂ 
ಇರುವುವೋ ಅವನೇ ಪರಮಾತ್ಮನೆಂದು ಹೇಳಲಾಗಿದೆ. 

ಯಸ್ಮಿನ್‌ ಜ್ಯೋತಿರ್ಗಣಾಃ ಸರ್ವೇ 

ಸ್ಫುಲಿಂಗಾ ಆವ ಪಾವಕಾತ್‌ | 

ಉತ್ಪತ್ಕ ವಿಲಯಂ ಯಾಂತಿ 

ತದೂಹಂ ಪರಮಾತ್ಮನಃ ॥ 18-31 

ಯಾವ ಪರವಸ್ತುವಿನಲ್ಲಿ ಎಲ್ಲಾ ಜೀವತೇಜ ಸಮೂಹವು ಅಗ್ನಿಯಿಂದ ಸ್ಫುಲಿ೦ಗಗಳಂತೆ (ಬೆಂಕಿಯ ಕಿಡಿಗಳಂತೆ) ಹುಟಿ 
ವಿಲಯವನ್ನು ಹೊ ದೋ ಅದುವೇ ಪರಮಾತ ಸ್ವರೂಪವು 

ಯಸ್ಮಿನ್‌ ಸಮಸ್ತವಸ್ತೂನಿ 

ಕಲ್ಲೋಲಾ ಇವ ವಾರಿಧೌ | 

ಸಂಭೂಯ ಲಯಮಾಯಾಂತಿ 

ತದ್ರೂಪಂ ಪರಮಾತ್ಮನಃ ॥ 18-32 

ಯಾವ ಪರತತ್ತ್ವದಲ್ಲಿ ಎಲ್ಲಾ ವಸ್ತುಗಳು (ಪೃಥಿವ್ಯಾದಿ ಸಕಲ ತತ್ತ್ವಗಳು) ಸಮುದದಲ್ಲಿ ತೆರೆಗಳಂತೆ ಉತನ್ನವಾಗಿ 
ವಿಲಯವಾಗುತದೆಯೋ ಅದುವೇ ಪರಮಾತ್ಮ ಸರೂಪವು 


वि 


ನಿರಸ್ತಮಲಸಂಬಂಧಮ್‌ 

ನಿಃಶೇಷಜಗದಾತ್ಮಕಮ್‌ । 

ಸರ್ವತತ್ತೋಪರಿ ಪ್ರೋಕ್ತಮ್‌ 

ಸ್ವರೂಪಂ ಪರಮಾತ್ಮನಃ ॥ 18-33 

ಆಣವಾದಿ ಮಲಸಂಬಂಧಗಳಿಲ್ಲದ ನಾಮರೂಪಾತ ಕವಾದ ಸಕಲ ಜಗತ್ತಿಗೆ ಆತ್ಮರೂಪವಾದ ಎಲ್ಲ ತತ್ವಗಳನ್ನು ಮೀರಿರುವ 
ಯಾವ ಸ್ಪರೂಪವಿದೆಯೋ ಅದುವೇ ಪರಮಾತ್ಮನ ಸ್ತರೂಪ 


ಯಥಾ ವ್ಲಾಪ್ಟ ಜಗತರ್ವಮ್‌ 
ಸ್ಪಭಾಸಾ ಭಾತಿ ಭಾಸ್ಕರಃ | 
ತಥಾ ಸ್ಪಶಕಿಭಿರ್ವಾಪ್ನ 


ಪರಮಾತ್ನಾ ಪ್ರಕಾಶತೇ ॥ 18-34 
ಸೂರ್ಯನು ತನ್ನ ಪ್ರಕಾಶದಿ೦ದ ಜಗತ್ತೆಲ್ಲವನ್ನೂ ವ್ಯಾಪಿಸಿ ಹೇಗೆ ಪ್ರಕಾಶಿಸುವನೋ ಅದರಂತೆ ತನ್ನ ಶಕ್ತಿಗಳಿ೦ದ ಜಗತ್ತೆಲ್ಲವನ್ನೂ 


ವಿಶ್ವತೋ ಭಾಸಮಾನೋಪಿ 

ವಿಶ್ವಮಾಯಾವಿಲಕ್ಷಣ: । 

ಪರಮಾತ್ಮಾ ಸ್ಹಯಂಜ್ಯೋತೀ - 

ರೂಪೋ ಜೀವಾತನಾಂ ಭವೇತ್‌॥ 18-35 

ಈ ಪರಮಾತ್ಮನು ಜಗತ್ತಿನಲ್ಲೆಲ್ಲಾ ವ್ಯಾಪಿಸಿ ಪ್ರಕಾಶಿಸುತ್ತಿದ್ದರೂ, ವಿಶ್ವಮಾಯೆಯಿಂದ ವಿಲಕ್ಷಣನಾಗಿದ್ದಾನೆ. ಷಡ್ದಾವ 
ವಿಕಾರರಹಿತವಾಗಿದಾನೆ. (ಷ ಡ್ಸಾವ ರಗಳು: ಅಸಿ (ಇರುವಿಕೆ), ಜಾಯತೇ (ಹುಟುವಿಕೆ), ವಿವರ್ಧತೆ (ಬೆಳೆಯುವಿಕೆ) 
ವಿಪರಿಣಮತೆ (ಪರಿಣಾಮವನ್ನು ಹೊಂದುವಿಕೆ), ಅಪಕ್ಷೀಯತೆ (ಕ್ಷೀಣವಾ ಗುವಿಕೆ), ವಿನಶ್ನತಿ (ನಾಶವಾಗುವಿಕೆ). ಪರಮಾತನ್ನು 
ಜೀವಾತ್ಮರಲ್ಲಿ ಮಾತ್ರ ಪ್ರಕಾಶಮಾನ ನಾದರೂ, ಸ್ವಯಂಜ್ಯೋತಿ ಸ್ವ್ಟರೂಪನಾಗಿಯೇ ಪ್ರಕಾಶಿಸುತ್ತಾನೆ. 

ಇತಿ ಪರಮಾತೃಸ್ಥಲಂ ಇಲ್ಲಿಗೆ ಪರಮಾತ್ಛಸ್ಥಲವು ಮುಗಿಯಿತು. 


75. ಅಥ ನಿರ್ದೇಹಾಗಮಸಲಮ್‌ 
ಈಗ ನಿರ್ದೇಹಾಗಮಸ್ಥಲವು 
(8 ಶ್ಲೋಕಗಳು) 


ದೇಹಿನೋಇಪಿ ಪರಾತ್ಮತ್ವ- 

ಭಾವಿನೋ ನಿರಹಂಕೃತೇಃ | 

ನಿರಸ್ತದೇಹಧರ್ಮಸ್ಯ 

ನಿರ್ದೇಹಾಗಮ ಉಚ್ಛತೇ ॥ 18-36 

ಪರಮಾತ್ಮ ತತ್ತ್ವವನ್ನು ಭಾವಿಸುತ್ತಿರುವ ಯೋಗಿಯು ತಾನು ದೇಹವನ್ನು ಧರಿಸಿದ್ದರೂ, ದೇಹಧರ್ಮಗಳನ್ನು (ಸ್ಥೂಲತ್ವ ಮತ್ತು 
ಕೃಶತ್ವ ಮೊದಲಾದ ಧರ್ಮಗಳನುು) ನಿವಾರಿಸಿಕೊಂಡಿರುತಾನೆ ಮತು ನಿರಹಂಕಾರ ಸ್ಲಿತಿಯಲ್ಲಿರುವ ಆ ಯೋಗಿಯೇ 
ನಿರ್ದೇಹಾಗಮನೆಂದು ಕರೆಯಲಡುತ್ತಾನೆ. 


ಗಲಿತೇ ಮಮತಾಹಂತೇ 
ಸಂಸಾರಭ್ರಮಕಾರಣೇ । 


ಪರಾಹಂತಾಂ ಪ್ರವಿಷ್ಠಸ್ಯ 

ಕುತೋ ದೇಹಃ ಕುತೋ ರತಿಃ ॥ 18-37 
ಸಂಸಾರದ ಭ್ರಮಕ್ಕೆ ಕಾರಣಗಳಾದ ಅಹಂಕಾರ ಮತ್ತು ಮಮಕಾರಗಳು ಇಲ್ಲವಾಗಲು, ಪರಾಹಂತಾ ಸ್ಥಿತಿಯನ್ನು ಪವೇಶಿಸಿದ ಆ 
ಯೋಗಿಗೆ ದೇಹವೆಲ್ಲಿಯದು ಹಾಗೂ ದೇಹದ ಮೇಲಿನ ಪ್ರೀತಿಯೇ ಆಗಲಿ ಎಲ್ಲಿಯದು? 

ಕೇವಲೇ ನಿಷ್ಟಪಂಚೌಘೇ 

ಗಂಭೀರೇ ಚಿನ್ನಹೋದಧೌ | 

ನಿಮಗ್ಗಮಾನಸೋ ಯೋಗೀ 

ಕಥಂ ದೇಹಂ ವಿಚಿಂತಯೇತ್‌ | 18-38 

ಚರಾಚರಾತ್ಮಕ ಪ್ರಪಂಚ ಪ್ರವಾಹವಿಲ್ಲದಿರುವ ಗಂಭೀರವಾದ (ಅಗಾಧವಾದ) ಕೇವಲ ಅರಿವೆಂಬ ಮಹಾಸಮುದ್ರದಲ್ಲಿ 
ಮುಳುಗಿದ ಮನಸ್ಸುಳ್ಳ ಯೋಗಿಯು ತನ್ನ ದೇಹವನ್ನು ಕುರಿತು ಹೇಗೆ ತಾನೇ ಚಿಂತಿಸಬಲ್ಲನು? 

ಅಪರಿಚ್ಛೇದ್ಯಮಾತ್ಮಾನಮ್‌ 

ಚಿದಂಬರಮಿತಿ ಸ್ಮರನ್‌ । 

ದೇಹಯೋಗೇಃಪಿ ದೇಹಸ್ಥೈಃ 

ವಿಕಾರೈರ್ನ ವಿಲಿಪ್ಯತೇ ॥ 18-39 

ತನ್ನನ್ನು ಅಪರಿಚ್ಛೇದ್ಯವಾದ (ದೇಶ, ಕಾಲ, ವಸ್ತು ಪರಿಚ್ಛೇದವಿಲ್ಲದ, ಅಖಂಡವಾದ) ಚಿದಾಕಾಶವನ್ನಾಗಿ ಸ್ಮರಿಸುತ್ತಿರುವ ಈ 
ಯೋಗಿಗೆ ದೇಹ ಸಂಬಂಧವಿದ್ದರೂ ದೇಹದಲ್ಲಿಯ ವಿಕಾರಗಳಿಂದ (ಷಡ್ಜಾವ ವಿಕಾರಗಳಿ೦ದ) ಅಥವಾ ಇಂದ್ರಿಯ 
ವಿಕಾರಗಳಿಂದ ಲಿಪ್ತನಾಗುವುದಿಲ್ಲ. 
ಅಖಂಡಸಂವಿದಾಕಾರಮ್‌ 
ಅದ್ವಿತೀಯಂ ಸುಖಾತ್ಮಕಮ್‌ । 
ಪರಮಾಕಾಶಮಾತ್ಮಾನಮ್‌ 
ಮನ್ಹಾನಃ ಕುತ್ರ ಮುಹ್ಯತಿ ॥ 18-40 

ಅಖಂಡವೂ ಜ್ಞಾನಸ್ಪರೂಪವೂ ಅದ್ವಿತೀಯವೂ, ಆನಂದ ಸ್ವರೂಪವೂ ಆದ ಪರಮಾಕಾಶ ರೂಪವಾ ಪರಮಾತ್ಮನೇ 
ತಾನೆಂದು ತಿಳಿದುಕೊಂಡ ಯೋಗಿಯು ಯಾವ ದೇಹದಲ್ಲಿ ಮೋಹಿತನಾಗಬಲ್ಲನು? 


ಉಪಾಧಿವಿಹಿತಾ ಭೇದಾ 

ದೃಶ್ಯಂತೇ ಚೈಕವಸ್ತುನಿ | 

ಇತಿ ಯಸ್ಯ ಮತಿಃ ಸೋsಯಮ್‌ 

ಕಥಂ ದೇಹಮಿತೋ ಭವೇತ್‌ ॥ 18-41 

ಒಂದೇ ಆದ ಅಖಂಡ ವಸ್ತುವಿನಲ್ಲಿ ಉಪಾಧಿ ಮೂಲಕವಾಗಿಯೇ ಭೇದಗಳು ಕಾಣುತ್ತವೆ. ಈ ಪ್ರಕಾರವಾದ ತಿಳುವಳಿಕೆಯುಳ್ಳ 
ಆ ಯೋಗಿಯು ಹೇಗೆ ತಾನೇ ದೇಹಾದಿಗಳಿಂದ ಪರಿಚ್ಚಿನ್ನ ಭಾವವನ್ನು ಪಡೆಯಬಲ್ಲನು? (ಅಖಂಡವಾದ ಆಕಾಶವು ಘಟ 
ಮಠಾದಿ ಉಪಾಧಿಗಳಿಂದ ಭಿನ್ನವಾಗಿ ತೋರುವಂತೆ ದೇಹಾದಿ ಉಪಾಧಿಗಳಿಂದ ಆತ್ಮನ ಭೇದ ವ್ಯವಹಾರವೆಂದು 
ತಿಳಿದುಕೊಳ್ಳಬೇಕು). 


ಭೇದಬುದ್ಧಿಃ ಸಮಸ್ತಾನಾಮ್‌ 
ಪರಿಚ್ಛೇದಸ್ಯ ಕಾರಣಮ್‌ । 
ಅಭೇದಬುದ್ಧೌ ಜಾತಾಯಾಮ್‌ 
ಪರಿಚ್ಛೇದಸ್ಯ ಕಾ ಕಥಾ ॥ 18-42 


ಎಲ್ಲರಿಗೂ ಅವರವರ ಭೇದಬುದ್ಧಿಯೇ ಅವರವರ ಪರಿಮಿತ ವ್ಯವಹಾರಕ್ಕೆ ಕಾರಣವಾಗಿರುತ್ತದೆ. ಇನ್ನು (ಪರಮಾತ್ನ 
ಸ್ವರೂಪವನ್ನು ತಿಳಿದುಕೊ೦ಡ ಮೇಲೆ ಅಭೇದ ಬುದ್ಧಿಯುಂಟಾಗಲು) ಪರಿಚ್ಛೇದದ ಮಾತೇ ಇರು 


ಶಿವೋಂಹಮಿತಿ ಯಸ್ಯಾಸ್ತಿ 

ಭಾವನಾ ಸರ್ವಗಾಮಿನೀ । 

ತಸ್ಯ ದೇಹೇನ ಸಂಬಂಧಃ 

ಕಥಂ ಸ್ಯಾದಮಿತಾತ್ಮನಃ ॥ 18-43 

ಶಿವನು ನಾನೆಂಬ ಭಾವನೆಯು ಯಾವ ಯೋಗಿಗೆ ಇರುತ್ತದೆಯೋ ಅಂತಹ ಅಖಂಡ ಪರಮಾತ್ಮ ಸ್ವರೂಪನಾದ ಅವನಿಗೆ 
ದೇಹ ಸಂಬಂಧವು ಹೇಗೆ ತಾನೇ ಆಗುವುದು? 

ಅತಿ ನಿರ್ದೇಹಾಗಮಸ್ಥಲಂ ಇಲ್ಲಿಗೆ ನಿರ್ದೇಹಾಗಮಸ್ಥಲವು ಮುಗಿಯಿತು. 


76. ಅಥ ನಿರ್ಧಾವಾಗಮಸಲಮ್‌ 
ಈಗ ನಿರ್ಭಾವಾಗಮಸ್ನಲವು 
(7 ಶ್ಲೋಕಗಳು) 


ವ್ಯತಿರೇಕಾತ್‌ ಸ್ವರೂಪಸ್ಕ 

ಭಾವಾಂತರನಿರಾಕೃತೇಃ | 

ಭಾವೋ ವಿಕಾರನಿರ್ಮುಕ್ಟೋ 

ನಿರ್ಭಾವಾಗವು ಉಚ್ಯತೇ ॥ 18-44 

ಈ ಹಿಂದೆ ಹೇಳಿದ ತನ್ನ ಸ್ವರೂಪಕ್ಕೆ (ನಿರ್ದೇಹಾಗಮ ಸ್ವರೂಪಕ್ಕೆ) ವತಿರೇಕಗಳಾದ (ವಿಪರೀತಗಳಾದ) ಬೇರೆ ಬೇರೆ 
ಭಾವಗಳನ್ನು ನಿರಾಕರಿಸಲ್ಪಟ್ಟ ಮತ್ತು ಇಂದ್ರಿಯಗಳ ವಿಕಾರದಿ೦ದ ಮುಕ್ತವಾದ ಯಾವ ಭಾವವಿದೆಯೋ ಅದುವೇ 
ನಿರ್ಭಾವಾಗಮವೆಂದು ಹೇಳಲ್ಪಡುತ್ತದೆ. 


ಅಹಂ ಬ್ರಹ್ಮೇತಿ ಭಾವಸ್ಯ 

ವಸ್ತುದ್ವ್ದಯಸಮಾಶ್ರಯಃ | 

ಏಕೀಭೂತಸ್ಯ ಚಿದ್ದೊ ನನ್ನು 

ತದಭಾವೋ ವಿನಿಶ್ಲಿತಃ ॥ 18-45 

ಅಹಂ ಬ್ರಹ್ಮಾಸ್ಮಿ (ನಾನು ಬ್ರಹ್ಮನಾಗಿದ್ದೇನೆ) ಎಂಬ ಭಾವದಲ್ಲಿ ಅಹಂ ಮತ್ತು ವೆಂಬ ಎರಡು ವಸ್ತುಗಳು ಇರುತ್ತವೆ. ಆದರೆ 
ಚಿದಾಕಾಶದಲ್ಲಿ ಏಕೀಭೂತನಾದ ಈ ಯೋಗಿಗೆ ಆ ಭಾವನೆಯ ಅಭಾವವು ನಿಶ್ಚಿತವಾಗಿ ಇರುತ್ತದೆ. ಅಂದರೆ ಅಹಂ ಬಹ್ಮಾಸ್ಕಿ 
2९०९52० ಈ ಭಾವನೆಗಳಿಲ್ಲದ ಯೋಗಿಯ ಆ ಸ್ಥಿತಿಯೇ ನಿರ್ಭಾವಾಗಮ ಸ್ಲಿತಿಯಾಗಿದೆ. 

ಏಕಭಾವನಿರೂಢಸ್ಯ 

ನಿಷ್ಕಲಂಕೇ ಚಿದಂಬರೇ । 

ಕ್ಟ ಜಾತಿವಾಸನಾಯೋಗಃ 


ಕ್ಷ ದೇಹಿತ್ತಂ ಪರಿಭ್ರಮಃ ॥ 18-46 
ಷ್ಠಲಂಕವಾದ, ಚಿದ೦ಬರದಲ್ಲಿ (ಚಿದಾಕಾಶದಲ್ಲಿ) ತಾದಾತ್ಮ್ಯ ಭಾವವನ್ನು ಹೊಂದಿದ ಈ ನಿರ್ಧಾವಾಗವು ಯೋಗಿಗೆ. ಜಾತಿ 
ನೆಗಳ ಸಂಬಂಧವು ಇರುವುದಿಲ್ಲ ಮತ್ತು ದೇಹವುಳ್ಳಾತ ದಿಂದ ಉಂಟಾಗುವ ಜನನ ಮರಣ ರೂಪವಾದ ಸಂಸಾರ 


ಚಕ್ರದ ಪರಿಭ್ರಮಣವಾದರೂ ಇರುವುದಿಲ್ಲ. 


ಶೂನ್ಯೇ ಚಿದಂಬರೇ ಸ್ಥಾನೇ 

ದೂರೇ ವಾಜ್‌ಮಾನಸಾಧನಃ | 

ವಿಲೀನಾತಾ ಮಹಾಯೋಗೀ 

ಕೇನ ಕಿಂ ವಾಪಿ ಭಾವಯೇತ್‌ ॥ 18-47 
ವಾಣಿ ಮತ್ತು ಮನಸ್ಸುಗಳಿಗೆ ಅಗೋಚರವಾದ, ಶೂ 


ದ (ನಿರಾಕಾರವಾದ), ಚಿದಂಬರ (ಚಿದಾಕಾಶ) ಸ್ಥಾನದಲ್ಲಿ 
ತಾದಾತ್ಮ್ಯಭಾವದಿಂದ ಈ ಯೋಗಿಯು ಯಾವುದರಿಂದ ಏನು ಭಾವಿಸಬೇಕು? 


ಸ್ಲಾನಿ 
ಛಿ 


ಅವಿಶುದ್ಧೇ ವಿಶುದ್ದೇ ವಾ 

ಸ್ಥಲೇ ದೀಪ್ತಿರ್ಯಥಾ ರವೇಃ 

ಪತತ್ಯೇವಂ ಸದಾದ್ವೈತೀ 

ಸರ್ವತ್ರ ಸಮವೃತ್ತಿಮಾನ್‌ ॥ 18-48 

ಅಶುದ್ಧ ಸ್ಥಾನವಿರಲಿ ಅಥವಾ ವಿಶುದ್ಧ ಸ್ಥಾನವಿರಲಿ, ಎಲ್ಲ ಕಡೆ ಸೂರ್ಯನ ಕಿರಣವು ಸಮಾನವಾಗಿ ಬೀಳುವಂತೆ ಈ 
ವಾದ್ವೈತಿಯು ಎಲ್ಲೆಡೆ ಸಮಾನವಾದ ವೃತ್ತಿಯುಳ್ಳವನು ಆಗಿರುತ್ತಾನೆ. 
ನ ಬಿಭೇತಿ ಜರಾಮೃತ್ಯೋಃ 

ನ ಕ್ಷುಧಾಯಾ ವಶಂ ವಜೇತ್‌ । 
ಪರಿಪೂರ್ಣನಿಜಾನಂದಮ್‌ 
ಸಮಾಸ್ಟಾದನ್‌ ಮಹಾಸುಖೀ ॥ 18-49 


ಈ ನಿರ್ಭಾವಾಗಮ ಯೋಗಿಯು ಮುಪ್ಪು ಮರಣಗಳಿಗೆ ಅಂಜುವುದಿಲ್ಲ. ಹಸಿವೆ ತೃಷೆಗಳಿಗೆ ವಶನಾಗುವುದಿಲ್ಲ ಮತ್ತು 
ಪರಿಪೂರ್ಣವಾದ ನಿ ದವನ್ನೇ ಆಸ್ವಾದಿಸುತ್ತಿರುವ ಇವನು ಮಹಾಸುಖಿಯಾಗಿರುತ್ತಾನೆ (ಈ ಯೋಗಿಯು ತನ್ನ ದೇಹ 
ಮತ್ತು ಪ್ರಾಣಗಳ ಅಭಿಮಾನವನ್ನು ಹೊಂದಿರುವುದಿಲ್ಲ). 


ಕುತೋ ಭಾವಃ ಕುತಶ್ಚಿತ್ತಮ್‌ 
ಕುತಃ ಸಂಕಲ್ಪವಾಸನಾ । 
ನಿಸ್ತರಂಗೇ ಚಿದಂಬೋಧೌ 
ವಿಲೀನಸ್ಯ ಮಹಾತ್ಮನಃ ॥ 18-50 


ನಿಸ್ತರಂಗವಾದ (ಕ್ಷುಧೆ, ತೃಷ್ಟೆ ಹರ್ಷ, ವಿಷಾದ, ಜನನ ಗಳೆಂಬ ಷಡೂರ್ಮಿ ರೂಪಗಳಾದ ತರಂಗವಿಲ್ಲದ) 
ಚಿತ್ಸಾಗರದಲ್ಲಿ ವಿಲೀನನಾದ, ಮಹಾತ್ಮನಾದ ಯೋಗಿಗೆ ಭಾವವೆಲ್ಲಿಯದು, ಚಿತ್ತವೆಲ್ಲಿಯದು, ಸಂಕಲ್ಲವಾಸನೆಗಳಾದರೂ ಸಹ 
ಎತ್ತಣವು? 


ಅತಿ ನಿರ್ಭಾವಾಗಮಸ್ಥಲಂ 
ಇಲ್ಲಿಗೆ ನಿರ್ಭಾವಾಗಮಸ್ಥಲವು ಮುಗಿಯಿತು. 


77. ಅಥ ನಷ್ಟಾಗಮಸ್ಥಲಮ್‌ 


ಈಗ ನಷ್ಟಾಗಮಸ್ಥಲವು 
(6 ಶ್ಲೋಕಗಳು) 


ಭೇದಶೂನ್ಯೇ ಮಹಾಬೋಧೇ 
ಜ್ಞಾತ್ರಾದಿತ್ರಯಹೀನಕ: | 

ಜ್ಞಾನಸ್ಯ ನಷಭಾವೇನ 

ನಷ್ಟಾಗಮ ಇಹೋಚ್ಛತೇ ॥ 18-51 


ಭೇದಶೂನ್ಯವಾದ ಮಹಾಬೋಧೆಯು (ಶಿವಾದ್ವೈತ ರೂಪವಾ ಮಹಾಜ್ಞಾನವು) ಜ್ಞಾತೃ, ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿ 
ವ್ಯವಹಾರದಿಂದ ಹೀನವಾಗಿರುತ್ತದೆ. ಈ ರೀತಿಯಾಗಿ ಜ್ಞಾನದ ತ್ರಿಪುಟಿ ಭಾವನೆಗಳು ನಷ್ಟವಾದಾಗ ಆ ಜ್ಞಾನವು 
ನಷ್ಟಾಗಮವೆಂದು ಕರೆಯಲ್ಪಡುತ್ತದೆ. 


ಅದ್ವೈತವಾಸನಾವಿಷ್ಟ- 

ಚೇತಸಾಂ ಪರಯೋಗಿನಾಮ್‌ । 

ಪಶ್ಯತಾಮ೦ತರಾತ್ಮಾನಮ್‌ 

ಜ್ಞಾತೃತ್ಸಂ ಕಥಮನ್ಯಥಾ ॥ 18-52 

ಅದ್ವೈತ ವಾಸನೆಯಿಂದಲೇ (ಎಲ್ಲವೂ ಶಿವನೇ ಎಂಬ ಜ್ಞಾನದಿಂದ) ತುಂಬಿಕೊಂಡ ಮನಸ್ಸುಳ್ಳ ಮತ್ತು ತನ್ನ ಹೃದಯದಲ್ಲಿ ತ 


ಜ್ರ 


ವಾ; 
ರೂಪವನ್ನೇ ಕಾಣುತ್ತಿರುವ ಪರಯೋಗಿಗಳಿಗೆ ಬೇರೊಂದು ಜ್ಞಾತೃತ್ವವು ಹೇಗೆ ಉಂಟಾದೀತು? 


<“ 


ಗು 


५ 


ಅಕರ್ತಾಂಹಮವೇತ್ತಾಂಹಮ್‌ 

ಅದೇಹೋ ಹಂ ನಿರಂಜನಃ | 

ಇತಿ ಚಿಂತಯತಃ ಸಾಕ್ಷಾತ್‌ 

ಸಂವಿದೇವ ಪ್ರಕಾಶತೇ ॥ 18-53 

ನಾನು ಕರ್ಮಕರ್ತ್ಯವಲ್ಲ, ನಾನು ಪ್ರಪಂಚವನ್ನು ಅರಿವವನಲ್ಲ, ನಾನು ದೇಹನೂ ಅಲ್ಲ, ನಾನು ನಿರಂಜನನು (ನಾನು ದೋಷರಹಿತನು) 
ಎಂಬುದಾಗಿ ಚಿಂತಿಸುತ್ತಿರುವ ಈ ನಷ್ಟಾಗಮಸ್ಥಲದ ಯೋಗಿಗೆ ಸಾಕ್ಷಾತ್‌ ಶಿವಜ್ಞಾನವೊಂದೇ ಪ್ರಕಾಶಿಸುತ್ತಿರುತ್ತದೆ. 


ನಿರಸ್ತಭೇದಜಲ್ಪಸ್ಯ 

ನಿರೀಹಸ್ಯ ಪ್ರಶಾಮ್ಯತಃ । 

ಸ್ಟೇ ಮಹಿಮ್ನಿ ವಿಲೀನಸ್ಕ 

ಕಿಮನ್ಯಜ್ಞೇಯಮುಚ್ಛತೇ ॥ 18-54 

ವಾದ, ಜಲ್ವ ವಿತಂಡಗಳಿಂಬ ಭೇದದಿಂದ ಕೂಡಿದ ವಾಗ್‌ ವ್ಯವಹಾರವಿಲ್ಲದ, ನಿರೀಹನಾದ (ಅಪೇಕ್ವಾರಹಿತನಾದ), ಪ್ರಶಾಂತನಾದ ಮತ್ತು 
ತನ್ನಲ್ಲಿಯೇ ತಾನು ಲೀನನಾದ ಈ ಯೋಗಿಗೆ ಬೇರಾವುದು ಜ್ವೇಯವಾಗಿರುತ್ತದೆ? 


ಏಕೀಭೂತೇ ನಿಜಾಕಾರೇ 

ಸಂವಿದಾ ನಿಷ್ಟಪಂಚಯಾ | 

ಕೇನ ಕಿಂ ವೇದನೀಯಂ ತದ್‌ 

ವೇತ್ತಾ ಕಃ ಪರಿಭಾಷ್ಯತೇ ॥ 18-55 


ನಿರಾಕಾರನಾದ, ನಿಷ್ಟಪಂಚರೂಪನಾದ ಆ ಪರಮಾತ್ಮನಲ್ಲಿ ಜ್ಞಾನದಿಂದ ಏಕೀಭೂತನಾದ (ಸಮರಸನಾದ) ಈ ಯೋಗಿಗೆ ಯಾವುದರಿಂದ 
ಏನನ್ನು ತಿಳಿದುಕೊಳ್ಳುವುದು ಇದೆ? ತಿಳಿದುಕೊಳ್ಳುವವರು ಯಾರಿದ್ದಾರೆ ಮತ್ತು ತಿಳಿಸುವವರು ಯಾರಿದ್ದಾರೆ? (ಜ್ಞಾತ್ರ, ಜ್ಞಾನ, ಜ್ವೇಯಗಳಿಂಬ 
ತ್ರಿಪುಟಿಗಳು ನಷ್ಟವಾಗಿರುತ್ತವೆ) 


ಮಹಾಸತ್ತಾ ಮಹಾಸಂವಿದ್‌ 

ವಿಶ್ವರೂಪಾ ಪ್ರಕಾಶತೇ । 

ತದ್ವಿನಾ ನಾಸ್ತಿ ವಸ್ತ್ವೇಕಮ್‌ 

ಭೇದಬುದ್ಧಿಂ ವಿಮುಂಚತಃ ॥ 18-56 


ಭೇದಬುದ್ಧಿಯನ್ನು ಕಳೆದುಕೊಂಡ ಆ ಯೋಗಿಗೆ ಮಹಾಸತ್ತಾ ರೂಪವಾದ (ಮಹಾ ಸದ್ರೂಪವಾದ) ಮಹಾ ಸಂವಿದ್ರೂಪವಾದ (ಮಹಾ 
ಚಿದ್ರೂಪವೂ ಆದ ಬಹ್ಮ ಚೈತನ್ಯವೇ ವಿಶ್ವರೂಪವಾಗಿ ಪ್ರಕಾಶಿಸುತ್ತದೆ.) ಆ ಬ್ರಹ್ಮ ಚೈತನ್ಮದ ಹೊರತಾಗಿ ಮತ್ತೊಂದು ವಸ್ತುವು ಇರುವುದಿಲ್ಲ. 


ಅತಿ ನಷ್ಟಾಗಮಸ್ಥಲಂ ಇಲ್ಲಿಗೆ ನಷ್ಟಾಗಮಸ್ಥಲವು ಮುಗಿಯಿತು. 


78. ಅಥ ಆದಿಪ್ರಸಾದಿಸ್ಥಲಮ್‌ 
ಈಗ ಆದಿಪ್ರಸಾದಿಸ್ಥಲವು 
(6 ಶ್ಲೋಕಗಳು) 


ಹಾಧಿ 
ನಿರ್ವಿಕಾರಪದೇ ಸ್ಥಿತಃ ॥ 18-57 
ಶಂಭುವು ಸರ್ವಕ್ಕೂ ಅಧಿಷ್ಠಾತೃವಾಗಿದ್ದಾನೆ. ಅಂತೆಯೇ ಅವನು ಸರ್ವಕ್ಕೂ ಆದಿಯು. ಅವನ ಪ್ರಸಾದವೇ ಆದಿಪ್ರಸಾದವು. ಆ 


ನ್ನು (ಅನುಗ್ರಹವನ್ನು) ಪಡೆದುಕೊಂಡ ಮತ್ತು ನಿರ್ವಿಕಾರವಾದ ಸ್ಥಿತಿಯಲ್ಲಿರುವ ಯೋಗಿಯೇ ಆದಿಪ್ರಸಾದಿಯೆಂದು 


ಅನೇಕಜನ್ಮಶುದ್ಧಸ್ಯ 

ನಿರಹಂಕಾರಭಾವಿನಃ | 
ಅಪ್ರಪಂಚಸ್ಯಾದಿದೇವಃ 

ಪ್ರಸೀದತಿ ವಿಮುಕ್ತಯೇ ॥ 18-58 
ಅನೇಕ ಜನ್ಮಗಳಲ್ಲಿ ಮಾಡಿದ ಸಾಧನೆಯಿಂದ ಶುದ್ಧನಾದ (ದೇಹಾಭಿಮಾನ ಶೂನ್ನವಾದ) ನಿರಹಂಕಾರ ಭಾವವು 
ಅಪ್ರಪಂಚಿಯಾದ (ಪ್ರಾಪಂಚಿಕ ಭೇದರಹಿತನಾದ) ಯೋಗಿಗೆ ಆದಿದೇವನಾದ ಪರಮಾ 


[ಲ್ಯ 
GL 
L 
ತ 
L 
ओ 
ध 
ತ್ರ 
ad 
ಲ್ಪ 
ಹಾ 


ಶಿವಪ್ರಸಾದಸಂಪತ್ತ್ಯಾ 
ಶಿವಭಾವಮುಪೇಯುಷಿ | 
ಶಿವಾದನ್ಯಜ್ಜಗಜ್ಜಾಲಮ್‌ 

ದೃಶ್ಯತೇ ನ ಚ ದೃಶ್ಯತೇ ॥ 18-59 


ಶಿವನ ಪ್ರಸಾದರೂಪವಾದ ಸಂಪತ್ತಿನಿಂದ ಶಿವಭಾವವನ್ನು ಪಡೆದುಕೊಂಡ ಈ ಯೋಗಿಗೆ ಈ ಜಗಜ್ಜಾಲವು ಶಿವನಿಗಿ೦ತಲೂ 
ಭಿನ್ನವಾದುದಾಗಿ ಕಾಣುವುದಿಲ್ಲ. ಆದರೆ ಅವನು ಶಿವಸ್ಟರೂಪವನ್ನಾಗಿಯೇ ಕಾಣುತ್ತಾನೆ. 


ಶಂಭೋಃ ಶಿವಪ್ರಸಾದೇನ 

ಸಂಸಾರಚ್ಛೇದಕಾರಿಣಾ 

ಮೋಹಗಂಧಿಂ ಎನಿರ್ಭಿದ್ಯ 

ಮುಕ್ತಿಂ ಯಾಂತಿ ವಿವೇಕಿನಃ ॥ 18-60 

ವಿವೇಕಿಗಳು (ಶಿವಾದ್ವೈತ ಜ್ಞಾನಿಗಳು) ಸಂಸಾರವನ್ನು ನಿವೃತ್ತಿಗೊಳಿಸುವ ಶಂಭುವಿನ ಮಂಗಲಮಯ ಪ್ರಸಾದದಿಂದ 
ಮೋಹಗಂಥಿಯನ್ನು ಭೇದಿಸಿಕೊಂಡು ಮುಕ್ತಿಯನ್ನು ಪಡೆಯುತ್ತಾರೆ 


ವಿನಾ ಪ್ರಸಾದಮೀಶಸ್ಯ 

ಸಂಸಾರೋ ನ ನಿವರ್ತತೇ । 

ವಿನಾ ಸೂರ್ಯೋದಯಂ ಲೋಕೇ 

ಕುತಃ ಸ್ಯಾತ್‌ ತಮಸೋ ಲಯಃ ॥ 18-61 

ಲೋಕದಲ್ಲಿ ಸೂರ್ಯೋದಯವಾಗದೆ ಹೇಗೆ ಕತ್ತಲೆಯು ಲಯವಾಗುವು ದಿಲ್ಲವೋ ಅದರಂತೆ ಪ್ರಸಾದವಿಲ್ಲದೆ ಸಂಸಾರವು 
ನಿವೃತ್ತಿಯಾಗುವುದಿಲ್ಲ. 


ಸರ್ವಾನುಗ್ರಾಹಕಃ ಶಂಭುಃ 
ಕೇವಲಂ ಕೃಪಯಾ ಪ್ರಭುಃ 
ಮೋಚಯೇತ್‌ ಸಕಲಾನ್‌ ಜಂತೂನ್‌ 

ನ ಕಿಂಚಿದಿಹ ಕಾರಣಮ್‌ ॥ 18-62 

ಸರ್ವರನ್ನು ಅನುಗ್ರಹಿಸುವ ಹಾಗೂ ಪ್ರಭುವಾದ ಶಂಭುವು ಕೇವಲ ತನ್ನ ಕೃಪೆಯಿ೦ದಲೇ ಎಲ್ಲ ಜೀವಿಗಳನ್ನು 
ಮುಕ್ತಿಗೊಳಿಸಬಲ್ಲನು. ಈ ವಿಷಯದಲ್ಲಿ ಬೇರೊಂದು ಕಾರಣವು ಯಾವುದೂ ಇರುವುದಿಲ್ಲ. 


ಅತಿ ಆದಿಪ್ರಸಾದಿಸ್ಸಲಂ ಇಲ್ಲಿಗೆ ಆದಿಪಸಾದಿಸ್ಥಲವು ಮುಗಿಯಿತು. 


79. ಅಥ ಅ೦ತ್ಯಪ್ರಸಾದಿಸ್ಥಲಮ್‌ 
ಈಗ ಅಂತ್ಯಪಸಾದಿಸ್ಥಲವು 
(8 ಶ್ಲೋಕಗಳು) 


ಲಯಃ ಸರ್ವಪದಾರ್ಥಾನಾಮ್‌ 

ಅಂತ್ಯ ಇತ್ಯುಚ್ಛತೇ ಬುಧೈಃ | 
ಪ್ರಸಾದೋತನುಭವಸ್ತಸ್ಯ 
ತದ್ದಾನಂತ್ಯಪ್ರಸಾದವಾನ್‌ ॥ 18-63 
ಎಲ್ಲ ಪದಾರ್ಥಗಳು ಎಲ್ಲಿ ಲಯಗೊಳ್ಳುವವೋ ಅದ 
ಅಂತ್ಯತತ್ತ್ವದ ಸ್ವಾತ್ಮರೂಪವಾದ ಅನುಭವವೇ ಅಂತ್ಯಪ್ರಸಾದವು. ಅದನ್ನು ಪಡೆದುಕೊ೦ಡವನೇ ಅಂತ್ಯಪ್ರಸಾದಿಯು. 


ವಿಸ 


ಬುಧರು (ವೀರಶೈವ ಶಾಸ್ತ್ರಜ್ಞರು) ಅಂತ್ಯವೆಂಬುದಾಗಿ ಕರೆದಿದ್ದಾರೆ. ಆ 


ನ 


ದೇವತಿರ್ಯಜ್ಮನುಷ್ಯಾದಿ- 


ವ್ಯವಹಾರವಿಕಲ್ಪನಾ । 

ಮಾಯಾಕೃತಾ ಪರೇ ತತ್ತ್ವೇ 

ತಲ್ಲಯೇ ತತ್‌ಕ್ಷ ಯೋ ಭವೇತ್‌ ॥ 18-64 

ದೇವ, ತಿರ್ಯಕ್‌ ಮತ್ತು ಮನು ಷ್ಕರೆಂಬ ಈ ಭೇದ ವ್ಯ ವಹಾರವು ಮಾಯಾಕ್ಷತವಾದುದು. ಈ ಮಾಯೆಯು ಆ ಪರತತ್ವ್ವದಲ್ಲಿ 
ಲಯವಾಗಲು ಈ ಭೇದವ್ತವಹಾರ ಕ್ಷಯಗೊಳ್ಳು ವುದು 


ಸಾಕ್ಲಾ ತ್ಕೃತೇ ಪರೇ ತತ್ತ್ವೇ 


ಸಚ್ಚಿದಾನಂದಲಕ್ಷ ಣೇ | 
ಪದಾರ್ಥಪರಿಜಾನಮ್‌ 
ಕುತೋ ಜಾತತಸಂಭವಃ ॥ 18-65 
ಸಚ್ಚಿದಾನಂದ ಲಕ್ಷಣವಾದ ಪರತತ್ನವು (ಪರಶಿವ ) ಸಾಕ್ಟಾತ್ಕಾರವಾ ಗಲು ಪದಾರ್ಥಗಳ (ಜ್ಞೇಯ ಪದಾರ್ಥಗಳ) 
ಪರಿಜ್ಞಾನವಾಗಲಿ ಮತ್ತು ಜ್ಞಾ ಗಲಿ ಹೇಗೆ ತಾನೇ ಸಂಭವಿಸುವುದು? 


ಪದಾರ್ಥಾಃ ಸ್ಪಪ್ನ ಸಂದೃಷ್ಟಾ 

ಯಥಾ ಬೋಧೇ ಲಯಂ ಗತಾಃ । 

ತಥಾ ಸಂಸಾರಜಾಃ ಭಾವಾ 

ಲೀಯಂತೇ ಬ್ರಹ್ಮಬೋಧತಃ | 18-66 

ಸಪ್ನದಲ್ಲಿ ತೋರಿದ ಪದಾರ್ಥಗಳು ಎಚ್ಚರವಾದೊಡನೆ ಹೇಗೆ ಲಯವಾಗುತ್ತವೆಯೋ ಹಾಗೆಯೇ ಸಂಸಾರದಲ್ಲಿ ಹುಟ್ಟಿ 
ಬ್ರಹ್ಮಜ್ಞಾನವಾದೊಡನೆ ಅದರಲ್ಲಿಯೇ ಲಯವಾಗುತ್ತವೆ 


ಸುಷುಪ್ತಸ್ಯ ಯಥಾ ವಸ್ತು 

ನ ಕಿಂಚಿದಪಿ ಭಾಸತೇ । 

ತಥಾ ಮುಕ್ತಸ್ಯ ಜೀವಸ್ಯ 

ನ ಕಿ೦ಚಿದ್ದಸ್ತು ದೃಶ್ಯತೇ ॥ 18-67 

ಗಾಢವಾದ ನಿದ್ರೆಯಲ್ಲಿರುವ ವ್ಯಕ್ತಿಗೆ ಪ್ರಪಂಚದ ಯಾವುದೇ ವಸ್ತು ಹೇಗೆ ಭಾಸವಾಗುವುದಿಲ್ಲವೋ (ತೋರುವುದಿಲ್ಲವೋ) 
ಅದರಂತೆ ಮುಕ್ತನಾದ ಜೀವಿಗೆ ಯಾವ ವಸ್ತುವೂ ತೋರುವುದಿಲ್ಲ. 

ಯಥಾಕಾಶಮವಿಚ್ಛಿನ್ನಮ್‌ 

ನಿರ್ವಿಕಾರಂ ಸ್ವರೂಪತಃ | 

ತಥಾ ಮುಕಸ್ನ ಜೀವಸ್ಥ 

ಸರೂಪಮವಶಿಷ್ಟತೇ ॥ 18-68 

ಆಕಾಶವು ಸರೂಪತಃ ಅವಿಚಿನವೂ ಮತ್ತು ನಿರ್ವಿಕಾರವೂ ಹೇಗೆ ಆಗಿರುತದೆಯೋ ಅದರಂತೆ ಮುಕ್ತನಾದ ಜೀವಿಯ 
ಸ್ವರೂಪವೂ ಸಹ ಹಾಗೆಯೇ ಇರುತ್ತದೆ. 


ನ ಕಿಂಚಿದಪಿ ಮುಕ್ತಸ್ಯ 

ದೃಶ್ಯಂ ಕರ್ತವ್ಯಮೇವ ವಾ। 

ಸುಖಸ್ಫೂರ್ತಿಸ್ವರೂಪೇಣ 

ನಿಶಲಾ ಸಿತಿರುಚ್ಛತೇ ॥ 18-69 

ಈ ಮುಕ್ತನಾದ ಜೀವಿಗೆ ದೃಶ್ಯವಾಗಲಿ (ಕಣ್ಣಿನಿಂದ ನೋಡುವುದಾಗಲಿ) ಮತ್ತು ಕರ್ತವ್ಯವಾಗಲಿ (ಕೈಯಿ೦ದ ಮಾಡುವುದಾಗಲಿ) 
ಯಾವುದೂ ಇರುವುದಿಲ್ಲ. ಆದರೆ ಅವನು ಪರಿಪೂರ್ಣ ಆನಂದ ಸ್ಪರೂಪ ಶ್ಚಲ ಸ್ಥಿತಿಯಲ್ಲಿರುತ್ತಾನೆ. 


ಶಿವಾದ್ವೈತಪರಿಜ್ಜಾನ- 
ಶಿಥಿಲಾಶೇಷವಸ್ತುನ: । 
ಕೇವಲಂ ಸಂವಿದುಲ್ಲಾಸ- 
ದರ್ಶಿನಃ ಕೇನ ಕೋ ಭವೇತ್‌ ॥ 18-70 
ಶಿವಾದ್ವೈತ ಪರಿಜ್ಞಾನದಿಂದ ಪ್ರಾಪಂಚಿಕ ವಸ್ತುಗಳ ಭೇದ 


ಭ್ರಾ 


ಉಲ್ಲಾಸವನ್ನೇ ನೋಡುತ್ತಿರುವ (ಶಿವಾದ್ವೈತ ಜ್ಞಾನದ ಅನುಭಾವದಲ್ಲೇ ಇರುವ) ಈ ಅಂತ್ಯ 


ಪ್ರಯೋಜನವಿಲ್ಲ. 
೧೧೨ 


ಇತಿ ಅಂತ್ಯಪ್ರಸಾದಿಸ್ಥಲಂ ಇಲ್ಲಿಗೆ ಅಂತ್ಥಪಸಾದಿಸ್ಥಲವು ಮುಗಿಯಿತು. 
80. ಅಥ ಸೇವ್ಯಪ್ಪಸಾದಿಸ್ಥ! ಲಮ್‌ 
ಇ न्ग ಸಾ pa 
ಈಗ ಸೇವ್ಯಪಸಾದಿಸ್ಥಲವು 
(8 ಶ್ರೋಕಗಳು) 
೧೧ 


ಸೇವ್ಯೋ ಗುರುಃ ಸಮಸ್ತಾನಾಮ್‌ 
ಶಿವ ಏವ ನ ಸಂಶಯಃ । 
ಪ್ರಸಾದೋತಸ್ಯ ಪರಾನಂದ- 
ಪ್ರಕಾಶಃ ಪರಿಕೀರ್ತ್ಯತೇ ॥ 18-71 


೦ತಿಯನ್ನು ಸಡಿಲಿಸಿಕೊಂಡ ಮತ್ತು ಯಾವಾಗಲೂ ಜ್ಞಾನದ 
ಸಾದಿಗೆ ಯಾರಿಂದ ಏನೂ 


ಎಲ್ಲರಿಗೂ ಸೇವ್ಯನಾಗಿರುವಂತಹ ಗುರುವು ಸಾಕ್ಷಾತ್‌ ಶಿವನೇ ಆಗಿರುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅವನ 


ಸಾ ದ 


ಪ್ರಸಾದವೇ ಸೇವ್ಯಪ್ರಸಾದವು. ಆ ಪ್ರಸಾದವು ಪರಾನ೦ದ ಪ್ರಕಾಶರೂಪವಾಗಿರುತ್ತದೆ. 


ಸೇವ್ಯೋ ಗುರು: ಸ ಕೃತೋ ಹ್ಯಸ್ಯ 
ಪ್ರಸಾದೋ5ನುಭವೋ ಮತಃ । 
ತದೇಕಾವೇಶರೂಪೇಣ 

ತದ್ದಾನ್‌ ಸೇವ್ಯಪ್ರಸಾದವಾನ್‌ ॥ 18-72 
ಶಿವಸ್ವರೂಪನಾದ ಶ್ರೀಗುರುವು ಎಲ್ಲರಿಗೂ ಸೇವ 
ಸೇವ್ಯಪ್ರಸಾದಿ ಎನಿಸಿಕೊಳ್ಳುವನು. 

ಗುರುದೇವಃ ಪರಂ ತತ್ತ್ವಮ್‌ 

ಪರತತ್ತ್ವಂ ಗುರುಃ ಸ್ಮೃತಃ | 
ತದೇಕತ್ಸಾನುಭಾವೇನ 

ನ ಕಿಂಚಿದವಶಿಷ್ಯತೇ ॥ 18-73 


ಗುರುದೇವನೇ ಪರತತ್ತ್ವವು ಮತ್ತು ಆ ಪರಮತತ್ತ್ವವೇ ಶ್ರೀಗುರುವು. ಆದ್ದರಿ೦ದ ಅವೆರಡನ್ನು 
ಮಾಡುವುದರಿಂದ ಆ ಶಿವಯೋಗಿಗೆ (ತನ್ನ ಹೊರತು) ಬೇರೆ ಯಾವುದೂ ಉಳಿಯುವುದಿಲ್ಲ. 


ಅಪರಿಚೇದ್ದಮಾತ ಸಮ್‌ 
& 8 ೬9 


್ಯವಾಗಿರುವನು. ಇಂತಹ ಶ್ರೀಗುರುವಿನ ಅನುಭವ 
ಪ್ರಸಾದವೆಂದು ಕರೆಯಲ್ಲಡುತ್ತದೆ. ಇಂತಹ ಗುರುವನ್ನು ಹಾಗೂ ಪ್ರಸಾದವನ್ನು ಏಕರೂಪದಿಂದ 


ವು 
ಕಂ 


ಐಕ್ಯಾನುಸಂಧಾನ 


(ಉಪದೇಶಾನುಭಾವವು) 
ಡು ಅನುಭವಿಸತಕ್ಕವನೆ 


ಅವಾಜ್ಕನಸಗೋಚರಮ್‌ 

ಆನಂದಂ ಪಶ್ಯತಾಂ ಪುಂಸಾಮ್‌ 

ರತಿರನ್ನ್ಗತ ಕಾ ಭವೇತ್‌ ॥ 18-74 

ವಾಣಿ ಮತ್ತು ಮನಸ್ಸುಗಳಿಗೆ ಅಗೋಚರವಾದ ಪರಿಚ್ಛೇದವಲ್ಲದ (ಅಖಂಡವಾದ) ತನ್ನ ಆತ್ಮಾನಂದವನ್ನು ಅನುಭವಿಸುತ್ತಿರುವ 
ಯೋಗಿಗೆ ಬೇರೆ ಕಡೆ ಪ್ರೀತಿಯು ಅದು ಹೇಗೆ ತಾನೆ ಉಂಟಾದೀತು?) 


ಜ್ಞಾನಾಮೃತೇನ ತೃಪ್ತಸ್ಯ 
ಕಿಮನ್ಶೈರ್ಭೋಜ್ಯವಸ್ತುಭಿಃ | 
ಜ್ಞಾನಾದೇವ ಪರಾನಂದಮ್‌ 
ಪಕಾಶಯತಿ ಸಚಿವಃ ॥ 18-75 
ಜ್ಞಾನಾ ಮ್ಹತದಿಂ ಪನಾದ ಯೋಗಿಗೆ ಅದಕ್ಕಿಂತಲೂ ಭಿನವಾ 


ಲ 


ಭೋಜ್ಯ ವಸ್ತುಗಳಿಂದ ಏನು ಪ್ರಯೋಜನ? ಆದ್ದರಿಂದ 
ಶ್ರುತಿಯಲ್ಲಿ ಹೇಳಿದ್ದಾನೆ. 


ಕಿಮನ್ಬೈರ್ಭೊೋಗಸಾಧನೈಃ ॥ 18-76 

ಸಚ್ಚಿದಾನಂದ ಲಕ್ಷಣವಾದ ಮುಕಿಯೇ ಪರಾತ್ಸಪಿಯು, ಹೀಗೆ ಮುಕನಾದ ಅಂತೆಯೇ ನಿತ್ಸ್ತತ್ತಪನಾದ ಯೋಗಿಗೆ ಅನ್ನಭೋಗ 
ಸಾಧನಗಳಿಂದ ಏನು ಪ್ರಯೋಜನ? 

ನ ಬಾಹ್ಯಂ ಕರ್ಮ ತಸ್ಕಾಸ್ತಿ 

ನ ಚಾಂತರ್ನೆವ ಕುತ್ರಚಿತ್‌ | 

ಶಿವೈಕ್ಯಜ್ಛಾನರೂಢಸ್ಯ 

ದೇಹಭ್ರಾಂತಿಂ ವಿಮುಂಚತಃ ॥ 18-77 

ಶಿವ್ಲೆಕ್ತ ಜ್ಞಾನದಿಂದ ದೇಹಭಾಂತಿಯನ್ನು ಕಳೆದುಕೊಂಡ ಯೋಗಿಗೆ ಬಾಹ್ನ ಕರ್ಮವಾಗಲಿ, ಅಂತರಂಗ ಕರ್ಮವಾಗಲಿ ಅಥವಾ 
ಇನ್ನಾವುದೇ ಕರ್ಮವಾಗಲಿ ಇರು 


ನ ಕರ್ಮಬಂಧೇ ನ ತಪೋವಿಶೇಷೇ 

ನ ಮಂತ್ರಯೋಗಾಭ್ಯಸನೇ ತಥೈವ | 

ಧ್ಯಾನೇ ನ ಬೋಧೇ ಚ ತಥಾತ್ಮತತ್ತ್ವೇ 

ಮನಃಪ್ರವೃತ್ತಿಃ ಪರಯೋಗಭಾಜಾಮ್‌।॥ 18-78 

- ಉಪೇಂದ್ರವಜ್ರಾ ವೃತ್ತಮ್‌ 

ಪರಶಿವ ಬ್ರಹ್ಮದೊಡನೆ ಸಾಮರಸ್ಯವನ್ನು ಪಡೆದುಕೊಂಡಿರುವ ಈ ಸೇವ್ಯ ಪ್ರಸಾದಿಗೆ ಕರ್ಮಬ೦ಧನದಲ್ಲಿಯೇ ಆಗಲಿ, 
ಯಾವುದೇ ವಿಶಿಷ್ಟ ತಪಸ್ಸಿನಲ್ಲಿಯೇ ಆಗಲಿ, ಮಂತ್ರ, ಲಯ, ಹಠ ಮತ್ತು ರಾಜಯೋಗಾದಿಗಳ ಅಭ್ಯಾಸದಲ್ಲಿಯೇ ಆಗಲಿ, 
ಅದರಂತೆ ಧ್ಯಾನದಲ್ಲಿಯೇ ಆಗಲಿ ಮತ್ತು ಬೋಧನಾತ್ಮಕ ವ್ಯವಹಾರದಲ್ಲಿಯೇ ಆಗಲಿ ಅವನ ಮನಃಪ್ರ 


१, ಇರುವುದಿಲ್ಲ. 


ಅತಿ ಸೇವ್ಠಪಸಾದಿಸ್ಥಲಂ ಇಲ್ಲಿಗೆ ಸೇವ್ವಪಸಾದಿಸ್ಥಲವು ಮುಗಿಯಿತು. 


ತ್ರೀ ತಿವಗೀತೇಷು ಸಿದ್ಧಾಂತಾಗಮೇಷು ತಿವಾದ್ದೈ ತವಿದ್ಯಾಯಾಂ ತಿವಯೋಗಶಾಸ್ತ್ರೇ ತ್ರೀರೇಖಕಾಗಸ್ವ್ಯ ಸಂವಾದೇ ವೀರಶ್ಳೈೆವಧರ್ಮನಿರ್ಣಯೇ, 
ಮು 
ತ್ರೀತಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣ್‌ೌ ಲಿಂಗಸ್ಥಲಾಂತರ್ಗತ ಪ್ರಾಣಲಿಂಗಿಸ್ಳಲೇ 
ಆತ್ಮಸ್ಥಲಾದಿನವವಿಧಸ್ಯಲಾಂತರ್ಗತಪ್ರಸಂಗೋ ನಾವು ಅಷ್ಟಾದಶಃ ಪರಿಚ್ಛೇದಃ 1 
ಓಂ ತತ್ತತ್‌ ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ 
ಪ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈ ೈತವಿದ್ಧಾರೂಪವೂ. ಶಿವರ್ಯೋಶಾಸ್ತವೂ, ಶ್ರೀ ರೇಣುಕಾಗಸ್ಥ 5 ಸಂವಾದರೂಪವೂ, 
¢ ಯು 8 
ಶ್ರೀವೀರಶೈ ವಧರ್ಮನಿರ್ಣಯವೂ, 
ಪ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾ೦ತ ಶಿಖಾಮಣಿಯಲ್ಲಿ ಲಿಂಗಸ್ಥಲಾಂತರ್ಗತವಾದ ಪ್ರಾಣಲಿಂಗಿಸ್ಥಲದಲ್ಲಯ 
ಆತ್ಮಸ್ಥಲಾದಿ ಒಂಭತ್ತು ವಿಧ ಸ್ಥಲಪಸಂಗವೆಂಬ ಹೆಸರಿನ ಹದಿನೆಂಟನೆಯ ಪರಿಚ್ಛೇದವು ಮುಗಿಯಿತು. 


ಏಕೋನವಿಂಶಃ ಪರಿಚೇದಃ 


ಹತೊಂಭತನೆಯ ಪರಿಚ್ಛೇದವು 
(97 ಶ್ಲೋಕಗಳು) 


ಶರಣಸ್ಥಲಾಂತರ್ಗತದ್ದಾದಶವಿಧಲಿಂಗಸ್ಥಲಪ್ರಸ ೦ಗಃ 
ಶರಣಸ್ಥಲಾಂತರ್ಗತವಾದ ದ್ವಾದಶವಿಧ ಲಿಂಗಸ್ಥಲ ಪ್ರಸಂಗವು 


ಅಥ ಶರಣಸ್ಥಲಮ್‌ 
ಈಗ ಶರಣಸ್ಥಲವು 
(5 ಶ್ಲೋಕಗಳು) 


॥ ಅಗಸ್ತ 5 ಉವಾಚ ॥ 
ಸಲಭೇದಾಃ ಸಮಾಖಾತಾಃ 
ಪಾಣಲಿಂಗಿಸಲಾಶಯಾಃ | 
ಕಥಯ ०९२९८३० ಮೇ 
ಶರಣಸ್ಥಲಸಂತ್ರಿತಮ್‌ ॥ 19-1 


ಭೇದಗಳು ತಮ್ಮಿಂದ ಚೆನ್ನಾಗಿ ಹೇಳಲ್ಪಟ್ಟವು. ಇನ್ನು 
ಹೇಳುವಂತಹವನಾಗು. 


ಇಸ 


ಹೇ ರೇಣುಕ ಗಣೇಶ್ವರನೇ, ಪ್ರಾಣಲಿಂಗಿಸ್ನಲವನ್ನು ಆಶ್ರಯಿಸಿದ 
ಶರಣಸ್ಥಲವನ್ನು ಆಶ್ರಯಿಸಿದ ಸ್ಥಲ ಭೇ ಕುರಿತು ನನಗೆ 


॥ ಶ್ರೀ ರೇಣುಕ ಉವಾಚ ॥ 
ಶರಣಸ್ಥಲಮಾತ್ರಿತ್ಯ 
ಸ್ಥಲದ್ದಾದಶಕಂ ಮಯಾ । 
ಉಚ್ಯತೇ ನಾಮ ಸರ್ವೇಷಾಮ್‌ 
ಸ್ಥಲಾನಾಂ ಶೃಣು ತಾಪಸ ॥ 19-2 
ದೀಕ್ಷಾಪಾದೋದಕಂ ಪೂರ್ವಮ್‌ 
ಶಿಕ್ಷಾ ಪಾದೋದಕಂ ತತಃ | 
ಜ್ಞಾನಪಾದೋದಕಂ ಚಾಥ 
ಕ್ರಿಯಾನಿಷ್ಟತ್ತಿಕಂ ತತಃ ॥ 19-3 


ಭಾವನಿಷ್ಟತ್ತಿಕಂ ಚಾಥ 
ಜ್ಞಾನನಿಷತಿಕಂ ತತಃ 
ಪಿಂಡಾಕಾಶಸಲಂ ಚಾಥ 
ಬಿಂದಾಕಾಶಸಲಂ ತತಃ ॥ 19-4 


ಮಹಾಕಾಶಸಲಂ ಚಾಥ 
ಕ್ರಿಯಾಯಾಶ್ಚ ಕಾಶನಮ್‌ । 


ಭಾವಪ್ರಕಾಶನಂ ಪಶ್ಚಾತ್‌ 

ತತೋ ಜ್ಞಾನಪ್ರಕಾಶನಮ್‌ । 

ಸ್ಪರೂಪಂ ಪೃಥಗೇತೇಷಾಮ್‌ 
ಕಥಯಾಮಿ ಯಥಾಕ್ರಮಮ್‌ ॥ 19-5 


ಹೇ ತಪಸ್ವಿಯಾದ ಆಗಸ್ತ್ಯನೇ, ಈ ಶರಣಸ್ಥಲದಲ್ಲಿ ಹನ್ನೆರಡು ಸ್ಥಲಗಳು ಇರುತ್ತವೆ. ಆ ಎಲ್ಲವುಗಳ ಹೆಸರುಗಳನ್ನು ನಾನು 
ಹೇಳುತ್ತೇನೆ. ನೀನು ಶ್ರವಣ ಮಾಡು ದೀಕ್ಷಾಪಾದೋದಕಸ್ಥಲವು ಮೊದಲನೆಯದು. ಅನಂತರ ಶಿಕ್ಟಾಪಾದೋದಕ ಸ್ಥಲವು. 


ಆದಾದ ಮೇಲೆ ಜ್ಞಾನಪಾದೋದ ಸ್ಥಲವು. ಅನಂತರ ಕ್ರಿಯಾನಿಷ್ಟತ್ತಿಸ್ಥಲವು. ತರುವಾಯ ಭಾವವಿಷ್ಣತ್ತಿಸ್ಥಲವು. ನಂತರ 
ಜ್ಞಾನನಿಷ್ಟತ್ತಿಸ್ಥಲವು. ಅದಾದ ಮೇಲೆ ಪಿ೦ಡಾಕಾಶಸ್ಥಲವು. ಅದಾದ ಮೇಲೆ ಬಿಂದ್ಹಾಕಾಶಸ್ಥಲವು. ಅನಂತರ ಮಹಾಕಾಶಸ್ಥಲವು. 
ತರುವಾಯ ಕ್ರಿಯಾಪ್ರಕಾಶನಸ್ಥಲವು. ನಂತರ ಭಾವಪ್ರಕಾಶನಸ್ಥಲವು. ನ೦ತರ ಜ್ಞಾನ ಪ್ರಕಾಶನಸ್ಥಲವು. ಈ ಎಲ್ಲವುಗಳ 
ಭಿನ್ನಭಿನ್ನ ಸ್ವರೂಪಗಳನ್ನು ಕುರಿತು ಕ್ರಮವಾಗಿ ಹೇಳುತ್ತೇನೆ. 


81. ಅಥ ದೀಕ್ಷಾಪಾದೋದಕಸ್ಥಲಮ್‌ 
ಈಗ ದೀಕ್ಷಾಪಾದೋದಕಸ್ಥಲವು 
(6 ಶ್ಲೋಕಗಳು) 


ದೀಕ್ಷಯಾಂಪಗತದ್ವೈತಮ್‌ 

ಯಜ್ಜಾನಂ ಗುರುಶಿಷ್ಯಯೋಃ | 

ಆನಂದಸ್ಯೈಕ್ಯಮೇತೇನ 

ದೀಕ್ಷಾಪಾದೋದಕಂ ಸ್ಮೃತಮ್‌ ॥ 19-6 

ಸದ್ಗುರುವಿನಿಂದ ಪ್ರಾಪ್ತವಾದ ಚಿನ್ಮಯ ದೀಕ್ಷೆಯಿಂದ ಗುರುಶಿಷ್ಠರಲ್ಲಿಯ ಧ್ವೈತಭಾವನೆಯು ದೂರವಾಗಿ ಅವರಲ್ಲಿ ಉಂಟಾದ ಅದ್ವೈತಜ್ಞಾನದ 
ಮೂಲಕವಾಗಿ ಅವರೀರ್ವರಲ್ಲಿ ನಿಜಾನಂದದ ಐಕ್ಕಸ್ಥಿತಿಯು ಪ್ರಾಪ್ತವಾಗಲು ಅದಕ್ಕೆ ದೀಕ್ಷಾಪಾದೋದಕವೆಂದು ಕರೆಯುತ್ತಾರೆ (ಗುರು ಶಿಷ್ಕರು 
ಸಮಾನ ಸಾಮರಸ್ಯ ಸ್ಥಿತಿಯನ್ನು ಅನುಭವಿಸುವ ಸ್ಥಲವೇ ದೀಕ್ಷಾಪಾದೋದಕಸ್ಥಲವು). 

ಅಥವಾ ಪಾದಶಬ್ದೇನ 

ಗುರುರೇವ ನಿಗದ್ಯತೇ । 

ಶಿಷ್ಯಶ್ಚೋದಕತಬ್ಬೇನ 

ತಯೋರೈಕ್ಕಂ ತು ದೀಕ್ಷಯಾ ॥ 19-7 

ಅಥವಾ ಈ ದೀಕ್ಷಾಪಾದೋದಕ ಶಬ್ದದಲ್ಲಿನ ಪಾದ ಶಬ್ದದಿಂದ ಗುರುವು ಹೇಳಲ್ಪಡುತ್ತಾನೆ. ಉದಕ ಶಬ್ದದಿಂದ ಶಿಷ್ಠನು ಹೇಳಲ್ಲಡುತ್ತಾನೆ. 
ಅವರೀರ್ವರ ಐಕ್ಕವು ಚಿನ್ನಯ ದೀಕ್ಷೆಯಿಂದ ಉಂಟಾಗುವುದು. 


ಪರಮಾನಂದ ಏವೋಕ್ತಃ 

ಪಾದಶಬ್ಬೇನ ನಿರ್ಮಲ: | 

ಜ್ಞಾನಂ ಚೋದಕಶಬ್ದ್ಬೇನ 

ತಯೋರೈಕ್ಕಂ ತು ದೀಕ್ಷಯಾ ॥ 19-8 

ಹೀಗೆ ಪಾದ ಶಬ್ದದಿಂದ ನಿರ್ಮಲವಾದ ಪರಮಾನ೦ದವೂ ಮತ್ತು ಉದಕ ಶಬ್ದದಿಂದ ಜ್ಞಾನವೂ ಹೇಳಲ್ಪಡುವುದು. ಇವೆರಡರ 
ಐಕ್ಕವು ದೀಕ್ಷೆಯಿಂದ ಉಂಟಾಗುವುದು. 


ಪರಸಂವಿತ್ಛಕಾಶಾತ್ಕಾ 

ಪರಮಾನಂದಭಾವನಾಮ್‌ । 

ಅಧಿಗಮ್ಯ ಮಹಾಯೋಗೀ 

ನ ಭೇದಂ च्य ಪಶ್ಯತಿ ॥ 19-9 

ದೀಕ್ಷಾಪಾದೋದಕ ಸಂಪನ್ನನಾದ ಮಹಾಯೋಗಿಯು ಅತಿಶ್ರೇಷ್ಠವಾದ ಜ್ಞಾನಪ್ರಕಾಶ ಸ್ವರೂಪವಾದ ಆನಂದ ಸ್ಥಿತಿಯನ್ನು 
ಪಡೆದುಕೊಂಡು ಎಲ್ಲಿಯೂ ಭೇದವನ್ನು ಕಾಣುವುದಿಲ್ಲ. (ಭೇದಬುದ್ಧಿಯನ್ನು ಕಳೆದುಕೊಂಡಿರುತ್ತಾನೆ). 


ದೇಶಕಾಲಾದ್ಯವಚ್ಛೇದ- 

ವಿಹೀನಂ ನಿತ್ಯನಿರ್ಮಲಮ್‌ 

ಆನಂದಂ ಪ್ರಾಪ್ಯ ಬೋಧೇನ 

ನಾನ್ಯತ್‌ ಕಾಂಕ್ಷತಿ ಸಂಯಮೀ ॥ 19-10 

ದೇಶ, ಕಾಲ ಮತ್ತು ವಸ್ತು ಪರಿಚ್ಛೇದವಿಲ್ಲದ (ಅಖಂಡವಾದ), ನಿತ್ಯವಾದ ಮತ್ತು ನಿರ್ಮಲವಾದ ಪರಮಾನಂದ ಸ್ವರೂಪವನ್ನು 
ಬೋಧದಿಂದ (ಶಿವಾದ್ವೈತ ಜೋಧದಿಂದ) ಪಡೆದುಕೊಂಡ ಸಂಯಮಿಯಾದ ಈ ದೀಕ್ಬಾಪಾದೋದಕಸ್ಥಲದ ಯೋಗಿಯು 
ಬೇರೆ ಯಾವುದನ್ನೂ ಅಪೇಕ್ಷಿಸುವುದಿಲ್ಲ. 


ಜ್ಞಾನಾಮೃತಮಪಿ ಸ್ವಚ್ಛಮ್‌ 
ಗುರುಕಾರುಣ್ಯಸಂಭವಮ್‌ 
ಆಸ್ಚಾದ್ಯ ರಮತೇ ಯೋಗೀ 
ಸಂಸಾರಾಮಯವರ್ಜಿತಃ ॥ 19-11 


ಗುರುಕಾರುಣ್ಯದಿ೦ದ ಪ್ರಾಪ್ತವಾದ, ನಿರ್ಮಲವಾದ ಜ್ಞಾನಮೃತವನ್ನು ಆಸ್ವಾದಿಸಿದ ಈ ಯೋಗಿಯು ಸಂಸಾರವೆಂಬ 
ರೋಗದಿಂದ (ಭವರೋಗದಿ೦ದ) ಮುಕ್ತವಾಗಿ ಆನಂದಿಸುತ್ತಾನೆ. 


ಇತಿ ದೀಕ್ಷಾಪಾದೋದಕಸ್ಥಲಂ ಇಲ್ಲಿಗೆ ದೀಕ್ಟಾಪಾದೋದಕಸ್ಥಲವು ಮುಗಿಯಿತು. 


82. ಅಥ ಶಿಕ್ಪಾಪಾದೋದಕಸ್ಥಲಮ್‌ 
ಈಗ ಶಿಕ್ಷಾಪಾದೋದಕಸ್ಥಲವು 
(7 ಶ್ಲೋಕಗಳು) 


ಗುರುಶಿಷ್ಯಮಯಂ ಜ್ಞಾನಮ್‌ 

ಶಿಕ್ಷಾ ಯೋಗಿನಮೀರ್ಯತೇ । 

ತಯೋಃ ಸಮರಸತ್ವಂ ಹಿ 

ಶಿಕ್ಪಾಪಾದೋದಕಂ ಸ್ಮೃತಮ್‌ ॥ 19-12 

ಶ್ರೀಗುರುವಿನ ಉಪದೇಶಾತ್ಮಕವಾದ ಶಿಕ್ಷೆಯಿಂದ ಗುರುಶಿಷ್ಯರೀರ್ವರಲ್ಲಿ ಉಂಟಾದ ಸಾಮರಸ್ಯ ಜ್ಞಾನವೇ ಶಿಕ್ಷಾಪಾದೋದಕವೆಂದು 
ಕರೆಯಲ್ಪಡುತ್ತದೆ. 


ಮಥಿತಾಚ್ಛಾಸ್ತಜಲಧೇಃ 
ಯುಕ್ತಿಮಂಥಾನವೈಭವಾತ್‌ | 


ಗುರುಣಾ ಲಭ್ಯತೇ ಬೋಧ- 

ಸುಧಾ ಸುಮನಸಾಂ ಗಣೈಃ: ॥ 19-13 

ಶಿವಾಗಮಶಾಸ್ತ್ರವೆಂಬ ಸಮುದ್ರವನ್ನು ಯುಕ್ತಿರೂಪವಾದ ಮಂದರ ಪರ್ವತವೆಂಬ ಕಡೆಗೋಲಿನಿಂದ ಮಥನ ಮಾಡಿದಾಗ 
ಶಿಕ್ಷಾಗುರುವೆಂಬ ಬೃಹಸ್ಪತಿಯ ವೈಭವದಿಂದ ಶುದ್ಧಮನಸ್ಕರಾದ ದೀಕ್ಷಾಪಾದೋದಕಸ್ಥಲದ ಯೋಗಿಗಳೆಂಬ ದೇವತೆಗಳಿಗೆ 
ಶಿವಾದ್ವೈತ ಜ್ಞಾನವೆಂಬ ಅಮೃತವು ಲಭಿಸುವುದು (ಶಿಕ್ಷಾ ಗುರುವಿನೊಡನೆ ಶಾಸ್ತ್ರ ಚಿ೦ತನೆಯನ್ನು ಮಾಡಿದಾಗ ಶಿವಾದ್ವೈತ 
ಜ್ಞಾನವು ಪ್ರಾಪ್ತವಾಗುವುದು) 

ಜ್ಞಾನಚಂದ್ರಸಮುದ್ಧೂತಾಮ್‌ 

ಪರಮಾನಂದಚಂದಿಕಾಮ್‌ । 

ಪಶ್ಯಂತಿ ಪರಮಾಕಾಶೇ 

ಮುಕ್ತಿರಾತ್‌ ಮಹಾಧಿಯಃ ॥ 19-14 

ಮಹಾಧೀಮಂತರಾದ ಶಿಕ್ಷಾಪಾದೋದಕಸ್ಥಲದ ಯೋಗಿಗಳು ಮುಕ್ತಿಯೆಂಬ ರಾತ್ರಿಯಲ್ಲಿ ಜ್ಞಾನಚೆಂದನಿಂದ ಉತ್ಪನ್ನವಾದ 
ಪರಮಾನಂದ ರೂಪವಾದ ಬೆಳದಿಂಗಳನ್ನು ಪರಮಾಕಾಶರೂಪವಾದ ತಮ್ಮ ಹೃದಯಾಕಾಶದಲ್ಲಿ ಕಾಣುತ್ತಾರೆ. 


ದೃಷ್ಟೇ ತಸ್ಮಿನ್‌ ಪರಾನಂದೇ 
ದೇಶಕಾಲಾದಿವರ್ಜಿತೇ । 

ದ್ರಷ್ಟವ್ಯಂ ವಿದ್ಯತೇ ನಾನ್ಯತ್‌ 

ಶ್ರೋತವ್ಯಂ ಜ್ಞೇಯಮೇವ ವಾ ॥ 19-15 


ವಸ್ತುವೇ ಆಗಲಿ, ಕೇಳಬೇಕಾದ ಜ್ಞಾನವೇ ಆಗಲಿ ಯಾವುದೂ ಇರುವುದಿಲ್ಲ. 
ಆತ್ಮಾನಂದೇನ ತೃಪ್ಪಸ 
& ~ 9 
ಕಾ ಸಹಾ ವಿಷಯೇ ಸುಖೇ । 
ಗಂಗಾಜಲೇನ ತೃಪ್ತಸ್ಯ 
ಕೂಪತೋಯೇ ಕುತೋ ರತಿಃ ॥ 19-16 
ಆತ್ಮಾನಂದದಿ೦ದ ತೃಪ್ತನಾದ ಯೋಗಿಗೆ ಶಬ್ದ ಸ್ಪರ್ಶಾದಿ ವಿಷಯಸುಖದಲ್ಲಿ ಇಚ್ಛೆ ಹೇಗೆ ಉಂಟಾದೀತು? ಗಂಗಾಜಲದಿಂದ 
ತೃಪ್ಪನಾದ ಮನುಷ್ಯನಿಗೆ ಬಾವಿಯ ನೀರಿನಲ್ಲಿ ಪ್ರೀತಿ ಉಂಟಾದೀತೇ? 


ಸಾಮರಸ್ಕಾನ್ಮಹಾಯೋಗೀ 

ತಸ್ಯ ಸೀಮಾ ಕುತೋ ಭವೇತ್‌ ॥ 19-17 

ಕಲ್ಲೋಲಗಳಿಲ್ಲದ (ರಾಗ ದ್ವೇಷಗಳೆಂಬ ತೆರೆಗಳಿಲ್ಲದಿರುವ) ತನ್ನ ನಿಜಾನಂದವೆಂಬ ಸುಖಸಾಗರದಲ್ಲಿ ಸಾಮರಸ್ಯ ಭಾವದಿಂದ 
ಮುಳುಗಿದ ಮಹಾಯೋಗಿಗೆ ಸೀಮೆಯೆಂಬುದೇ ಇರುವುದಿಲ್ಲ (ಅವನು ನಿಸ್ನೀಮನಾಗಿರುತ್ತಾನೆ). 


ಗುರುಪ್ರಸಾದಚಂದ್ರೇಣ 

ನಿಷ್ಕಲಂಕೇನ ಚಾರುಣಾ | 

ಯನ್ಮನಃ ಕುಮುದಂ ನಿತ್ಯಮ್‌ 

ಬೋಧಿತಂ ತಸ್ಯ ಕೋ ಭ್ರಮಃ ॥ 19-18 

ನಿಷ್ಠಲಂಕನೂ, ಸುಂದರನೂ ಆದ ಗುರುಪ್ರಸಾದವೆಂಬ ಚಂದ್ರನಿಂದ ಯಾರ ಮನಸ್ಸೆಂಬ ಕುಮುದವು ನಿತ್ಯವೂ 
ವಿಕಸಿತವಾಗಿರುತ್ತದೆಯೋ ಅಂತಹ ಯೋಗಿಗೆ ಯಾವ ಭ್ರಮೆಯುಂಟಾಗಬಲ್ಲದು? 


ಇತಿ ಶಿಕ್ಷಾ ಪಾದೋದಕಸ್ಥಲಂ ಇಲ್ಲಿಗೆ ಶಿಕ್ಷಾಪಾದೋದಕಸ್ಥಲವು ಮುಗಿಯಿತು. 


83. ಅಥ ಜಾನಪಾದೋದಕಸಲಮ್‌ 
ಈಗ ಜ್ಞಾನಪಾದೋದಕಸ್ಥಲವು 
(10 ಶ್ಲೋಕಗಳು) 


ತದೈಕ್ಯಸಂಪದಾನಂದ- 

ಜ್ಞಾನಂ ಜ್ಞಾನಗುರುರ್ಮತಃ | 

ತತ್ಸಾಮರಸ್ಯಂ ಶಿಷ್ಯಸ್ಯ 

ಜ್ಲಾನಪಾದೋದಕಂ ವಿದುಃ ॥ 19-19 

ಪರಾತ್ಚರ ವಸ್ತುವಿನ ಆನಂದ ಸ್ವರೂಪವನ್ನು ತನ್ನ ಅಪರೋಕ್ಷ ಜ್ಞಾನದಿಂದ ಪಡೆದುಕೊ೦ಡವನೇ ಜ್ಞಾನಗುರುವೆಂದು 

ಕರೆಯಲ್ಪಡುತ್ತಾನೆ. ಆ ಗುರುವಿನ ಜ್ಞಾನವನ್ನು ಪಡೆದ ಶಿಷ್ಯನು ಜ್ಞಾನದಲ್ಲಿ ಗುರುವಿನೊಂದಿಗೆ ಸಾಮರಸ್ಯ ಸ್ಥಿತಿಯಲ್ಲಿದ್ದಾಗ ಅದು 
್ಲನಪಾದೋದಕವೆಂದು ಕರೆಸಿಕೊಳ್ಳುತ್ತದೆ 

ಅವಿದ್ಯಾರಾಹುನಿರ್ಮುಕ್ತೋ 

ಜ್ಞಾನಚಂದ್ರಃ ಸುನಿರ್ಮಲಃ | 

ಪ್ರಕಾಶತೇ ಪರಾಕಾಶೇ 


ಪರಾನಂದಮಹಾದ್ಯುತಿಃ ॥ 19-20 

ವಾದ್ವೈತ ಜ್ಞಾನವೆಂಬ ಚಂದ್ರನು ಅವಿದ್ಯೆಯೆಂಬ ರಾಹುವಿನ ಗ್ರಹಣದಿ೦ದ ಮುಕ್ತನಾದಾಗ, ನಿರ್ಮಲವಾಗಿ 
ಪರಮಾನಂದವೆಂಬ ಕಾಂತಿಯುಳ್ಳವನಾಗಿ ಉತ್ಕೃಷ್ಟವಾದ ಹೃದಯಾಕಾಶದಲ್ಲಿ ಪ್ರಕಾಶಿಸುತ್ತಿರುತ್ತಾನೆ. 
ಅಜ್ಞಾನಮೇಘನಿರ್ಮುಕ್ಷಃ 

ಪೂರ್ಣಜ್ಞಾನಸುಧಾಕರ: । 

ಆನಂದಜಲಧೇರ್ವದಿಮ್‌ 

ಅನುಪಶ್ನನ್‌ ವಿಭಾಸತೇ ॥19-21 

ವಾದ್ವೈತ ಜ್ಞಾನವೆಂಬ ೯ಚಿಂದಮ ಅಜ್ಞಾನವೆಂಬ ಮೋಡದ ಮುಸುಕಿನಿಂದ ಮುಕ್ತನಾಗಿ ನಿಜಾನಂದವೆಂಬ ಸಮುದ್ರದ ವೃದ್ಧಿಯನ್ನು 


ಮಾಡುತಾ ಪ್ರಕಾಶಿಸುವನು 
ದು 


ಜ್ಞಾನಚಂದ್ರೋದಯೇ ಜಾತೇ 
ಧೃಸ್ತಮೋಹತಮೋಭರಾಃ 
ಪಶ್ನಂತಿ ಪರಮಾಂ ಕಾಷ್ಠಾಮ್‌ 
ಯೋಗಿನಃ ಸುಖರೂಪಿಣೀಮ್‌ ॥ 19-22 
ग ०६) ಚಂ ಉದಯವಾಗಲು ಅಜ್ಞಾನವೆಂಬ ಕತಲೆಯು ಹರಿದುಹೋಗಲು ( ಜ್ಞಾನ ಪಾದೋದಕ), ಯೋಗಿಗಳು 
ಪರಮಾನಂದ ರೂಪವಾದ ಸ್ಪಸ್ತರೂಪವನ್ನು ನೋಡುವರು (ಅನುಭವಿಸುವರು). 


ಮಾಯಾರಜನ್ಯಾ ವಿರಮೇ 


ಬೋಧಸೂರ್ಯೇ ಪ್ರಕಾಶಿತೇ । 

ನಿರಸ್ತಸರ್ವವ್ಯಾಪಾರಃ 

ಚಿತ್ರಂ ಸ್ವಪಿತಿ ಸಂಯಮೀ ॥ 19-23 

ಮಾಯೆಯೆಂಬ ಕತ್ತಲು ಇಲ್ಲವಾಗಿ ಶಿವಾದ್ವೈತ ಜ್ಞಾನವೆಂಬ ಸೂರ್ಯನು ಉದಯವಾಗಿ ಪ್ರಕಾಶಿಸುತ್ತಿರಲು ಸಂಯಮಿಯಾದ 
ಯೋಗಿಯು ತನ್ನ ಎಲ್ಲ ಬಾಹ್ಯ ವ್ಯವಹಾರಗಳನ್ನು ಬಿಟ್ಟು ನಿದ್ರಿಸುವನು. ಇದೇನು ಆಶ್ಚರ್ಯ? 


ಅನಾದ್ಯವಿದ್ಯಾವಿಚ್ಛಿತ್ತಿ- 

ವೇಲಾಯಾಂ ಪರಯೋಗಿನಃ । 

ಪ್ರಕಾಶತೇ ಪರಾನಂದಃ 

ಪ್ರಪಂಚೇನ ವಿನಾ ಕೃತಃ ॥19-24 

ಆನಾದಿಯಾದ ಅವಿದ್ಯೆಯು ಕಳೆದು ಹೋದಾಗಲೇ ಈ ಪರಯೋಗಿಗೆ ಪ್ರಪಂಚವಿಲ್ಲದ ಆ ಸ್ಥಿತಿಯಲ್ಲಿ ಪರಾನಂದವೇ 
ಪಕಾಶಿಸುವುದು. 


ನಿತ್ಯಾನಂದೇ ನಿಜಾಕಾರೇ 

ವಿಮಲೇ ಪರತೇಜಸಿ । 

ವಿಲೀನಚೇತಸಾಂ ಪುಂಸಾಮ್‌ 

ಕುತೋ ವಿಶ್ವವಿಕಲ್ಪನಾ ॥ 19-25 

ನಿತ್ಯಾನಂದ ಸ್ವರೂಪವೂ ಮತ್ತು ನಿಜಸ್ವರೂಪವೂ ಆಗಿರುವ ನಿರ್ಮಲವಾದ ಪರಶಿವ ಬ್ರಹ್ಮತೇಜಸ್ಸಿನ 
ಜನರಿಗೆ ವಿಶ್ವದ ಕಲ್ಪನೆಯು ಎಲ್ಲಿಂದ ಉಂಟಾದೀತು? 

ಕುತೋ ಬ್ರಹ್ಮಾ ಕುತೋ ವಿಷ್ಣುಃ 

ಕುತೋ ರುದ್ರಃ ಕುತೋ ರವಿಃ | 


36 
& 
ದು 
त्‌ 
२ 

LGL 

KJ 

A 


ಸಾಕ್ಲಾ ತ್ಕೃತಪರಾನಂದ- 
ಜ್ಯೋತಿಷಃ ಸಾಮ್ಯಕಲ್ಪನಾ ॥ 19-26 
ಪರಮಾನಂದ ಸ್ಟರೂಪವೂ ಮತ್ತು ಜ್ಯೋತಿ ರೂಪವೂ ಆದ ಪರಬ್ರಹ್ಮ ತತ್ತ್ವವನ್ನು ಅಪರೋಕವಾಗಿ ಸಾಕ್ಟಾತ್ಕರಿಸಿಕೊಂಡ ಈ 


€ ५) 
ಯೋಗಿಗೆ ಬ್ರಹ್ಮನೇ ಆಗಲಿ, ವಿಷ್ಣುವೇ ಆಗಲಿ, ರುದನೆ ಆಗಲಿ ಅಥವಾ ಸೂರ್ಯನೇ ಆಗಲಿ ಇವರಾರೂ ಸಮಾನರಾಗರು. 


ಅಪರೋಕ್ಷ ಪರಾನಂದ- 

ವಿಲಾಸಸ್ಯ ಮಹಾತ್ಮನಃ 
ಬ್ರಹ್ಮವಿಷ್ಣ್ಯಾದಯೋ ದೇವಾ 

ವಿಶೇಷಾಃ ಸುಖಬಿಂದವಃ ॥ 19-27 


ಯನ್ಮಾತ್ರಾಸಹಿತಂ ಲೋಕೇ 

ವಾಂಛಂತಿ ವಿಷಯಂ ನರಾಃ | 
ತದಪ್ರಮೇಯಮಾನಂದಮ್‌ 

ಪರಮಂ ಕೋ ನ ವಾಂಛತಿ ॥ 19-28 


ಈ ಲೋಕದಲ್ಲಿ ಎಲ್ಲ ಜನರು ಆ ಬ್ರಹ್ನಾಃ ಕಿಂಚಿತ್‌ ಭಾಗದಿಂದ ಕೂಡಿದ ವಿಷಯಗಳನ್ನೇ ಅಪೇಕ್ಷಿಸುತ್ತಾರೆ. ಅಂದಾಗ 
ಆ ಅಪ್ರಮೇಯವಾದ ಪರಮಾನಂದವನ್ನು 


ದದ 
ನ್ನು ಯಾರು ತಾನೇ ಅಪೇಕ್ತಿಸಲಿಕ್ಕಿಲ್ಲ? 


ಅತಿ ಜ್ಞಾನಪಾದೋದಕಸ್ಥಲಂ 
ಇಲ್ಲಿಗೆ ಜ್ಞಾನಪಾದೋದಕಸ್ಥಲವು ಮುಗಿಯಿತು. 
84. ಅಥ ಕ್ರಿಯಾನಿಷ್ಟತ್ತಿಸ್ಸಲಮ್‌ 
ಈಗ ಕ್ರಿಯಾನಿಪ್ಪತ್ತಿಸ್ಸಲವು 
(8 ಶ್ಲೋಕಗಳು) 


ಪರಕಾಯೇ ಕ್ರಿಯಾಪತ್ತಿ: 
ಕಲ್ಪಿತೈವ ಪ್ರಕಾಶತೇ । 

ರಜ್ಜೌ ಭುಜಂಗವದ್‌ ಯಸ್ಮಾತ್‌ 

ಕ್ರಿಯಾನಿಷತ್ತಿಮಾನಯಮ್‌ ॥ 19-29 

ಪರಬ್ರಹ್ಮ ಸ್ಥಿತಿಯಲ್ಲಿರುವ ಪರಕಾಯನಾದ ಈ ಯೋಗಿಯು ಮಾಡುವ ಕ್ರಿಯೆಯು ಹಗ್ಗದಲ್ಲಿಯ ಹಾವಿನಂತೆ ಕಲ್ಪಿತವಾಗಿಯೇ 
ತೋರುತ್ತದೆ. ಇಂತಹ ಕಲ್ಪಿತ ಕ್ರಿಯೆಯುಳ್ಳವನೇ ಕ್ರಿಯಾನಿಷ್ಟಕ್ತಿಮಾನ್‌ ಎಂದು ಕರೆಸಿಕೊಳ್ಳುತ್ತಾನೆ. 


ಜ್ಞಾನಿನಾಂ ಯಾನಿ ಕರ್ಮಾಣಿ 

ತಾನಿ ನೋ ಜನ್ಮಹೇತವಃ । 

ಅಗ್ನಿದಗ್ಗಾನಿ ಬೀಜಾನಿ 

ಯಥಾ ನಾಂಕುರಕಾರಣಮ್‌ ॥ 19-30 

ಅಗ್ನಿದಗ್ಗವಾದ ಬೀಜಗಳು ಹೇಗೆ ಮೊಳಕೆಯೊಡೆಯಲು ಕಾರಣವಾಗು ವುದಿಲ್ಲವೋ ಹಾಗೆ ಈ ಶಿವಾದ್ವೈತ ಜ್ಞಾನಿಯು 
ಮಾಡುವ ಕರ್ಮಗಳು ಅವನ ಪುನರ್ಜನ್ನಕ್ಕೆ ಕಾರಣವಾಗುವುದಿಲ್ಲ. 

ಕರ್ಮಣಾ ಕಿಂ ಕೃತೇನಾಪಿ 

ಜ್ಞಾನಿನೋ ನಿರಹಂಕೃತೇಃ । 

ವಿಕ್ರಿಯಾ ಪ್ರತಿಬಿಂಬಸ್ಥಾ 

ಕಿಂ ಕರೋತಿ ಹಿಮದ್ಗುತೇಃ ॥ 19-31 

ಪ್ರತಿಬಿಂಬದಲ್ಲಿ ಉಂಟಾಗುವ ವಿಕಾರಗಳು ಬಿಂಬರೂಪನಾದ ಚಂದನಲ್ಲಿ ತೋರದಿರುವಂತೆ, ಮೂಲಾಹಂಕಾರ ರಹಿತನಾದ ಈ 
ಕ್ರಿಯಾನಿಪ್ಪತ್ತಿ ಸ್ಥಲದ ಜ್ಞಾನಿಯಿಂದ ಆಚರಿಸಲ್ಪಟ್ಟ ಕರ್ಮಗಳು ಅವನಿಗೆ ಯಾವ ಫಲಗಳನ್ನು ಕೊಡುವುದಿಲ್ಲ 

ಚಂದ್ರಸ್ಯ ಮೇಘಸಂಬಂಧಾದ್‌ 

ಯಥಾ ಗಮನಕಲ್ಪನಾ । 

ತಥಾ ದೇಹಸ್ಯ ಸಂಬಂಧಾತ್‌ 

ಆರೋಪ್ಯಾ ಸ್ಯಾತ್‌ ಕ್ರಿಯಾsತ್ಮನಃ॥ 19-32 


ಆಕಾಶದಲ್ಲಿಯ ಮೇಘಗಳು ಚಲಿಸುವು ಚ೦ದ್ರನಲ್ಲಿ ಹೇಗೆ ಚಲಿಸುವಿಕೆಯು ಕಲಿಸಲಡುತ್ತದೆಯೋ ಅದರಂತೆ ಈ 
ಕ್ರಿಯಾನಿಷ್ಠತ್ತಿ ಸ್ಥಲದ ಯೋಗಿಯ ಎಲ್ಲ ಕ್ರಿಯೆಗಳು ದೇಹ ಸಂಬಂಧದಿಂದ ಅವನಲ್ಲಿ ಆರೋಪಿಸಲ್ಪಡುತ್ತವೆ. 


ಜ್ಞಾನೀ ಕರ್ಮನಿರೂಢೋಷಪಿ 

ಲಿಪ್ಯತೇ ನ ಕ್ರಯಾಫಲೈಃ 

ಫೃತಾದಿನಾ ಯಥಾ ಜಿಹ್ವಾ 

ಭೋಕ್ತೀ ಚಾಪಿ ನ ಲಿಪ್ಯತೇ ॥ 19-33 


ನಿರಸ್ತೋಪಾಧಿಸಂಬಂಧೇ 

ಜೀವೇ ಯಾ ಯಾ ಕ್ರಿಯಾಸ್ಥಿತಿಃ | 

ಸಾ ಸಾ ಪ್ರತೀತಿಮಾತ್ರೇಣ 

ನಿಷ್ಠಲಾ ಚಾತ್ರ ಲೀಯತೇ ॥ 19-34 

ಮೂಲಾಹಂಕಾರ ರೂಪವಾದ ಉಪಾಧಿಯ ಸಂಬಂಧವಿಲ್ಲದ ಜೀವಿಯ (ಯೋಗಿಯ) ಯಾವ ಕ್ರಿಯೆಗಳಿರುತ್ತವೆಯೋ 
ಅವುಗಳೆಲ್ಲವೂ ಪ್ರತೀತಿ ಮಾತ್ರವಾಗಿದ್ದು (ತೋರಿಕೆಯಾಗಿದ್ದು) ನಿಷ್ಠಲಗಳಾಗಿ ಅವನಲ್ಲೇ ಲಯಗೊಳ್ಳುತ್ತವೆ. 
ಗಚ್ಛನ್‌ಸ್ತಿಷ್ಠನ್‌ ಸ್ವಪನ್‌ ವಾಪಿ 

ನ ನಿಷ್ಕರ್ಮಾಸ್ತಿ ಕಶ್ಚನ | 

ಸ್ಹಭಾವೋ ದೇಹಿನಾಂ ಕರ್ಮ 

ಜ್ಞಾನಿನಾಂ ತತ್ತು ನಿಷ್ಠಲಮ್‌ ॥ 19-35 


ದೇಹಿಗಳಿಗೆ (ಜೀವಿಗಳಿಗೆ) ಹೋಗುವ, ನಿಲ್ಲುವ ಮತ್ತು ನಿದ್ರಿಸುವ ಮುಂತಾದ ಕರ್ಮಗಳು ಸ್ಥಾಭಾವಿಕವಾದವುಗಳು. ಈ ಲೋಕದಲ್ಲಿ 
ಯಾರೊಬ್ಬರೂ ನಿಷ್ಕರ್ಮಿಯಾಗಿರಲು ಸಾಧ್ಯವೇ ಇಲ್ಲ. ಜ್ಞಾನಿಗಳು ಮಾಡಿದ ಕರ್ಮಗಳು ಮಾತ್ರ ಅವರಿಗೆ ಯಾವ ಫಲವನ್ನೂ ಕೊಡದೆ 
ನಿಷ್ಠಲಗಳಾಗುತ್ತವೆ. 


ಪರಿಪೂರ್ಣಮಹಾನಂದ- 

ಭಾವಿನಃ ಶುದ್ಧಚೇತಸಃ | 

ನ ಭವೇತ್‌ ಕರ್ಮಕಾರ್ಪಣ್ಯಮ್‌ 
ನಾನಾಭೋಗಫಲಪ್ರದಮ್‌ ॥ 19-36 


ಶುದ್ಧ ಚೇತನವಾದ, ಶುದ್ಧಾಂತಃಕರಣವುಳ್ಳ ಮತ್ತು ಪರಿಪೂರ್ಣವಾದ ಮಹಾನಂದವನ್ನು ಅನುಭವಿಸುತ್ತಿರುವ ಈ ಕ್ರಿಯಾನಿಷ್ಪತ್ತಿ 


ಛಿ 


ಇತಿ ಕ್ರಿಯಾನಿಷ್ನತ್ತಿಸ್ಥಲಂ 
ಇಲ್ಲಿಗೆ ಕ್ರೆಯಾನಿಷ್ಟತ್ತಿಸ್ಯಲವು ಮುಗಿಯಿತು. 


ಸ್ಥಲದ ಯೋಗಿಗೆ ನಾನಾವಿಧ ಭೋಗ ಫಲವನ್ನು ಕೊಡುವ ಕರ್ಮ ಕಾರ್ಪಣ್ಯವು (ಕರ್ಮಗಳ ಪೀಡೆಯು) ಉಂಟಾಗುವುದಿಲ್ಲ. 


85. ಅಥ ಭಾವನಿಷ್ಟತ್ತಿಸ್ಠಲಮ್‌ 
ಈಗ ಭಾವನಿಷ್ಣತ್ತಿಸ್ಥಲವು 
(7 ಶ್ಲೋಕಗಳು) 


ಭಾವಃ ಪ್ರಶೀಯಮಾನೋಪಿ 

ಪರಕಾಯೇ ತು ಕಲ್ಪಿತಃ । 

ಶುಕೌ ರಜತವದ್‌ ಯಸ್ಮಾದ್‌ 
ಭಾವನಿಷ್ಟತ್ತಿಮಾನಯಮ್‌ ॥ 19-37 


ಪರಬ್ರಹ್ಮ ಕಾಯನಾದ ಯೋಗಿಯಲ್ಲಿ ಭಾವವು ತೋರುತ್ತಿದ್ದರೂ ಸಹ (ಕಿಯಾಸಂಬಂಧವಾದ ಭಾವರೂಪ ಮನೋವೃತ್ತಿಯು ತೋರುತ್ತಿದ್ದರೂ 


ಸಹ) ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯಂತೆ ಕಲ್ಪಿತವಾಗಿರುತ್ತದೆ. ಆದ್ದರಿಂದಲೇ ಅವನಿಗೆ ಭಾವನಿಪ್ಪತ್ತಿಮಾನ್‌ ಎಂದು ಕರೆಯುತ್ತಾರೆ. 


ಭಾವೇನ ನಾಸ್ತಿ ಸಂಬಂಧಃ 

ಕೇವಲಜ್ಞಾನಯೋಗಿನಃ | 

ತಥಾಪಿ ಭಾವಂ ಕುರ್ವೀತ 

ಶಿವೇ ಸಂಸಾರಮೋಚಕೇ ॥ 19-38 

ಕೀವಲ ಶಿವಜ್ಞಾನಿಯಾದ ಯೋಗಿಗೆ ಭಾವದೊಂದಿಗೆ ಯಾವ ಸಂಬಂಧವೂ ಇರುವುದಿಲ್ಲ ಆದರೂ ಸಹ ಸಂಸಾರದಿಂದ 
ಬಿಡುಗಡೆಯನ್ನುಂಟುಮಾಡುವ ಶಿವನ ವಿಷಯಕವಾದ ಭಾವವನ್ನು ಮಾಡಲೇಬೇಕು. 


ಪರಿಪೂರ್ಣಪ್ರಬೋಧೇತಪಿ 

ಭಾವಂ ಶಂಭೌ ನ ವರ್ಜಯೇತ್‌ । 

ಭಾವೋಹಿ ನಿಹಿತಸ್ತಸ್ಥಿನ್‌ 

ಭವಸಾಗರತಾರಕ: ॥ 19-39 

ಪರಿಪೂರ್ಣವಾದ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ ನಂತರವೂ ಸಹ ಆ ಯೋಗಿಯು ಶಂಭುವಿನಲ್ಲಿ ತನ್ನ 
ಭಾವನೆಯನ್ನು (ಶಿವೋಹಂ ಭಾವನೆಯನ್ನು) ಅದೆಂದಿಗೂ ಬಿಡಕೂಡದು. ಏಕೆಂದರೆ ಶಿವನಲ್ಲಿ ಇರಿಸಿದ ಆ ಭಾವವು 
ನಿಶ್ಚಯವಾಗಿ ಭವಸಾಗರ ತಾರಕವಾಗಿರುತ್ತದೆ. 

ನಿವರ್ತ್ಯ ८८६१९८० ದುಃಖಮ್‌ 

ಭಾವಃ ಶೈವೋ ನಿವರ್ತತೇ । 

ಯಥಾ ಕಾಷ್ಠಾದಿಕಂ त्श 

ಸ್ವಯಂ ಶಾಮ್ಯತಿ ಪಾವಕಃ ॥ 19-40 

ಅಗ್ನಿಯು ಕಾಷ್ಠಾದಿಗಳನ್ನು (ಕಟ್ಟಿಗೆ ಮುಂತಾದ ಪದಾರ್ಥಗಳನ್ನು) ಸುಟ್ಟು ಬಳಿಕ ತಾನೇ ಹೇಗೆ ಶಾಂತವಾಗುತ್ತದೆಯೋ 
ಅದರಂತೆ ಈ ಭಾವನಿಷ್ಟತ್ತಿಸ್ಥಲದ ಯೋಗಿಯು ಮನಸಿನಲ್ಲಿ ಉಂಟಾದ "ಶಿವೋ*ಹಂ' ಭಾವನೆಯೂ ಸಹ ಜನ್ಮ 
ಸಂಬಂಧಿಯಾದ ದುಃಖವನ್ನು ದೂರಮಾಡಿ ತಾನೂ ಅಡಗಿಹೋಗುತ್ತದೆ. 


ಪ್ರಕಾಶಿತೇ ಶಿವಾನಂದೇ 

ತದ್ಭಾವೈಃ ಕಿಂ ಪ್ರಯೋಜನಮ್‌ । 

ಸಿದ್ಧೇ ಸಾಧ್ಯೇ ಚಿರೇಣಾಪಿ 

ಸಾಧನೈಃ ಕಿಂ ಪ್ರಯೋಜನಮ್‌ ॥ 19-41 


ಹೀಗೆ ದುಃಖವನ್ನು ದೂರ ಮಾಡಿ ಶಿವಾನಂದವನ್ನು ಪ್ರಕಾಶಗೊಳಿಸಿದ ಮೇಲೆ ಆ ಭಾವನೆಯಿಂದ (२९०९520 ಭಾವನೆಯಿಂದ) ಏನು 
ಪ್ರಯೋಜನ? ಬಹುಕಾಲದಿಂದಲೂ (ಇದ್ದ) ಸಾಧ್ಯವು ಸಿದ್ಧವಾದ ಮೇಲೆ ಸಾಧನೆಗಳಿಂದ ಏನು ಪ್ರಯೋಜನ? (ಶಿವೋಹಂ ಭಾವನೆಯೇ 
ಸಾಧನ, ಶಿವನಾಗಿರುವುದೇ ಸಿದ್ದಿ). 


ಏಕೀಕೃತೇ ಶಿವೇ ಭಾವೇ 

ಜ್ಞಾನೇನ ಸಹ ಸಂಯಮೀ । 

ವಿಸ್ಮಿತಾತ್ಮಸಮಾವೇಶಃ 

ಶಿವಭಾವೇ ವಿಭಾಸತೇ ॥ 19-42 

ಸಂಯಮಿಯಾದ ಯೋಗಿಯು ಜ್ಞಾನದಿಂದ (ಶಿವನ ಪರಿಚಿಯಾತ್ಮಕ ಪರೋಕ್ಷ ಜ್ಞಾನದಿಂದ) ಕೂಡಿದ ತನ್ನ ಭಾವನೆಯನ್ನು ಶಿವನಲ್ಲಿ 
ಏಕೀಕರಿಸಲಾಗಿ ಆಶ್ಚರ್ಯಕರವಾದ ಅತ್ಮ ಸಮಾವೇಶವಾಗುವುದು (ಸ್ಪಸ್ಥರೂಪ ಅನುಭೂತಿಯಾಗುವುದು). ಆ ಸ್ಥಿತಿಯಲ್ಲಿನ ಯೋಗಿಯ 
ಶಿವಭಾವದಲ್ಲಿಯೇ ಪಕಾಶಿಸುತ್ತಿರುತ್ತಾನೆ. 


ನ ಭಾವೇನ ವಿನಾ ಜ್ಞಾನಮ್‌ 
ನ ಭಾವೋ ಜ್ಞಾನಮಂತರಾ | 
ಮೋಕ್ಷಾಯ ಕಾರಣಂ ಪ್ರೋಕಮ್‌ 
©) = 
ತಸ್ಮಾದುಭಯಮಾಶ್ರಯೇತ್‌ ॥ 19-43 
ಭಾವವಿಲ್ಲದೆ ಜ್ಞಾನವುಂಟಾಗುವುದಿಲ್ಲ. ಜ್ಞಾನದ ಹೊರತಾಗಿ ಭಾವವು ಇರಲಾರದು. ಆದ್ದರಿಂದ ಭಾವ ಜ್ಞಾನಗಳೆರಡೂ 
ಮೋಕ್ಷಕ್ಕೆ ಕಾರಣವೆಂದು ಹೇಳಲ್ಪಟ್ಟಿದೆ. ಅಂತೆಯೇ ಸಾಧಕನು ಭಾವ ಜ್ಞಾನಗಳೆರಡನ್ನೂ ಆಶ್ರಯಿಸಬೇಕು. 


ಅತಿ ಭಾವನಿಪ್ಪತ್ತಿಸ್ಠಲಂ ಇಲ್ಲಿಗೆ ಭಾವನಿಷ್ಟತ್ತಿಸ್ಥಲವು ಮುಗಿಯಿತು. 


86. ಅಥ ಜಾನನಿಷತಿಸಲಮ್‌ 
ಅ => ¢ 


ಈಗ ಜ್ಞಾನನಿಷ್ಟತ್ತಿಸ್ಥ ಲವು 
(7 ಶ್ಲೋಕಗಳು) 


ಜ್ಞಾನಸ್ಯ ವ್ಯವಹಾರೇಇಪಿ 

ಜ್ಞೇಯಾಭಾವಾತ್‌ ಸ್ವಭಾವತಃ । 

ಇಸ್‌ ತ 

ಸ್ವಪ್ನವಜ್ಜಾನನಿಷ್ಟತ್ಯಾ 

ಜ್ಞಾನನಿಷ್ಟನ್ನ ಇತ್ಯಸೌ ॥ 19-44 

ಭಾವನಿಪ್ಟತ್ತಿಸ್ಯಲದ ಯೋಗಿಯಲ್ಲಿ ಜ್ಞಾನದ ವ್ಯವಹಾರವಾಗುತ್ತಿದ್ದರೂ ಅಲ್ಲಿ ಸ್ಪಸ್ತರೂಪದ ಹೊರತಾಗಿ ಬೇರೆ ಯಾವುದೇ ಜ್ಹೇಯ ಪದಾರ್ಥಗಳು 
ಇಲ್ಲದಿರುವುದರಿಂದ ಅವನ ಆ ಜ್ಞಾನವು ಸ್ವಪ್ನಜ್ಞಾನದಂತೆ ಇರುತ್ತದೆ. ಇಂತಹ ಜ್ಞಾನವುಳ್ಳವನೇ ಜ್ಞಾನನಿಷ್ಠನ್ನನಿಂದು ಕರೆಯಿಸಿಕೊಳ್ಳುವನು. 
(ಜಾಗತದಲ್ಲಾಗುವ ಈ ಯೋಗಿಯ ಜ್ಞಾನ ವ್ಯವಹಾರಗಳು ಸ್ವಪ್ನ ಜ್ಞಾನದಂತೆ ಅಸ್ಥಿರವೆಂಬುದಾಗಿ ತಿಳಿದುಕೊಳ್ಳಬೇಕು). 


ಜಾತಂ ಯಥಾ ಜ್ಞಾನಮ್‌ 
ಸ್ವಾರ್ಥೈರ್ನಿವರ್ತತೇ 


ಜ್ಞಾನಂ ಜ್ಞೇಯಂ ನಿವರ್ತತೇ ॥ 19-45 


ಆ 


ಸ್ಪಷ್ನದಲ್ಲಿ ಹುಟ್ಟಿದ ಜ್ಞಾನವು ಎಚ್ಚ ನೆ ತನ್ನ ಎಲ್ಲ ವಿಷಯಗಳೊಡನೆ ಹೇಗೆ ಇಲ್ಲವಾಗುವುದೋ ಅದರಂತೆ 
ಸ್ಪಸರೂಪದ ಪ್ರಕಾಶವಾಗಲು ಜಾಗದಾವಸ್ಥೆ ನ ಮತು ಜೇಯಗಳೆರಡೂ ಇಲ್ಲವಾಗುವುವು 


ಪರಿಪೂರ್ಣೇ ಮಹಾನಂದೇ 

ಪರಮಾಕಾಶಲಕ್ಷಣೇ | 

ಶಿವೇ ವಿಲೀನಚಿತ್ತಸ್ಯ 

ಕುತೋ ಜ್ಞೇಯಾಂತರೇ ಕಥಾ॥ 19-46 

ಪರಿಪೂರ್ಣವೂ, ಮಹಾನಂದ ಸ್ವರೂಪವೂ ಆದ ಪರಮಾಕಾಶರೂಪವಾದ ಪರಶಿವನಲ್ಲಿ ಜಿತವೃತಿಯು ಅಡಗಿ ಹೋಗಲು ಆ ಯೋಗಿಗೆ 
ಬೇರೊಂದು ಜ್ಹ್ಞೇಯ ವಿಷಯದ ವ್ಯವಹಾರವು ಎಲ್ಲಿಂದ ಆದೀತು? 

ಅಖಂಡಾನಂದಸಂವಿತ್ತಿ- 

ಸ್ಪರೂಪಂ ಬ್ರಹ್ಮಕೇವಲಮ್‌ । 

ಮಿಥ್ಯಾ ತದನ್ಯದಿತ್ಯೇಷಾ 

ಸ್ಥಿತಿರ್ಜ್ಯಾನಮಿಹೋಚ್ಯತೇ ॥ 19-47 

ಅಖಂಡವೂ, ಚಿದಾನಂದ ಸರೂಪವೂ ಆದ ಬ್ರಹವೊಂದೇ ಸತ್ತವಾದುದು. ಅದಕ್ಕಿಂತಲೂ ಭಿನ್ನವಾದುದೆಲ್ಲವೂ 
ಮಿಥ್ನಾರೂಪವಾದುದು ಎಂಬ ಅರಿವಿನ ಸ್ಲಿತಿಯೇ ಜ್ಞಾನವೆಂಬುದಾಗಿ ಹೇಳಲಡುತದೆ 

ಸತ್ತಾತ್ಮನಾಂನುವೃತ್ತಂ ಯದ್‌ 

ಘಟಾದಿಷು ಪರಂ ಹಿ ತತ್‌ | 

ವ್ಯಾವರ್ತಮಾನಾ ಮಿಥ್ಯೇತಿ 

ಸಿತಿರ್ಜಾನಮಿಹೋಚ್ನತೇ ॥ 19-48 

ಘ ದಿ ವಸ್ತುಗಳಲ್ಲಿ ಯಾವುದು ಸದ್ರೂಪದಿಂದ ಓತಪ್ರೋತ ವಾಗಿರುವುದೋ ಅದುವೇ ಪರಬ್ರಹ್ಮವು, ಆದುವೇ 
ಸತ್ಯವಾದುದ್ದು. ಆದರೆ ವ್ಯಾವರ್ತನಗೊಳ್ಳುತ್ತಿರುವ (ಒಂದಕ್ಕೊಂದು ಭಿನ್ನವಾಗಿ ತೋರುತ್ತಿರುವ) ಫಟಪಟಾದಿಗಳ 


$ 
ನಾಮರೂಪಾದಿಗಳು ಮಿಥೈಯೆಂಬ ತಿಳುವಳಿಕೆಯೇ ಜ್ಞಾನವಾಗಿದೆ. 


ಅಕಾರಣಮಕಾರ್ಯಂ ಯತ್‌ 

ಅಶೇಷೋಪಾಧಿವರ್ಜಿತಮ್‌ । 

ತದ್ದಹ್ನ ತದಹಂ ಚೇತಿ 

ನಿಷ್ಠಾ ಜ್ಞಾನಮುದೀರ್ಯತೇ ॥ 19-49 

ಪರಬ್ರಹ್ಮವು ಕಾರಣವೂ ಅಲ್ಲ ಮತ್ತು ಅದು ಕಾರ್ಯವೂ ಅಲ್ಲ. ಹಾಗೂ ಅದು ಎಲ್ಲ ಉಪಾಧಿಗಳಿ೦ದ ಮುಕ್ತವಾಗಿರುತ್ತದೆ. 
ಅಂತಹ ಆ ಪರಬ್ರಹ್ಮವೇ ನಾನು ಎಂಬ ದೃಢವಾದ ತಿಳುವಳಿಕೆಯೇ ಜ್ಞಾನವೆಂದು ಕರೆಯಲ್ಪಡುತ್ತದೆ. 

ಜ್ಞಾತಾಪ್ಯಹಂ ಜ್ಞೇಯಮಿದಮ್‌ 

ಅತಿ ವ್ಯವಹೃತಿಃ ಕುತಃ । 

ಅಭೇದಬ್ರಹ್ಮಸ್ಥಾರಸ್ಯೇ 

ನಿರಸ್ತಾಖಿಲವಸ್ತುನಿ ॥ 19-50 

ತನ್ನಲ್ಲಿ ನಾಮರೂಪಾತ್ಮಕ ಪ್ರಪ೦ಚವಿಲ್ಲದಿರುವ ಆ ಪರಬ್ರಹ್ಮದೊಂ೦ದಿಗೆ ಸಾಮರಸ್ಯ ಸ್ಥಿತಿಯನ್ನು ಪಡೆದ ಜ್ಞಾನನಿಪ್ಪತ್ತಿ ಸ್ಥ 
ಯೋಗಿಗೆ ನಾನು ತಿಳಿದುಕೊಳ್ಳುವವನು ಎಂಬ ಜ್ಞಾತೃತ್ವ ವ್ಯವಹಾರವಾಗಲಿ, ಇದು ತಿಳಿಯಲ್ಪಡುತ್ತದೆ ಎಂಬ ಜ್ಞೇಯ 
ವವಹಾರವಾಗಲಿ ಹೇಗೆ ಸಂಭವಿಸಲು ಸಾಧ್ಯ? 


ಅತಿ ಜ್ಞಾನನಿಷ್ಠತ್ತಿಸ್ಸಲಂ ಇಲ್ಲಿಗೆ ಜ್ಞಾನನಿಷ್ತತ್ರಿಸ್ಥಲವು ಮುಗಿಯಿತು. 
87. ಅಥ ಪಿಂಡಾಕಾಶಸ್ಥಲಮ್‌ 
ಈಗ ಪಿ೦ಡಾಕಾಶಸ್ಥಲವು 
(8 ಶ್ಲೋಕಗಳು) 


ಯಥಾ ಪಿ೦ಡಸ್ಥ ಆಕಾಶ- 

ಸ್ತಥಾತ್ಮಾ ಪೂರ್ಣ ಉಚ್ಯತೇ | 

ಏತದರ್ಥವಿವೇಕೋ ಯಃ 

ಪಿ೦ಡಾಕಾಶಸ್ಥಲಂ ವಿದುಃ ॥ 19-51 

ಪೂರ್ಣವಾದ ಆಕಾಶವು ಹೇಗೆ ಪಿಂಡದಲ್ಲಿ ಇರುತ್ತದೆಯೋ ಅದರಂತೆ ಪಿಂಡದಲ್ಲಿರುವ ಆತ್ಮವೂ ಸಹ ಪೂರ್ಣವಾಗಿರುತ್ತದೆ. ಈ ಪ್ರಕಾರವಾದ 
ಯಾವ ಅರ್ಥದ ವಿವೇಕವಿರುತ್ತದೆಯೋ ಆ ವಿವೇಕವುಳ್ಳವನೇ ಪಿಂಡಾಕಾಶಸ್ಥಲಿಯೆಂದು ಜ್ಞಾನಿಗಳು ತಿಳಿಯುತ್ತಾರೆ. 
ಘಟೋಪಾಧಿರ್ಯಥಾಕಾಶಃ 

ಪರಿಪೂರ್ಣ: ಸ್ಪರೂಪತಃ । 

ತಥಾ ಪಿಂಡಸ್ಥಿತೋ ಹ್ಯಾತ್ಮಾ 

ಪರಿಪೂರ್ಣಃ ಪ್ರಕಾಶತೇ ॥ 19-52 


ಘಟದ ಉಪಾಧಿಯುಳ್ಳ ಆಕಾಶವು ಸ್ವರೂಪತಃ ಹೇಗೆ ಪರಿಪೂರ್ಣ ವಾಗಿರುತ್ತದೆಯೋ ಅದರಂತೆ ಪಿಂಡದಲ್ಲಿರುವ (ಶರೀರದಲ್ಲಿರುವ) ಈ 
ಆತ್ಮವೂ ಸಹ ಪರಿಪೂರ್ಣವಾಗಿಯೇ ಪ್ರಕಾಶಿಸುತ್ತದೆ. 


ಅಂ೦ತಃಸ್ಥಿತಂ ಪರಾಕಾಶಮ್‌ 

ಶಿವಮದ್ವೈತಲಕ್ಷ ಣಮ್‌ । 

ಭಾವಯೇದ್‌ ಯಃ ಸುಮನಸಾ 

ಪಿಂಡಾಕಾಶಃ ಸ ಉಚ್ಯತೇ ॥ 19-53 

ಚಿದಾಕಾಶರೂಪವಾದ ಅದ್ವೈತ ಲಕ್ಷಣವುಳ್ಳ ಆ ಶಿವನನ್ನು ಯಾರು ತನ್ನ ಸುಂದರವಾದ ಮನಸ್ಸಿನಿಂದ ಹೃದಯಾಕಾಶದಲ್ಲಿ ಇರುವಂತಹದನ್ನಾಗಿ 
ಭಾವಿಸುತ್ತಾನೆಯೋ ಅವನು ಪಿಂಡಾಕಾಶನೆಂದು ಕರೆಯಂ್ಪಡುತ್ತಾನೆ. 


ಶಿವಾಗಾರಮಿದಂ ಪ್ರೋಕ್ತಮ್‌ 
ಶರೀರಂ ಬೋಧದೀಪಿತಮ್‌ । 
ಷಟ್ಟಿಂಶತ್ತತ್ವಘಟಿತಮ್‌ 


=¬ 


ಸುಮನಃ ಪದ್ಮಪೀಠಕಮ್‌ ॥ 19-54 


36 ತತ್ತ್ವಗಳಿಂದ ನಿರ್ಮಾಣಗೊಂಡ ಹೃದಯ ಕಮಲವೆಂಬ ಗದ್ದುಗೆಯಿಂದ ಕೂಡಿದ, ಜ್ಞಾನದೀಪದಿಂದ ಬೆಳಗುತ್ತಿರುವ ಈ 
ಶರೀರವು ಶಿವಾಲಯವೆಂದು ಹೇಳಲ್ಪಟ್ಟಿದೆ. 


ಪರಾಕಾಶಸ್ವರೂಪೇಣ 
ಪ್ರಕಾಶ: ಪರಮೇಶ್ವರಃ | 
ಹೃದಾಕಾಶಗುಹಾಲೀನೋ 


ದೃಶ್ಯತೇಂ೦ತಃ ಶರೀರಿಣಾಮ್‌ ॥ 19-55 


ಪರಾಕಾಶ ಸರೂಪವಾದ ಪರಮೇಶ್ವರನು ಜೀವಿಗಳ (ಪ್ರಾಣಿಗಳ) ಹೃದಯಾಕಾಶವೆಂಬ ಗುಹೆಯೊಳಗೆ ಲೀನವಾಗಿ 
ಪ್ರಕಾಶರೂಪದಿಂದ ಜ್ಞಾನಿಗಳಿಗೆ ಗೋಚರಿಸುತ್ತಿರುವನು. 


ಏತಚಿವಪುರಂ ಪೋಕಮ್‌ 
ಬ <~ ~> 
ಸಪ್ತಧಾತುಸಮಾವೃತಮ್‌ | 
ಅತ್ರ ಹೃತ್ಪಂಕಜ೦ ವೇಶ್ಮ 
ಸೂಕ್ಷ್ಮಾಂಬರಮನೋಹರಮ್‌ ॥ 19-56 
ಸಪ್ಪಧಾತುಗಳಿಂದ ನಿರ್ಮಿತವಾದ ಈ ಶರೀರವು ಶಿವಪುರವೆ೦ದು ಹೇಳಲ್ಪಡುತ್ತದೆ. ಈ ದೇಹದಲ್ಲಿಯ ಹೃದಯ ಕಮಲವೇ 
ಅರಮನೆಯು, ಅದರೊಳಗಿನ ಸುಂದರವಾದ ಸೂಕ್ಷಾ ०८०२२२९ ಅಂತಃಪುರವು. 
ತತ್ರ ಸನ್ನಿಹಿತಂ ಸಾಕ್ಷಾತ್‌ 
ಸಚ್ಚಿದಾನಂದಲಕ್ಷಣಮ್‌ | 
ನಿತ್ಯಸಿದ್ಧ: ಪ್ರಕಾಶಾತ್ಮಾ 
ಜಲಸ್ಥಾಕಾಶವಚ್ಛಿವಃ ॥ 19-57 


८ 
el 
CL 
[Ce 
5 


ಆ ಅಂತಃಪುರದೊಳಗೆ ಸಾಕ್ಷಾತ್‌ ಸಚ್ಚಿದಾನಂದ ಲಕ್ಷಣನಾದ ನಿತ್ಯ ಸಿದ್ಧನಾದ 


ಪ ನು (ನಿರ್ಮಲವಾದ) ಜಲದಲ್ಲಿ 
ತೋರುವ ಆಕಾಶದಂತೆ ಪ್ರಕಾಶಿಸುತ್ತಿರುವನು 
ಅ೦ತರಾಕಾಶಬಿಂಬಸ್ಥಮ್‌ 
ಅಶೇಷೋಪಾಧಿವರ್ಜಿತಮ್‌ । 

ಘಟಾಕಾಶ ಇವ ಚ್ಛಿನ್ನಮ್‌ 
ಭಾವಯೇಚ್ಛಿನ್ನಯಂ ಶಿವಮ್‌ ॥ 19-58 


ಅಖಂಡವಾದ ಅಕಾಶವು ಘಟರೂಪವಾದ ಉಪಾಧಿಯಿ೦ದ ಘಟಾಕಾಶವೆಂದೆನಿಸಿಕೊಂಡಿರುವಂತೆ ಸಕಲೋಪಾಧಿವಿಹೀನನು 
ಚಿನ್ನಯನು ಆದ ಪರಶಿವನೇ ಶರೀರದಲ್ಲಿರುವ ಸೂಕ್ಷಾಕಾಶದಲ್ಲಿ ನೆಲಸಿ ಆ ಉಪಾಧಿಯಿಂದ ಪರಿಚ್ಚಿನ್ನನಾಗಿ 
ತೋರುತ್ತಿರುವನೆಂದು ತಿಳಿಯಬೇಕು. 


ಇತಿ ಪಿಂಡಾಕಾಶಸ್ಥಲಂ 
ಇಲ್ಲಿಗೆ ಪಿ೦ಡಾಕಾಶಸ್ಥ ಲವು ಮುಗಿಯಿತು. 


88. ಅಥ ಬಿಂದ್ಹಾಕಾಶಸ್ಥಲಮ್‌ 
ಈಗ ಬಿ೦ದ್ವಾಕಾಶಸ್ಥಲಮ್‌ 
(6 ಶ್ಲೋಕಗಳು) 


ಯಥಾಕಾಶೋ ಎಭುರ್ಜೇಯಃ 
ಸರ್ವಪ್ರಾಣ್ಯಪರಿ ಸ್ಥಿತಃ | 

€ 
ತಥಾತ್ಮೇತ್ಯುಪಮಾನಾರ್ಥಮ್‌ 


ಬಿಂದ್ವಾಕಾಶಸ್ಥಲಂ ವಿದುಃ ॥ 19-59 

ಸರ್ವ ಪ್ರಾಣಿಗಳ ಒಳ ಹೊರಗೂ ವ್ಯಾಪಿಸಿರುವ ಆಕಾಶವು ಯಾವ ರೀತಿಯಾಗಿ ವಿಭುವೆಂದು ತಿಳಿಯಲ್ಪಡುತ್ತದೆಯೋ, ಅದರಂತೆ ಆತ್ಮವೂ ಕೂಡ 
ಆಕಾಶದೋಪಾದಿಯಲ್ಲಿ ಸರ್ವತ್ರ ವ್ಯಾಪಕವಾಗಿದೆ ಎಂಬುದನ್ನು ಉಪಮಾನ ರೂಪವಾಗಿ ತಿಳಿಸುವ ಸ್ಥಲವೇ ಬಿಂದ್ವಾಕಾಶವು (ಬಿಂದು ರೂಪನಾದ 
ಶಿವನು ಸರ್ವಜೀವಿಗಳ ಆತ್ಮ ರೂಪನಾಗಿ ಆಕಾಶದಂತೆ ವ್ಯಾಪಕನಾಗಿದ್ದಾನೆ ಎ೦ಬುದನ್ನು ತಿಳಿಸುವುದೇ ಬಿ೦ದ್ವಾಕಾಶಸ್ಥಲವೆಂಬುದು ತಾತ್ರರ್ಯ). 
ಯಥೈಕೋ ವಾಯುರಾಖ್ಯಾತಃ 

ಸರ್ವಪ್ರಾಣಿಗತೋ ವಿಭುಃ । 

ತಥಾತ್ಮಾ ವ್ಯಾಪಕಃ ಸಾಕಾ ತ್‌ 

ಸರ್ವಪ್ರಾಣಿಗತಃ ಸ್ವಯಮ್‌ ॥ 19-60 

ಹೇಗೆ ಒಂದೇ ಆದ ವಾಯುವು ಎಲ್ಲ ಪ್ರಾಣಿಗಳಲ್ಲಿ ವ್ಯಾಪಿಸಿ, ವಿಭುವಾಗಿರುವಂತೆ ಆತ್ಮನು ಸಹ ಎಲ್ಲ ಪ 
ಇರುವಂತಹದ್ದಾಗಿ ವ್ಯಾಪಕವಾಗಿದೆ. 


ಯಥಾ ವಹ್ನಿರಮೇಯಾತ್ಮಾ 

ಸರ್ವತ್ರೆ ಕೋಪಿ ಭಾಸತೇ । 

ತಥಾ ಶಂಭುಃ ಸಮಸ್ತಾತ್ಮಾ 

ಪರಿಚ್ಛೇದವಿವರ್ಜಿತಃ ॥ 19-61 

ಅಮೇಯವಾದ (ಅಳತೆ ಮಾಡಲು ಬಾರದ) ವಹ್ನಿಯು (ಅಗ್ನಿಯು) ಹೇಗೆ ಒಂದೇ ಆಗಿದ್ದರೂ ಎಲ್ಲ ಕಡೆ ಹೇಗೆ 
ತೋರುವುದೋ ಅದರಂತೆ ಸಮಸ್ತರ ಆತ್ಮ ರೂಪನಾದ ಶಂಭುವೂ ಸಹ ಪರಿಚ್ಛೇದ ವರ್ಜಿತನಾಗಿದ್ದಾನೆ. (ವ್ಯಾಪಕನಾಗಿದ್ದಾನೆ). 


ಸರ್ವೇಷಾಂ ದೇಹಿನಾಮಂತಃ 
ಚಿತ್‌ ತತೋಯಂ ಶ್ರಕಾಶತೇ 
ತಸ್ಮಿನ್‌ ಪ್ರತಿಫಲತ್ಯಾತ್ಮಾ 
ಶಿವೋ ದರ್ಪಣವದ್‌ ವಿಭುಃ ॥ 19-62 

ಪ್ರತಿಯೊಬ್ಬ ಜೀವಾತ್ಮನ ಅಂತರಂಗದಲ್ಲಿ ಚಿತ್ರವೆಂಬ ನಿರ್ಮಲವಾದ ಜಲವಿರುತ್ತದೆ. ಆ ಚಿತ್ರವೆಂಬ ಜಲದಲ್ಲಿ ವಿಭುವಾದ ಶಿವನು 
ದರ್ಪಣೋಪಾದಿಯಲ್ಲಿ ಪ್ರತಿಬಿಂಬಿಸುತ್ತಾನೆ. 


ಏಕೋ ವಶೀಕೃತಃ ಸಂವಿತ್‌ 

ಪ್ರಕಾಶಾತ್ಮಾ ಪರಾತ್ಪರ: | 

ಸರ್ವಪ್ರಾಣಿಗತೋ ಭಾತಿ 

ತಥಾಪಿ ವಿಭುರುಚ್ಛತೇ ॥ 19-63 

ಸಂವಿತ್ರಕಾಶ ರೂಪನಾದ (ಅರಿವಿನ ಪ್ರಕಾಶ ರೂಪನಾದ), ಪರಾತ್ಚರನಾದ ಮತ್ತು ಒಬ್ಬನೇ ಆದ ಆ ಶಿವನು ಎಲ್ಲ ಪ್ರಾಣಿಗಳ 
ಹೃದಯಕಮಲದಲ್ಲಿ ವಶೀಕೃತನಾಗಿ (ವಶೀಕರಿಸಲ್ಪಟ್ಟವನಾಗಿ ತೋರುತ್ತಿದ್ದಾನೆ). ಆದರೂ ಅವನು ವಿಭುವೆಂತಲೇ 
ಕರೆಸಿಕೊಳ್ಳುತ್ತಾನೆ. 


ಏಕ ಏವ ಯಥಾ ಸೂರ್ಯಃ 

ತೇಜಸಾ ಭಾತಿ ಸರ್ವಗಃ । 

ತಥಾತ್ಮಾ ಶಕ್ತಿಭೇದೇನ 

ಶಿವಃ ಸರ್ವಗತೋ ಭವೇತ್‌ ॥ 19-64 


ಒಬನೇ ಆದ ಸೂರ್ಯನು ತನ್ನ ತೇಜಸಿನಿಂದ ಎಲ ಕಡೆ ಹೇಗೆ ಬೆಳಗುತಾನೆಯೋ ಅದರಂತೆ ಶಿವನು ತನ್ನ ಶಕಿಗಳ 
ಭೇದದಿಂದ (ಇಚ್ಛಾ, ಜ್ಞಾನ ಕ್ರಿಯಾಶಕಿ ಭೇದಗಳಿಂದ) ಎಲ್ಲ ಕಡೆ ವ್ಹಾಪಕನಾಗಿರುತಾನೆ. 


ಎಂ 


ಅತಿ ಬಿಂದ್ರಾಕಾಶಸ್ಥಲಂ ಇಲ್ಲಿಗೆ ಬಿ೦ದ್ವಾಕಾಶಸ್ಥಲವು ಮುಗಿಯಿತು. 


89. ಅಥ ಮಹಾಕಾಶಸಲಮ್‌ 
ಈಗ ಮಹಾಕಾಶಸ್ಸಲವು 
(11 ಶ್ಲೋಕಗಳು) 


ಪಿಂಡಾಂಡಸಂ ಯಥಾಕಾಶಮ್‌ 

ನ ಭಿನ್ನಂ ತದ್ದದಾತ್ಮನ | 

ಅಭಿನಃ ಪರಮಾತ್ರೇತಿ 

ಮಹಾಕಾಶಸಲಂ ವಿದುಃ ॥ 19-65 

ಪಿಂಡಾಂಡದಲ್ಲಿಯ ಆಕಾಶವು ಮಹಾಕಾಶಕ್ಷಿಂತಲೂ ಹೇಗೆ ಭಿನ್ನವಾಗಿರು ವುದಿಲ್ಲವೋ ಅದರಂತೆ ಪಿಂಡಾಂಡದೊಳಗಿನ ಆತ್ಮವು 
ಪರಮಾತ್ಮನೊಂದಿಗೆ ಅಭಿನ್ನನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದೇ ಮಹಾಕಾಶವು 


ಯಥಾನ ಭಿನ್ನಮಾಕಾಶಮ್‌ 

ಘಟೇಷು ಚ ಮಠೇಷು ಚ । 

ತಥಾಂಡೇಷು ಚ ಪಿಂಡೇಷು 

ಸ್ಥಿತೋ ಹ್ಯಾತ್ಮಾ ನ ಭಿದ್ಯತಃ ॥ 19-66 

ಘಟಗಳಲ್ಲಿ ಮತ್ತು ಮಠಗಳಲ್ಲಿ ಇರುವ ಆಕಾಶವು ಹೇಗೆ ಭಿನ್ನ ಭಿನ್ನವಾಗಿರುವುದಿಲ್ಲವೋ, ಅದರಂತೆ ಅಂಡಗಳಲ್ಲಿ 
(ಬಹಾಂಡಗಳಲ್ಲಿ) ಮತು ಪಿ೦ಡಗಳಲ್ಲಿ (ಶರೀರಗಳಲ್ಲಿ) ಇರುವ ಆತ ಸಹ ಭಿನ್ನ ವಾಗಿರುವುದಿಲ್ಲ. 
ಅನಿರ್ದೇಶೇ(«ಮನೌಪಮ್ಮಮ್‌ 

ಅವಾಜ್ಕನಸಗೋಚರಮ್‌ 

ಸರ್ವತೋಮುಖಸಂಪನ್ನಮ್‌ 

ಸತ್ತಾನಂದಂ ಚಿದಾತ್ಮಕಮ್‌ ॥ 19-67 


ಕಾಲಾತೀತಂ ಕಲಾತೀತಮ್‌ 
ಕ್ರಮಯೋಗಾದಿವರ್ಜಿತಮ್‌ । 
ಸಾನುಭೂತಿಪಮಾಣಸಮ್‌ 
ಜ್ಲೋತಿಷಾಮುದಯಸಲಮ್‌ ॥ 19-68 


ಶಿವಾಖ್ಯಂ ಪರಮಂ ಬ್ರಹ್ಮ 
ಪರಮಾಕಾಶಲಕ್ಷ ಣಮ್‌ । 
ಲಿಂಗಮಿತ್ತುಚ್ಛತೇ ಸದಿ: 

ಯದಿನಾ ನ ಜಗತ್‌ಸ್ತಿತಿ: ॥ 19-69 


ನಿರ್ದೇಶಿಸಲು ಬಾರದ (ತೋರಿಸಲು ಬಾರದ), ಉಪಮಾತೀತವಾದ ವಾಣಿ ಮತ್ತು ಮನಸ್ಸುಗಳಿಗೆ ಆಗೋಚರವಾದ, ಎಲ್ಲೆಡೆ 
ವ್ಯಾಪಿಸಿಕೊ೦ಡಿರುವ, ಸಚ್ಚಿದಾನಂದ, ಸ್ವರೂಪವಾದ, ಕಾಲತತ್ತ್ವವನ್ನು ಮೀರಿದ, ಕಲಾತತ್ತ್ವವನ್ನು ಮೀರಿದ, 

ಯೋಗಾದಿಗಳಿಲ್ಲದ (ಉತ್ಪತ್ತಿಯಾದಿ ಕ್ರಮಗಳಿಲ್ಲದ), ಸ್ವಾನುಭೂತಿ ಪ್ರಮಾಣ ವೇದ್ಯವಾದ, ಎಲ್ಲ ಜ್ಯೋತಿಗಳಿಗೆ 
ಉದಯಸ್ಸ್ಲಾನವಾ ವನೆಂಬ ಹೆಸರಿನ ಆ ಪರಬ್ರಹ್ಮ ಪರಮಾಕಾಶವೇ ಲಿಂಗವೆಂದು (ಮಹಾಲಿಂಗವೆಂದು) ಸತ್ತುರುಷರಿಂದ 
ಹೇಳಲ್ಪಡುತ್ತದೆ. ಮಹಾಲಿಂಗದ ಹೊರತಾಗಿ ಜಗತ್ತಿನ ಅಸ್ತಿತ್ವವು ಇರುವುದಿಲ್ಲ. 


ಪರಮಾಕಾಶಮವ್ಯಕ್ತಮ್‌ 

ಪ್ರಬೋಧಾನಂದಲಕ್ಷ ಣಮ್‌ । 

ಲಿಂಗಂ ಜ್ಯೋತಿರ್ಮಯಂ ಪ್ರಾಹುಃ 

ಲೀಯಂತೇ ಯತ್ರ ಯೋಗಿನಃ ॥ 19-70 

ಪರಮಾಕಾಶ ಸ್ವರೂಪವೂ, ಅವ್ಯಕ್ತವೂ, ಚಿದಾನಂದ ಸ್ವರೂಪವೂ ಆದ ಮಹಾಲಿಂಗವನು ಜ್ಞ್ನೋತಿರ್ಲಿಂಗವೆಂದು ಕರೆಯುತಾರೆ 
ಶಿವಯೋಗ ರಾದ ಯೋಗಿಗಳು ಈ ಲಿಂಗದಲ್ಲಿಯೇ ಐಕ್ಯವನ್ನು ಪಡೆಯುತ್ತಾರೆ 


ಸಂವಿದೇವ ಪರಾ ಕಾಷ್ಠಾ 
ಪರಮಾನಂದರೂಪಿಣೇ | 

ತಾಮಾಹುಃ ಪರಮಾಕಾಶಮ್‌ 

ಮುನಯೋ ಮುಕ್ತಸಂಶಯಾಃ ॥ 19-71 


ಸಂಶಯರಹಿತರಾದ ಮುನಿಗಳು (ವಸಿಷ್ಠಾದಿಗಳು) ಯಾವ ತತ್ವವನ್ನು ಮಹಾ ವೆಂದು ಹೇಳುವರೋ ಅದು ಪರಮಾನಂದ 


ಸ್ವರೂಪವೂ, ಸರ್ವೋತ್ಕೃಷ್ಟವೂ ಆದ ಚಿತ್ತೇ ಆಗಿರುತ್ತದೆ. 


ತರಂಗಾದಿ ಯಥಾ ಸಿಂಧೋಃ 
ಸ್ಪರೂಪಾನ್ನಾತಿರಿಚ್ಛತೇ | 

ತಥಾ ಶಿವಾಚ್ಚಿದಾಕಾಶಾದ್‌ 
ವಿಶ್ವಮೇತನ್ನ ಭಿದ್ಯತೇ ॥ 19-72 


ಸಮುದ್ರದಲ್ಲಿಯ ನೆರೆತೆರೆಗಳು ಸಮುದ್ರದ ನೀರಿನ ಸ್ವರೂಪಕ್ಕಿಂತಲೂ ಹೇಗೆ ಭಿನ್ನವಾಗಿರುವುದಿಲ್ಲವೋ ಅದರಂತೆ ಈ ವಿಶ್ವವೂ 
ಸಹ ಚಿದಾಕಾಶ ರೂಪನಾದ ಶಿವನಿಗಿ೦ತ ಭಿನ್ನವಾಗಿರುವುದಿಲ್ಲ. 


ಯಥಾ ಪುಷ್ಪಪಲಾಶಾದಿ 

ವೃಕ್ಷ ರೂಪಾನ್ನ ಭಿದ್ಯತೇ | 

ತಥಾ ಶಿವಾತ್‌ ಪರಾಕಾಶಾತ್‌ 

ಜಗತೋ ನಾಸ್ತಿ ಭಿನ್ನತಾ ॥ 19-73 

ಮರದಿಂದ ಹುಟ್ಟಿದ ಹೂವು, ಎಲೆ ಮೊದಲಾದವುಗಳು ಮರಕ್ಕಿಂತ ಹೇಗೆ ಭಿನ್ನವಾಗಿರುವುದಿಲ್ಲವೋ ಅದರಂತೆ ಪರಾಕಾಶ 
ರೂಪನಾದ ಶಿವನಿಗಿಂತಲೂ (ಪರಶಿವನಿಗಿಂತಲೂ) ಈ ಜಗತ್ತು ಭಿನ್ನವಾಗಿರುವುದಿಲ್ಲ. 


ಯಥಾ ಜ್ಯೋತೀಂಷಿ ಭಾಸಂತೇ 
ಭೂತಾಕಾಶೇ ಪೃಥಕ್‌ ಪೃಥಕ್‌ | 


ತಥಾ ಭಾಂತಿ ಪರಾಕಾಶೇ 
ಬ್ರಹ್ಮಾಂಡಾನಿ ವಿಶೇಷತಃ ॥ 19-74 


ಆಕಾಶವೆಂಬ ಮಹಾಭೂತದಲ್ಲಿ ಕ್ಷತ್ರಗಳು ಹೇಗೆ ಬೇರೆ ಬೇರೆಯಾಗಿ ಪಕಾಶಿಸುವುವೋ ಹಾಗೇ ಪರಾಕಾಶ ರೂಪವಾದ 


ಪರಬ್ರಹ್ಮದಲ್ಲಿ ಅನೇಕ ಬ್ರಹ್ಮಾಂಡಗಳು ವಿಶೇಷವಾಗಿ ತೋರುತ್ತವೆ 


ನಿರಸ್ತೋಪಾಧಿಸಂಬಂಧಮ್‌ 

ನಿರ್ಮಲಂ ಸಂವಿದಾತ್ಮಕಮ್‌ | 
ಪರಾಕಾಶಂ ಜಗಚ್ಚಿತ್ರ- 
ವಿಲಾಸಾಲಂಬಭಿತ್ತಿಕಮ್‌ ॥ 19-75 


ಯಾವುದೇ ಉಪಾಧಿಗಳ ಸಂಬ೦ಧವಿಲ್ಲದ ನಿರ್ಮಲವಾದ, ಜ್ಞಾನ ಸ್ವರೂಪವಾದ, ಪರಾಕಾಶರೂಪವಾದ ಪರಬ್ರಹ್ಮವೇ 
ಜಗಜ್ಞಾಲ ರೂಪವಾದ ಚಿತ್ರಕ್ಕೆ ಆಧಾರಭೂತವಾದ ಗೋಡೆಯಂತೆ ಇರುವುದು. 


ಅತಿ ಮಹಾಕಾಶಸ್ಥಲಂ 
ಇಲ್ಲಿಗೆ ಮಹಾಕಾಶಸ್ಥಲವು ಮುಗಿಯಿತು. 


90. ಅಥ ಕಿಯಾಪಕಾಶಸಲಮ್‌ 
ಈಗ ಕ್ರಿಯಾಪಕಾಶಸಲವು 
(7 ಶ್ಲೋಕಗಳು) 


ಶಿವಸ್ಯ ಪರಿಪೂರ್ಣಸ್ಯ 

ಚಿದಾಕಾಶಸ್ತರೂಪಿಣಃ | 

ಆತ್ಮತ್ವೇನಾನುಸಂಧಾನಾತ್‌ 

ಕ್ರಿಯಾದ್ಗೋತನವಾನ್‌ ಯಮೀ ॥ 19-76 

ಪರಿಪೂರ್ಣನೂ, ಚಿದಾಕಾಶ ಸ್ವರೂಪನೂ ಆದ ಪರಶಿವನನ್ನು ತನ್ನ ಆತ್ಮಸ್ತರೂಪದಿ೦ದ ಅನುಸಂಧಾನ ಮಾಡುವ ಯಮಿಯೇ (ಯೋಗಿಯೇ) 
ಕ್ರಿಯಾಪ್ರಕಾಶ ಸಂಪನನೆಂದು ಕರೆಸಿಕೊಳುವನು 


ನಿಷ್ಠಲಂಕಚಿದಾನಂದ- 

ಗಗನೋಪಮರೂಪಿಣಃ । 

ಶಿವಸ್ಯ ಪರಿಪೂರ್ಣಸ್ಯ 

ವೃತ್ತಿತ್ಚೈತನ್ಯರೂಪಿಣೀ ॥ 19-77 

ಕಲಂಕರಹಿತನೂ, ಚಿದಾನಂದರೂಪನೂ, ಆಕಾಶಸ್ತರೂಪನೂ ಮತು ಪರಿಪೂರ್ಣನೂ ಆದ ಆ ಪರಶಿವನೇ ನಾನಿದೇನೆ ಎಂಬುವ 
ಅನುಸಂಧಾನರೂಪವಾದ ಮನೋವೃತ್ತಿಯು ಚೈತನ್ಮರೂಪಿಣಿಯಾಗಿರುತ್ತದೆ 


ನಿಷ್ಕಲಂಕೇ ನಿರಾಕಾರೇ 
ನಿತ್ಯೇ ಪರಮತೇಜಸಿ । 


ವಿಲೀನಚಿತ್ತವೃತ್ತಸ್ಯ 
ತಥಾ ಶಕ್ತಿ: ಕ್ರಿಯೋಚ್ಛತೇ ॥ 19-78 
ನಿಷ್ಕಲಂಕವೂ, ನಿರಾಕಾರವೂ, ನಿತ್ಯವೂ ಆದ ಪರಶಿವ ಎಂಬ ಹೆಸರಿನ ತೇಜಸಿನಲ್ಲಿ ಚಿತ್ತವೃತ್ತಿಯನ್ನು ಅಡಗಿಸಿಕೊಂಡ ಆ 


ಯೋಗಿಯ ಅನುಸಂಧಾನ ರೂಪವಾದ ಯಾವ ಕ್ರಿಯೆಯುಂಟೋ ಆ ಕ್ರಿಯಾಶಕ್ತಿಯೂ ಸಹ ಪರಮತೇಜೋ 


ಸರ್ವಜ್ಞ ಸರ್ವಕರ್ತಾ ಚ 

ಸರ್ವಗಃ ಪರಮೇಶ್ವರ: | 

ತದೈಕ್ಯಚಿಂತಯಾ ಯೋಗೀ 

ತಾದೃಶಾತ್ಮಾ ಪ್ರಕಾಶತೇ ॥ 19-79 

ಸರ್ವಜ್ಞನೂ, ಸರ್ವಕರ್ತನೂ (ಪಂಚಕೃತ್ಯ ಕರ್ತನೂ), ಸರ್ವವ್ಯಾಪಿಯೂ ಆದ ಪರಶಿವನೊಂದಿಗೆ ಐಕ್ನ ಚಿ೦ತನೆಯನು 
ಮಾಡಿದ ಯೋಗಿಯು ಆ ಪರಮಾತ್ಮರೂಪನಾಗಿಯೇ ಪ್ರಕಾಶಿಸುತ್ತಾನೆ. 


ಸರ್ವೇಂದ್ರಿಯಾಣಾಂ ವ್ಯಾಪಾರೇ 

ವಿದ್ಯಮಾನೇsಪಿ ಸಂಯಮೀ । 

ಪ್ರತ್ಯುಜ್ಮುಖೇನ ಮನಸಾ 

ಶಿವಂ ಪಶ್ಯನ್‌ ಪ್ರಮೋದತೇ ॥ 19-80 

ಸಂಯಮಿಯಾದ ಯೋಗಿಯಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರವು ನಡೆಯುತ್ತಿದ್ದರೂ ಸಹ ಅವನು ಪ್ರತ್ಯಜ್ಮುಖವಾದ 
(ಅಂತರಮುಖವಾದ ಅಂದರೆ ಪಶ್ಚಿಮ ಚಕ್ರಾದಿಮುಖವಾದ) ಮನಸಿನಿ ವನನ್ನು ನೋಡುತ್ತಾ ಆನಂದಿಸುತ್ತಿರುತ್ತಾನೆ. 


ಕೂಟಸಮಚಲಂ ಪ್ರಾಜಮ್‌ 

ಗುಣಾತೀತಂ ಗುಣೋತರಮ್‌ । 
ಶಿವತತ್ತ್ವಂ ಸರೂ ೀಣ 

ಪಶ್ಯನ್‌ ಯೋಗೀ ಪ್ರಮೋದತೇ ॥ 19-81 


ಗುಣೋತರನಾದ (ಜ್ಞಾನ ೈರಾಗ್ಯಾದಿ ಗುಣಗಳಿಂದ ಶ್ರೆ ಷ್ಠ ರ್ದ) ಪ್ರಾಜ್ಞನಾ ದ (ಕುಶಲನಾದ). ಕೂಟಸ್ನನಾದ 
(ಸಾಕ್ಷಿರೂಪನಾದ), ಗುಣಾತೀತನಾದ (ಮಾಯಿಕ ಸತ್ವಾದಿ ಗುಣರಹಿತನಾದ), ಅಚಲನಾದ ಪರಶಿವನನ್ನು ತನ್ನ ಸ್ವರೂಪವಾಗಿ 


ನೋಡುವ ಯೋಗಿಯು ಆನಂದವಾಗಿರುತ್ತಾನೆ. 

ಪರಾತ್ಮನಿ ಕ್ರಿಯಾ ಸರ್ವಾ 

ಗಂಧರ್ವನಗರೀವ ಖೇ । 

ಪ್ರಕಾಶತ ಇತಿ ಪ್ರೋಕ್ಟಮ್‌ 

ಕ್ರಿಯಾಯಾಸ್ತು ಪ್ರಕಾಶನಮ್‌ ॥ 19-82 

ಪರಶಿವ ಸ್ವರೂಪಿಯಾದ ಯೋಗಿಯ ಎಲ್ಲಾ ಕ್ರಿಯೆಗಳು ಆಕಾಶದಲ್ಲಿ ತೋರುವ ಗಂಧರ್ವ ನಗರಗಳಂತೆ ಪ್ರಕಾಶಿಸುತ್ತವೆ 
ಎಂಬುದಾಗಿ ಜ್ಞಾನಿಗಳಿಂದ ಹೇಳಲಾಗಿದೆ. ಇದುವೇ ಕ್ರಿಯಾಪ್ರಕಾಶವು. 


ಆತಿ ಕ್ರಿಯಾಪ್ರಕಾಶಸ್ಥಲಂ ಇಲ್ಲಿಗೆ ಕಿಯಾಪಕಾಶಸ್ಥಲವು ಮುಗಿಯಿತು. 


91. ಅಥ ಭಾವಪಕಾಶಸಲಮ್‌ 
ಈಗ ಭಾವಪಕಾಶಸ್ಸಲವು 
(7 ಶ್ಲೋಕಗಳು) 


ತರಂಗಾದ್ಯಾ ಯಥಾ ಸಿಂಧೌ 

ನ ಭಿದ್ಯಂತೇ ತಥಾsತ್ಮನಿ 

ಭಾವಾ ಬುದ್ಧಾ ६८०२० ಸರ್ವೇ 

ಯತ್ತದ್‌ ಭಾವಪ್ರಕಾಶನಮ್‌ ॥ 19-83 

ಸಮುದದಲ್ಲಿಯ ತರಂಗಗಳು ಸಮು ಕ್ಕಿಂತಲೂ ಹೇಗೆ ಭಿನ್ನವಾದವುಗಳಲ್ಲವೋ ಅದರಂತೆ ಯೋಗಿಯ ಮನಸಿನಲ್ಲಿ ಉತ್ಪನ್ನವಾಗಿರುವ ಪರಶಿ 
ಸ್ವರೂಪವಾದ ಯಾವ ಯಾವ ಭಾವಬುದ್ಧಿಗಳಿವೆಯೋ ಅವೆಲ್ಲವೂ ಶಿವನಿಗಿಂತಲೂ ಭಿನ್ನವಾಗಿರುವುದಿಲ್ಲ ಎಂಬ ತಿಳುವಳಿಕೆಯೇ ಭಾವಪ್ರಕಾಶವು. 
ಶಿವ ಏವ ಜಗತ್ತರ್ವಮ್‌ 

ಶಿವ ಏವಾಹಮಿತ್ಯಪಿ | 

ಭಾವಯನ್‌ ಪರಮೋ ಯೋಗೀ 

ಭವದೋಷೈರ್ನ ಬಾಧ್ಯತೇ ॥ 19-84 


ಸಕಲವಾದ ಜಗತ್ತು ಶಿವಸ್ವರೂಪವೇ ಆಗಿರುತ್ತದೆ. ಆದ್ದರಿ೦ದ ನಾನು ಕೂಡ ಶಿವನೇ ಆಗಿರುವೆನು ಎಂಬುದಾಗಿ ಭಾವಿಸುವ ಯೋಗಿಯು 
ಭವದೋಷಗಳಿಂದ (ಸಾಂಸಾರಿಕ ದೋಷಗಳಿಂದ) ಬಾಧಿಸಲ್ಪಡುವುದಿಲ್ಲ 


ಶಿವಭಾವೇ ಸ್ಥಿರೇ ಜಾತೇ 

ನಿರ್ಲೇಪಸ್ಯ ಮಹಾತ್ಮನಃ | 

ಯೇ ಯೇ ಭಾವಾಃ ಸಮುತ್ಪನ್ನಾ: 

ತೇ ತೇ ಶಿವಮಯಾಃ ಸ ಕೃತಾಃ ॥ 19-85 


ನಿರ್ಲಿಪ್ಪನಾದ (ವಿಷಯಲೇಪ ರಹಿತನಾದ) ಮಹಾತ್ಸನಲ್ಲಿ ಶಿವಭಾವವು ಸ್ಥಿರಗೊಳ್ಳಲು ಅವನಲ್ಲಿ ಯಾವ ಯಾವ ಭಾವಗಳು 
ವಾಗುತ್ತವಿಯೋ ಅವೆಲ್ಲವುಗಳೂ ಶಿವಮಯವೇ ಆಗಿರುತ್ತವೆ. 


ಅದ್ವಿತೀಯಶಿವಾಕಾರ- 

ಭಾವನಾಧ್ಧಸ್ತಕರ್ಮಣಾ 

ನ ಕಿಂಚಿದ್‌ ಭಾವ್ಯತೇ ಸಾಕ್ಷಾತ್‌ 

ಶಿವಾದನ್ಯನ್ಮಹಾತ್ಮನಾ ॥ 19-86 

ಅದ್ವಿತೀಯವಾದ (ಸಮಾನ ಸಮರಸ ರೂಪವಾದ ) ಶಿವಾಕಾರದ ಭಾವನೆ ತಮ್ಮ ಕರ್ಮಗಳನ್ನು ಧ್ವ ಸಮಾಡಿಕೊಂಡ 


ಮಹಾತ್ಮರು ಸಾಕ್ಷಾತ್‌ ಶಿವನಿಗಿಂತಲೂ ಭಿನ್ನವಾದುದೇನನ್ನೂ ಭಾವಿಸುವುದಿಲ್ಲ. 


ಗಲಿತಾಜ್ಞಾನಬಂಧಸ್ಯ 
ಕೇವಲಾತ್ಮಾನುಭಾವಿನಃ | 

ಯತ್ರ ಯತ್ರೇಂ೦ದ್ರಿಯಾಸಕ್ತಿ: 

ತತ್ರ ತತ್ರ ಶಿವಾತ್ಮತಾ ॥ 19-87 


ಅಜ್ಞಾನರೂಪ ಬಂಧನವನ್ನು ಧ್ವಂಸ ಮಾಡಿಕೊಂಡ, ಕೇವಲ ಆತಾನುಭಾವಿಯಾಗಿರುವ ಯೋಗಿಗೆ ಎಲ್ಲೆಲ್ಲಿ ಇಂದ್ರಿಯಗಳು 
ಆಸಕವಾಗುವುವೋ ಅಲ್ಲೆಲ್ಲಾ ಶಿವ 


ಸಾ ಶಿವಸ್ತರೂಪವೇ ಇರುವುದು. 

ರಾಗದ್ವೇಷಾದಯೋ ಭಾವಾಃ 

ಸಂಸಾರಕ್ಷೇಶಕಾರಣಮ್‌ । 

ತೇಷಾಮುಪರಮೋ ಯತ್ರ 

ತತ ಭಾವಃ ಶಿವಾತಕಃ ॥ 19-88 

ರಾಗ ದ್ಲೇಷಾದಿ ಭಾವಗಳು ಸಂಸಾರದ ಕ್ಷೇಶಕ್ಷೆ ಕಾರಣವಾಗಿರುತದೆ. ಅವುಗಳು ಯಾವ ಯೋಗಿಯಲ್ಲಿ 


ಉಪರಮೆಗೊಂಡಿರುವವೋ (ಶಾಂತವಾಗಿ ರುವವೋ) ಅ೦ತಹ ಶಿವಯೋಗಿಯ ಎಲ್ಲ ಭಾವಗಳು ಶಿವಾತ್ಮಕವಾಗಿರುತ್ತವೆ. 


ಯಥಾ ಸೂರ್ಯಸಮಾಕ್ರಾಂತೌ 

ನ २२.२९७ ತಮಃ ಸದಾ । 

ತಥಾ ಪ್ರಕಾಶಮಾತ್ಮಾನಮ್‌ 

ನಾವಿದ್ಯಾಂ5ಕ್ರಮತಿ ಸ್ವಯಮ್‌ ॥ 19-89 

ಕತ್ತಲಿಯು ಹೇಗೆ ಸೂರ್ಯನನ್ನು ಮುಸುಕಲು ಎಂದೂ ಸಮರ್ಥವಾಗು ವುದಿಲ್ಲವೋ, ಅದರಂತೆ ಪ್ರಕಾಶಸ್ತರೂ ಈ ಯೋಗಿಯನು 
ಅವಿದ್ಯೆಯ ಮುಸುಕಲಾರದು. 


ಅತಿ ಭಾವಪಕಾಶಸ್ಥಲಂ ಇಲ್ಲಿಗೆ ಭಾವಪಕಾಶಸ್ಥಲವು ಮುಗಿಯಿತು. 
92. ಅಥ ಜ್ಞಾನಪ್ರಕಾಶಸ್ಥಲಮ್‌ 
ಈಗ ಜ್ಞಾನಪ್ರಕಾಶಸ್ಥಲವು 
(8 ಶ್ಲೋಕಗಳು) 
€ 


ಮುಖ್ಯಾರ್ಥೇಇಸಂಭವೇ ಜಾತೇ 
ಲಕ್ಷಣಾಯೋಗಸಂಶಯಾತ್‌ । 
ತಜ್ಜಾನಯೋಜನಂ ಯತತ್‌ 

ಉಕ್ತಂ ಜ್ಞಾನಪಕಾಶನಮ್‌ ॥ 19-90 
ಮುಖ್ಯಾರ್ಥವು (ವಾಚ್ಯಾರ್ಥವು) ಸಂಭವಿಸದೇ ಇದ್ದಾಗ ಲಕ್ಷಣಾಯೋಗವನ್ನು (ಲಕ್ಷ್ಯಾರ್ಥವನ್ನು) ಆಶ್ರಯಿಸಿ ಆ ಜ್ಞಾನಗಳ 
ಒಟುಗೂಡಿಸುವಿಕೆ ಯಾವುದಿದೆಯೋ ಅದುವೇ ಜ್ಞಾನಪಕಾಶವೆಂದು ಹೇಳಲಡುತದೆ (ಅವಿದ್ದಾ ಉಪಾಧಿಯಿಂದ ಕೂಡಿ 
ಜೀವಾತ್ಮ (ಅಂಗ) ಮತು ಶುದಮಾಯಾ ಉಪಾಧಿಯಿಂದ ಕೂಡಿದ ಪರಮಾತ್ತ (ಈಶ್ರರ, ಲಿಂಗ) ಇವರೀರ್ವರ ಐಕ್ಯತೆಯನ್ನು 


ಗುಣಗಳಿರುವುದರಿಂದ ಮುಖ್ದಾರ್ಥದಿಂದ ಅವೆರಡರ ಅಭೇದವನ್ನು ಬೋಧಿಸಲು ಸಾಧ್ಯವಿಲ್ಲ. ಆದರೆ ಲಕ್ಷಾರ್ಥದಿಂದ 


ಅವೆರಡೂ ಉಪಾಧಿಗಳನ್ನು ಉಳಿದು ಉಪಮಿತಗಳಾದ ಎರಡೂ ಚೈತನ್ಯಗಳನ್ನು ಅಭೇದ (ಅಭಿನ್ನವಾಗಿ) ಭೇದಿಸಲು 


ಧ್ಯವಾಗುತ್ತದೆ. ಹೀಗೆ ಅಂಗ-ಲಿಂಗಗಳ ಸಮಾನ ಸಮರಸ ಬೋಧೆಯಲ್ಲಿ ವಾಚ್ಯಾರ್ಥವು ಸಂಭವಿಸದೇ ಇದ್ದಾಗ 


ಲಕ್ನಾರ್ಥವನು, ಗ್ರಹಿಸಿ ಅಂಗಲಿಂಗಗಳ ಐಕ್ನ ಸಂಯೋಜನೆಯನು ಜ್ಞಾನದಿಂದ ಮಾಡಿಕೊಡುವುದಕ್ಕೆ ಜ್ಞಾನಪ್ರಕಾಶವೆಂದು 
ವಿಕ Cl $ Cl % ಲ 


ಕರೆಯುತ್ತಾರೆ. 


ಮುಕ್ತಸ್ಯ ಜ್ಞಾನಸಂಬಂಧೋ 

ಜ್ಞೇಯಾಭಾವಃ ಸ್ವಭಾವತಃ 

ಉಪಾಧಿಸಹಿತಂ ಜ್ಞಾನಮ್‌ 

ನ ಭೇದಮತಿವರ್ತತೇ ॥ 19-91 

ಜೀವನುಕನಾದ ಯೋಗಿಗೆ ಜ್ಞಾನಸಂಬಂಧವು (ಲಕ್ಷ್ಯಾರ್ಥ ರೂಪವಾದ ಜ್ಞಾನ ಸಂಬಂಧವು) ಸ್ವಾಭಾವಿಕವಾದುದು. ಆದ್ದರಿಂದ 
ಆ ಜೀವನ್ಮುಕ್ತ ಗೆ ಜ್ಞೇಯವು (ತಿಳಿದುಕೊಳ್ಳಬೇಕಾದುದು) ಯಾವುದೂ ಇರುವುದಿಲ್ಲ. ಉಪಾಧಿಯಿಂದ ಕೂಡಿದ ಜ್ಞಾನವು 
ಭೇದವನ್ನು ಇರುವುದಿಲ್ಲ. ಆದ್ದರಿಂದ ಉಪಾಧಿಗಳನ್ನು ಕಳೆದುಕೊಳ್ಳುವುದೇ ಸಾ ಕೈ ಮೂಲಕಾರಣವಾಗಿರುತ್ತದೆ. 
ಆದ್ದರಿಂದ ಉಪಾಧಿಗಳನ್ನು ಜ್ಞಾನದಿಂದ ನಿವೃತ್ತಿಗೊಳಿಸುವುದೇ ಜ್ಞಾನಪ್ರಕಾ 


ಜ್ಞಾನಮಿತ್ಯುಚ್ಛತೇ ಸದ್ಭಿಃ 

ಪರಿಚ್ಛೇದೋಇಪಿ ವಸ್ತುನಃ | 
ಪರಾತ್ಮನ್ಯಪರಿಚ್ಛೇದೇ 

ಕುತೋ ಜ್ಞಾನಸ್ಯ ಸಂಭವಃ ॥ 19-92 


ಅಂಗ ಮತು ಲಿಂಗಗಳೆಂಬ ವಸುಗಳ ಪರಸರ ಭೇದಜ್ಞಾನ ಕೆ ಜ್ಞಾನಿಗಳು ದ್ವೈತಜ್ಞಾನವೆಂದು ಕರೆಯುತಾರೆ. ಉಪಾಧಿರಹಿತವಾದ 
ಪರಮಚೈತನ್ಯದಲ್ಲಿ ಪರಿಚ್ಛೇದವು ಅಂದರೆ ಖಂಡಿತತ್ತ್ವವು ಸ೦ಭವಿಸುವುದಿಲ್ಲವಾದ್ದರಿ೦ದ ಅಲ್ಲಿ ದ್ವೈತಜ್ಞಾನವು ಅದು ಹೇಗೆ 
ತಾನೇ ಉಂಟಾದೀತು? 


ಜ್ಞಾನಸ್ನಾವಿಷಯೇ ತತ್ತೇ 
छ 2 ನ 
ಶಿವಾಖ್ಯೇ ಚಿತ್ಸುಖಾತ್ಮನಿ | 
ಆತ್ರೆ ಕೈಕತ್ವಾನುಸಂಧಾನಮ್‌ 
ಜ್ಞಾನಮಿತ್ಯುಚ್ಛತೇ ಬುಧೈಃ ॥ 19-93 


್ಲಿವವು ಸ್ಪ ಪ್ರಕಾಶರೂಪವಾಗಿರುವುದರಿ೦ದ ಅದು ಬೇರೊಂದು ಜ್ಞಾನಕ್ಕೆ ವಿಷಯವಾಗಿರುವುದಿಲ್ಲ. ಇಂತಹ 
ಜ್ಞಾನರೂಪವೂ, ಸುಖರೂಪವೂ ಆದ ಆ ಪರಶಿವ ತತ್ತ್ವವನ್ನು ತನ್ನಾತ್ಮದೊಂದಿಗೆ ಏಕತ್ವಾನುಸಂಧಾನವನು ಮಾಡುವುದೇ 
ಜ್ಞಾನವೆಂಬುದಾಗಿ ಬುಧರು ಕರೆಯುತ್ತಾರೆ. 
ಅಪರಿಚ್ಛಿನ್ನಮಾನಂದಮ್‌ 
ಸತ್ತಾಕಾರಂ ಜಗನ್ಮಯಮ್‌ | 
ಬ್ರಹ್ಮೇತಿ ಲಕ್ಷಣಂ ಜ್ಞಾನಮ್‌ 


ಬಹ್ಮಜ್ಞಾನಮಿಹೋಚ್ಛತೇ ॥ 19-94 
ಅಪದರಿಚಿ ನವೂ, ಆನಂದ ಸ್ವರೂಪವೂ ತ್ತಾಕಾರವೂ (ಸ ವೂ) ಮತ್ತು ಜಗನಯವೂ (ವಿಶ್ವರೂಪವೂ) ಆದದ್ದೇ ಬ್ರಹ್ಮವು 


ಎಂಬುದಾಗಿ ಲಕ್ಷಣಗಳಿಂದ ಬ್ರಹ್ಮವನ್ನು ತಿಳಿದುಕೊಳ್ಳುವುದೇ "ಬ್ರಹ್ಮಜ್ಞಾನ'ವೆಂದು ಹೇಳಲ್ಪಡುತ್ತದೆ. 
ಇ ९ 

ಬ್ರಹ್ಮಜ್ಞಾನೇ ಸಮುತ್ತನ್ನೆ 

ವಿಶ್ವೋಪಾಧಿವಿವರ್ಜಿತೇ | 


ಸರ್ವಂ ಸಂವಿನ್ಮಯಂ ಭಾತಿ 
ತದನ್ಯನ್ನೈವ ದೃಶ್ನತೇ ॥ 19-95 


ವಿಶೋಪಾಧಿ ವಿವರ್ಜಿತವಾದ (ಜಗತು ಶಿವನಿಗಿಂತಲೂ ನ್ನವಾದುದು ಎಂಬ ಭೇದ (ಭ್ರಾಂತಿ ಇಲ್ಲದ) ಬ್ರಹ್ಮಜ್ಞಾನವು 


ಉತನವಾಗಲು ಸಕಲ ಜಗತು ಜ್ಞಾನಮಯವಾಗಿ ಪಕಾ ತ್ತದೆ. ಅದರ ಹೊರತಾಗಿ ಆ ಜ್ಞಾನಿಗೆ ಬೇರೆ ಯಾವುದೂ 


ಕಾಣುವುದಿಲ್ಲ. 
ತಸ್ಮಾದದ್ವೈತವಿಜ್ಞಾನಮ್‌ 
ಅಪವರ್ಗಸ್ಯ ಕಾರಣಮ್‌ । 
ಭಾವಯನ್‌ ಸತತಂ ಯೋಗೀ 


ಸಂಸಾರೇಣ ನ ಲಿಪ್ಯತೇ ॥ 19-96 
ಅದ್ವೈತ ವಿಜ್ಞಾನವೇ (ಅನುಭವಾತ್ನಃ ವಾದ್ವೈತ ಜ್ಞಾನವೇ) ಅಪವರ್ಗಕ್ಕೆ (ಮುಕ್ತಿಗೆ) ಕಾರಣವಾಗಿರುತ್ತದೆ. ಆದ್ದರಿಂದ ಇಂತಹ 
ಅನುಭವಾತ್ಮಕ ಜ್ಞಾನವನ್ನೇ ಭಾವಿಸುವ ಯೋಗಿಯು ಸಂಸಾರ ಬಂಧನದಿಂದ ಲಿಪನಾಗುವುದಿಲ್ಲ 


ನಿತ್ಯೇ ನಿರ್ಮಲಸತ್ತ್ವಯೋಗಿಷು ಪರೇ ನಿರ್ವಾಸನೇ ನಿಷ್ಕಲೇ 
ಸರ್ವಾತೀತಪದೇ ಚರಾಚರಮಯೇ ಸತ್ತಾತ್ಮನಿ ಜ್ಯೋತಿಷಿ 
ಸಂವಿದ್ಧೊ ಕಮ್ಮಿ ಶಿವೇ ಎಲೀನಹೃದಯಸ್ತದ್ಧೆ ೇದವೈಮುಖ್ಯತ: 
ಸಾಕ್ಲಾ ತ್ರರ್ವಗತೋ ವಿಭಾತಿ ವಿಗಲದ್ದಿಶ್ರಃ ಸ್ಚಯಂ ಸಂಯಮೀಃ॥। 
19-97 

-ಶಾರ್ದೂಲವಿಕ್ರೀಡಿತಾ ವೃತ್ತಮ್‌ 


ನಿತ್ತನೂ, ನಿರ್ಮಲನೂ, ಸಾತ್ತಿಕನೂ ಆದ ಯೋಗಿಗಳ ಹೃದಯ ಕಮಲದಲ್ಲಿ ಸದಾ ವಾಸವಾಗಿರುವವನೂ, ಸರ್ವವಿಧ 
ವಾಸನಾಶೂನ್ಯನೂ, ನಿಷ್ಠಲನೂ, ಸರ್ವೋತ್ಕೃಷ್ಟನೂ, ಎಲ್ಲವನ್ನು ಮೀರಿದ ಸ್ಥಾನ ಸ್ವರೂಪನೂ, ಚರಾಚರ ಪ್ರಪ೦ಚದಲ್ಲಿ 
ಅನುಶ್ರೂತವಾಗಿರುವವನೂ, ಎಲ್ಲ ಜ್ಯೋತಿಗಳಿಗೆ ಜ್ಯೋತಿಸ್ತರೂಪನೂ, ಜ್ಞಾನಾಕಾಶರೂಪನೂ ಆದ ಪರಶಿವನಲ್ಲಿ ಯಾರ 
ಮನಸ್ಸು ಐಕ್ಯವನ್ನು ಪಡೆದಿರುತ್ತದೆಯೋ ಅಂತಹ ಸಂಯಮಿಯಾದ ಯೋಗಿಯು, ಆ ಪರಶಿವನ ಹೊರತು ಬೇರೊಂದು 
ವಸ್ತುವಿನ ದರ್ಶನವಿಲ್ಲದವನಾದ ಕಾರಣ, ಜಗತ್ತಿನ ಭೇದಭ್ರಾಂತಿ ಶೂ ಸರ್ವವ್ಯಾಪಕತೆಯಿಂದ ತಾನೇ ತಾನಾಗಿ 
ವಿರಾಜಿಸುತ್ತಿರುವನು 

ಅತಿ ಜ್ಞಾನಪಕಾಶಸ್ಥಲಂ ಇಲ್ಲಿಗೆ ಜ್ಞಾನಪಕಾಶಸ್ತ್ವಲವು ಮುಗಿಯಿತು 

ಓಂ ತತ್ತತ್‌ ಅತಿ 


ಪ್ರೀ ಶಿವಗೀತೇಷು ಸಿದಾಂತಾಗಮೇಷು ತಿವಾದೆ,ತವಿದಾಯಾಂ ತಿವಯೋಗಶಾಸೇ ಪೀರೇಣುಕಾಗಸ್ನಸಂವಾದೇ ವೀರಶ್ರೆವಧರ್ಮನಿರ್ಣಯೇ 
ಪ್ರೀಶಿವಯೋಗಿತಿವಾಚಾರ್ಯವಿರಚಿತೇ ಶ್ರೀಸಿದಾಂತತಿಖಾಮಣೌ ಲಿಂಗಸಲಾಂತರ್ಗತ ಶರಣಸಲೇ 

ದೀಕ್ಷಾ ಪಾದೋದಕಸ್ಥಲಾದಿದ್ದಾದಶವಿಧಸ್ಥ ಪ್ರಸಂಗೋ ನಾಮ 

ಏಕೋನವಿಂಶತಿತಮಪರಿಚೇದ: ॥ 

ಹಿಂ ತತತ್‌ ಇಲಿಗೆ ತ್ರೀ ಶಿವನಿಂದ ಉಪದೇತಿಸಲಟ ತ್ರೀ ಸಿದ್ದಾ೦ತಾಗಮಗಳಲಿಯ ತಿವಾದ್ದೈೆತವಿದಾರೂಪವೂ, ಶಿವಯೋಗಶಾಸವೂ, ಪಿ 
ರೇಣುಕಾಗು ಃಸ೦ವಾದರೂಪವೂ ತ್ರೀವೀರಶ್ಸೆವಧರ್ಮನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ದಾಂತ 
ತಿಖಾಮಃಣೆಯಲಿ ಲಿಂಗಸಲಾಂತರ್ಗತವಾದ ಶರಣಸಲದಲಿಯ ದೀಕಾಪಾದೋದಕಸಲಾದಿ ಹನ್ನೆರಡು ವಿಧ ಸಲಪ್ರಸಂಗವೆಂಬ ಹೆಸರಿನ 


ಹತ್ತೊಂಭತ್ತನೆಯ ರಿಚ್ಛೆ ಆದವು ಮುಗಿದುದು 


ವಿಂಶಃ ಪರಿಚ್ಛೇದಃ 
ಇಪ್ಪತ್ತನೆಯ ಪರಿಚ್ಛೇದವು 
ಐಕ್ಕಸ್ಥಲಾಂತರ್ಗತನವವಿಧಲಿಂಗಸ್ಥಲಪ್ರಸಂಗಃ 
ಐಕ್ಕಸ್ಥಲಾಂತರ್ಗತವಾದ ನವವಿಧ ಲಿಂಗಸ್ಥಲ ಪ್ರಸಂಗವು 


(87 ಶ್ಲೋಕಗಳು) 


ಈಗ ಐಕ್ಕಸ್ಥಲವು 
(5 ಶ್ಲೋಕಗಳು) 
॥ ಅಗಸ್ತ್ಯ ಉವಾಚ ॥ 
ಸ್ಥಲಭೇದಾಸ್ತ್ವಯಾ ಪ್ರೋಕ್ತಾಃ 
ಶರಣಸ್ಪಲಸಂತ್ರಿತಾಃ | 
ಇ ಸ್‌) 

ಐಕ್ಯಸ್ಥಲಗತಾನ್‌ ಬ್ರೂಹಿ 

ಸ್ಥಲಭೇದಾನ್‌ ಗಣೇಂದ್ರ ಮೇ ॥ 20-1 

ಹೇ ಗಣೇ೦ದ್ರನಾದ ರೇಣುಕನೇ, ಶರಣಸ್ಥಲದಲ್ಲಿರುವ ಸ್ಥಲಭೇದಗಳು ನಿನ್ನಿಂದ ಹೇಳಲ್ಪಟ್ಟವು. ಈಗ ನನಗೆ ಐಕ್ಯಸ್ಥಲದಲ್ಲಿರುವ 

ಸ್ಥಲಭೇದಗಳನ್ನು ಹೇಳುವವನಾಗು. 


॥ ಶ್ರೀ ರೇಣುಕ ಉವಾಚ ॥ 
ಸ್ಥಲಾನಾಂ ನವಕಂ ಚೈಕ್ಯ- 
ಸ್ಥಲೇಇಸ್ಮಿನ್‌ ಪರಿಕೀರ್ತ್ಯತೇ ॥ 20-2 
ತತ್ತ್ವೀಕೃತಪ್ರಸಾದೈಕ್ಯ- 
ಸ್ಥಲಮಾದೌ ಪ್ರಕೀರ್ತಿತಮ್‌ । 
ಶಿಷ್ಟೋದನಸ್ಥಲಂ ಚಾಥ 
ಚರಾಚರಲಯಸ್ಥಲಮ್‌ ॥ 20-3 
ಭಾಂಡಸ್ಥಲಂ ತತಃ ಪ್ರೋಕ್ಷಮ್‌ 
ಭಾಜನಸ್ಥಲಮುತ್ತಮಮ್‌ | 
ಅಂಗಾಲೇಪಸ್ಥಲಂ ಪಶ್ಚಾತ್‌ 
ಸ್ಪಪರಾಜ್ಯಸ್ನಲಂ ತತಃ ॥ 20-4 

ಇಸ 


ಭಾವಾಭಾವವಿನಾಶಂ ಚ 
ಜ್ಞಾನಶೂನ್ಯಸ್ಥಲಂ ತತಃ | 

ತದೇಷಾಂ ಕ್ರಮಶೋ ವಕ್ಷ್ಯೇ 

ಶೃಣು ತಾಪಸ ಲಕ್ಷ ಣಮ್‌ ॥ 20-5 


ಹೇ ತಪಸ್ವಿಯಾದ ಅಗಸ್ತ ५८३९, ಈ ಐಕ್ಕಸ್ಥಲದಲ್ಲಿ ಒಂಭತು ಸ್ಥಲಗಳನ್ನು ಹೇಳಲಾಗುತ್ತದೆ. ಅವು ಯಾವುದೆಂದರೆ 


^ = 


ಮೊದಲನೆಯದು ಸ್ತೀಕೃತಪ್ರಸಾದಿಸ್ಥಲ ಎಂದು ಹೇಳಲ್ಪಟ್ಟಿದೆ. ಅನಂತರ ಶಿಷ್ಟೋದನಸ್ಥಲ, ಅದಾದ ಮೇಲೆ ಚರಾಚರಲಯ ಸ್ಥಲ, 


ತರುವಾಯ ಭಾಂಡಸ್ಥಲವು ಹೇಳಲ್ಪಟ್ಟದೆ. ಆನಂತರ ಭಾಜನಸ್ಥಲವು. ಪಶ್ಚಾತ್‌ ಅಂಗಾಲೇಪಸ್ಸಲವು, ಆನಂತರ ಸ್ಪಪ ರಾಜ್ಯಸ್ಥಲವು. 
೦ತರ ಭಾವಾಭಾ ವವಿನಾಶಸ್ಥಲವು, ನಂತರ ಜ್ಞಾನಶೂನ್ಯಸ್ಥಲವು. ಇವೆಲ್ಲವುಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳುತೇನೆ 


93. ಅಥ ಸ್ವೀಕೃತಪ್ರಸಾದಿಸ್ಥಲಮ್‌ 
ಈಗ ಸ್ವೀಕೃತಪ್ರಸಾದಿಸ್ಥಲವು 
(8 ಶ್ಲೋಕಗಳು) 


ಮುಖ್ಯಾರ್ಥೋ ಲಕ್ಷಣಾರ್ಥಶ್ಚ 

ಯತ್ರ ನಾಸ್ತಿ ಚಿದಾತ್ಮನಿ । 
ವಿಶ್ಕಂಖಲತಯಾ ತಸ್ಯ 

ಪ್ರಸಾದ: ಸ್ಟೀಕೃತೋ ಭವೇತ್‌ ॥ 20-6 


ಯಾವ ಚಿದಾತನಲ್ಲಿ ಮುಖ್ದಾರ್ಥವಾಗಲಿ, ಲಕಣಾರ್ಥವಾಗಲಿ ಇರುವುದಿಲವೋ ಆ ಚಿದಾತನ ಪಸಾದ ನ್ನು 
ವಿಶ್ಠಂಖಲತೆಯಿ೦ದ (ಯಾವ ಅಡತಡೆಗಳೂ ಇಲ್ಲದೆ) ಯಾವ ಯೋಗಿಯು ಸ್ವೀಕರಿಸುವನೋ ಅವನೆ ಕೃತಪ್ರಸಾದಿಯೆಂದು 
ಹೇಳಲಾಗಿದೆ (ಅಂಗ ಲಿಂಗಗಳಲ್ಲಿ ಔಪಾಧಿಕ ಭೇದವನ್ನು ಹೇಳುವುದು ಮುಖ್ದಾರ್ಥ. ಆ ಭೇದವನ್ನು ಅಳಿದು 


ಉಪಾಧಿರಹಿತಗಳಾದ ಅಂಗಲಿಂಗಗಳಲ್ಲಿನ ಚೈತನ್ಯಗಳ ಸಾಮರಸ್ಕವನ್ನು ಬೋಧಿಸುವುದೇ ಲಕ್ಷಣಾರ್ಥ. ಈ ವಾ ಚ್ಯಾರ್ಥ, 
ಲಕ್ಷಣಾರ್ಥಗಳ ವಿಚಾರಗಳನ್ನು ಅರಿತು ಲಕ್ಷ್ಯವನ್ನು ಪ್ರಾಪ್ತಿಮಾಡಿಕೊ೦ಡ ಮೇಲೆ ಲಿಂಗಾಂಗ ಸಾಮರಸ್ಯದ ಅನುಭೂತ 
ರೂಪವಾದ ಪ್ರಸಾದವನ್ನು ಪಡೆಯುವುದೇ ಸ್ವೀಕೃತಪ್ರ ದಿಸ್ಮ ದ ಅರ್ಥವು). 

ಮಾತೃಮೇಯಪ್ರಮಾಣಾದಿ- 


ವ್ಯವಹಾರೇ ವಿಹಾರಿಣೀಮ್‌ । 
ಸಂವಿತ್ಸಾಕ್ಬಾ' ತ್ಕೃತಿಂ ಲಬಾ ೫ 


ಯೋಗೀ ಸಾತನಿ ತಿಷ್ಠತಿ ॥ 20-7 

ಪ್ರಮಾತ್ಸ ಪ್ರಮಾಣ ಪ್ರಮೇಯಾದಿ ತಿಪುಟಿ ಪ್ರಪಂಚದ ಹಾರಾದಿಗಳಲ್ಲಿ ವಿಹರಿಸುವಂತಹ ಸಂವಿಸಾಕಾತ್‌ ಕೃತಿಯನ್ನು 
ಚಿಚ್ಛಕ್ತಿಯ ನ್ನು (ಅನುಭವಾತ್ಮಕ ಸಾಕ್ಷಾತ್ಕಾರವನ್ನು) ಪಡೆದ ಯೋಗಿಯು ತನ್ನೊಳಗೆ ತಾನು ಸ್ಥಿರನಾಗಿರುತ್ತಾನೆ. 
ಅದ್ವೈತಬೋಧನಿರ್ಧೂತ- 

ಭೇದಾವೇಶಸ್ಯ ಯೋಗಿನಃ । 

ಸಾಕಾ ತೃತಮಹಾಸಂವಿತ್‌ 

ಪ್ರಕಾಶಸ್ಯ ಕೃ ಬಂಧನಮ್‌ ॥ 20-8 


ಅದ್ವೈತಬೋಧದಿಂದ (ಶಿವಾದ್ವೈತ ದಿಂದ) ಭೇದಾವೇಶವನ್ನು (ಅಂಗ ಲಿಂಗಗಳ ಭೇದಭಾವವನು) ದೂರಮಾಡಿಕೊಂಡ ಮತ್ತು 
ಮಹಾಸಂವಿತ್ತಿನ (ಚಿಚ್ಛಕ್ತಿಯ) ಪ್ರಕಾಶವನ್ನು ಸಾಕ್ಷಾತ್ಕರಿಸಿಕೊಂಡ (ಅನುಭವಾತ್ಮಕ ಜ್ಞಾನವನ್ನು ಮಾಡಿಕೊಂಡ) ಯೋಗಿಗೆ ಬಂಧನವೆಂಬುದು 
ಎಲ್ಲಿಯದು? 

ಚಿದಾತ್ಮನಿ ಶಿವೇ ನೃಸ್ತಮ್‌ 

ಜಗದೇತಚ್ಚರಾಚರಮ್‌ 

ಜ್ಞಾಯತೇ ತನ್ಮಯಂ ಸರ್ವಮ್‌ 

ಅಗ್ನೌ ಕಾಷ್ಠಾದಿಕಂ ಯಥಾ ॥ 20-9 


ಗ್ಲಿಯಲ್ಲಿ ದ ಕಟ್ಟಿಗೆ ಮುಂತಾದ ಪದಾರ್ಥಗಳು ತೆನ್ನಯವಾಗಿಯೇ (ಅಗ್ನಿರೂಪವಾಗಿಯೇ) ಹೇಗೆ ಆಗುತ್ತವೆಯೋ, ಅದರಂತೆ 
ದ್ರೂಪನಾ ನಲ್ಲಿ ಇರುವ ಈ ಚರಾಚರ ಜಗತ್ತು ಕೂಡ ಚಿದ್ರೂಪವಾಗಿಯೇ ಇರುತ್ತದೆ ಎಂಬುದಾಗಿ ಸ್ವೀಕೃತ ಪ್ರಸಾದಿಯು 


ತಿಳಿದುಕೊಳ್ಳುತ್ತಾನೆ 


ನ ಭಾತಿ ಪೃಥ್ವೀ ನ ಜಲಮ್‌ 
ನ ತೇಜೋ ನೈವ ಮಾರುತಃ | 
ನಾಕಾಶೋ ನ ಪರಂ ತತ್ತ್ವಮ್‌ 


ಶಿವೇ ದೃಷ್ಟೇ ಚಿದಾತ್ಮನಿ ॥ 20-10 

ಚಿದ್ರೂಪನಾದ ಶಿವನು ಸಾಕ್ತಾತ್ಪಾರವಾಗಲು (ಸ್ಪಾತ್ತರೂಪದಲ್ಲಿ ಸಾ ಕ್ಷಾತ್ಕಾರವಾಗಲು) ಪೃಥ್ವಿ, ಜಲ ತೇಜ, ವಾಯು ಮತ್ತು 
ಸರ್ವಭೂತಗಳಲ್ಲಿ ಶ್ರೇಷ್ಠವಾದ ಆಕಾಶವೆಂಬ ತತ್ತ್ವಗಳು ಆ ಶಿವನಿಗಿಂತ ಭಿನ್ನವಾಗಿ ತೋರುವುದಿಲ್ಲ (“ಏಕ ಎಜ್ಞಾನೆ €ನ ಸರ್ವ 
ವಿಜ್ಞಾನಂ” ಎಂಬ ಉಪನಿಷತ್ತಿನ ವಚನದಂತೆ ಸರ್ವಕ್ಕೂ ಕಾರಣವಾದ ಪರಶಿವನನ್ನು ಮೇಲೆ ಎಲ್ಲವೂ ಅವನ 
ಸ್ವರೂಪವೇ ಆಗಿರುತ್ತದೆ). 


ಜ್ಯೋತಿರ್ಲಿಂಗೇ ಚಿದಾಕಾರೇ 

ಜ್ವಲತ್ಯಂತರ್ನಿರಂತರಮ್‌ । 

ವಿಲೀನಂ ನಿಖಲಂ ತತ್ತ್ವಮ್‌ 

ಪಶ್ನನ್‌ ಯೋಗೀ ನ ಲಿಪ್ಯತೇ ॥ 20-11 

ತನ್ನ ಅಂತರಂಗದ ಹೃದಯರೂಪವಾದ ಅಷ್ಟದಳ ಕಮಲದ ಮಧ್ಯದಲ್ಲಿ ನಿರಂತರವಾಗಿ ಲಿಂಗ ಚಿದ್ರೂಪವಾದ 
ಜ್ಯೋತಿರ್ಲಿಂಗವು (ಮಹಾಲಿಂಗವು) ಪ್ರಜಲಿಸುತದೆ. ಆ ಜ್ಯೋತಿಯಲ್ಲಿ ಯಾವ ಯೋಗಿಯು ನಿಖಿಲ ತತ್ತ್ವಗಳನ್ನು (ಶಿವಾ 
ಭೂಮ್ಯಂತವಾದ 36 ತತ್ತ್ವಗಳನ್ನು) ಲಯಗೊಳಿಸಿ ನೋಡುವನೋ ಅವನು ಅಲಿಪ್ರನಾಗಿರುತ್ತಾನೆ (ತನ್ನ ಕರಣಾದಿಗಳಿಂದ 
ಲಿಪ್ತನಾಗಿರುವುದಿಲ್ಲ) 


ಅಂತರ್ಮುಖೇನ ಮನಸಾ 
ಸ್ವಾತ್ಮಜ್ಯೋತಿಷಿ ಚಿನ್ನಯೇ 
ಸರ್ವಾನಪ್ಯರ್ಥವಿಷಯಾನ್‌ 
ಜುಷ್ಸನ್‌ ಯೋಗೀ ಪ್ರಮೋದತೇ ॥ 20-12 


ಅಂತರ್ಮುಖವಾದ ಮನಸ್ಸಿನಿಂದ (ಪಶ್ಚಿಮ ಚಕ್ರಾಭಿಮುಖವಾದ ಮನಸ್ಸಿನಿಂದ) ಚಿನ್ನಯವಾದ ಸ್ಥಾತ್ಮರೂಪವಾದ ಜ್ಯೋತಿಯಲ್ಲಿ 


ಸಮಸ್ತ ಪದಾರ್ಥಗಳೆಂಬ ವಿಷಯಗಳನ್ನು ಹೋಮ ಮಾಡುತ್ತಾ (ತಾದಾತ್ಮ್ಯಭಾವದಿಂದ ಸ ತ್ತಾ) ಯೋಗಿಯು 
ಪ್ರಮೋದಿಸುತ್ತಾನೆ. 
ಸಚ್ಚಿದಾನಂದಜಲಧೌ 


ಶಿವೇ शट > ನಿರ್ಮಲಃ | 
ಸಮರ್ಪ್ಯ ಸಕಲಾನ್‌ ಭುಂಕ್ತೇ 


ವಿಷಯಾನ್‌ ತತ್ಪಸಾದತಃ ॥ 20-13 
ನಿರ್ಮಲವಾದ ಸ್ವೀಕೃತಪ್ರಸಾದಿಸ್ಮ್ಶಲದ ಯೋಗಿಯು ಸಚ್ಚಿದಾನಂದ ಸಾಗರನಾದ ಪರಶಿವನಲ್ಲಿ ಶಬ್ಬಾದಿ ಸಕಲ ಪದಾರ್ಥಗಳನ್ನು 
ತಾದಾತ್ಮ್ಯಭಾವದಿಂದ ಸಮರ್ಪಿಸಿ ಅವುಗಳನ್ನು ಶಿವಪ್ರಸಾದ ರೂಪದಿ೦ದ ಅನುಭವಿಸುತ್ತಿರುವನು 


ಅತಿ ಸ್ವೀಕೃತಪ್ರಸಾದಿಸ್ಥಲಂ 
ಇಲ್ಲಿಗೆ ಸ್ವೀಕೃತಪಸಾದಿಸ್ಥಲವು ಮುಗಿಯಿತು. 


94. ಅಥ ಶಿಷ್ಟೋದನಸ್ಥಲಮ್‌ 
ಈಗ ಶಿಷ್ಟೋದನಸ್ಥಲವು 
(7 ಶ್ಲೋಕಗಳು) 


ಪ್ರಕಾಶತೇ ಯಾ ಸರ್ವೇಷಾಮ್‌ 

ಮಾಯಾ ಸೈವೋದನಾಕೃತಿಃ 

ಲೀಯತೇ ತತ್ರ ಚಿಲ್ಲಿಂಗೇ 

ಶಿಷ್ಟಂ ತತ್ಪರಿಕೀರ್ತಿತಮ್‌ ॥ 20-14 

ಎಲ್ಲ ಜೀವಿಗಳಿಗೆ (ತನು, ಕರಣ, ಭುವನ ಭೋಗಾದಿಗಳ ರೂಪದಲ್ಲಿ) ಯಾವುದು ಪ್ರಕಾಶಿಸುವುದೋ ಮತ್ತು ಯಾವುದು ಕೊನೆಗೆ ಚಿಲ್ಲಿಂಗದಲ್ಲಿ 
ಲಯವಾಗುವುದೋ ಆ ಮಾಯೆಯನ್ನು ಶಿಷ್ಪವೆಂದು ಕರೆಯುತ್ತಾರೆ. ಈ ಶಿಷ್ಠವಾದ ಮಾಯೆಯು ಯೋಗಿಗೆ ಓದನ (ಭಕ್ಷ್ಯರೂಪವಾದ 
ಅನ್ನ)ವಾಗಿರುವುದರಿಂದ ಅದಕ್ಕೆ ಶಿಷ್ಟೋದನವೆಂದು ಕರೆಯುತ್ತಾರೆ. 

ಜಗದಂಗೇ ಪರಿಗಸ್ತೇ 

ಮಾಯಾಪಾತವಿಜ್ಯಂಭಿತೇ | 

ಸ್ವಾತ್ಮಜ್ಯೋತಿಷಿ ಬೋಧೇನ 

ತದೇಕಮವಶಿಷ್ಯತೇ ॥ 20-15 


ಕಟ್ಟಲ್ಪಟ್ಟಿರುವ) ಜಗತ್ತೆಂಬ ತನ್ನ ಶರೀರದಲ್ಲಿನ (ಅ೦ಗದಲ್ಲಿನ) ಆತ್ಮಜ್ಯೋತಿಯಲ್ಲಿ ಬೋಧನದಿಂದ (ಆತ್ಮಜ್ಞಾನದಿಂದ) 
ಆಕ್ರಾಂತವಾಗಲು (ಆವರಿಸಲಡಲು) ಮಾಯಾತತ್ತ್ವವೊಂದೇ ಅಶೇಷವಾಗಿ ಉಳಿಯುತ್ತದೆ. 
ಅಖಂಡ(ಸಂವಿದಾನಂದ)ಸಚ್ಚಿದಾನಂದ- 

ಪರಬ್ರಹ್ಮಸ್ವರೂಪಿಣಃ । 
ಜೀವನು ಕ್ರಸ್ಯ ಧೀರಸ್ಯ 
ಮಾಯಾ ಕೈಂಕರ್ಯವಾದಿನೀ ॥ 20-16 

ಅಖಂಡವೂ. ಸಚ್ಚಿದಾನಂದ ಸ್ವರೂಪವೂ ಆದ ಪರಬ್ರಹ್ಮ ತತ್ತ್ವವನ್ನು ತನ್ನ ಸ್ವರೂಪವಾಗಿ ತಿಳಿದುಕೊಂಡ ಧೀರನಾದ 
(ಚಿತೇ೦ದ್ರಿಯನಾದ), ಜೀವನುಕ್ತನಾದ ಆ ಯೋಗಿಗೆ ಅವಶಿಷ್ಟವಾದ ಆ ಮಾಯೆಯು ಕಿಂಕರಭಾವದಿಂದ ಇರುತ್ತದೆ. 
ವಿಶ್ವಂ ಸಂಮೋಹಿನೀ ಮಾಯಾ 

ಬಹುಶಕ್ತಿರ್ನಿರಂಕುಶಾ । 

ಶಿವೈಕತ್ಸಮುಪೇತಸ್ಯ 

ನ ಪುರಃ ಸ್ಥಾತುಮೀಹತೇ ॥ 20-17 

ವಿಶ್ವವೆಲ್ಲವನ್ನೂ ಸಂಮೋಹನಗೊಳಿಸುವ ಬಹುವಿಧ ಶಕ್ತಿಗಳಿಂದ ಕೂಡಿದ, ನಿರಂಕುಶವಾದ ಆ ಮಾಯೆಯು ಶಿವನೊಂದಿಗೆ ಐಕೃತ್ತವನ್ನು 
ಹೊಂದಿದ (ಸಮಾನ ಸಮರಸ ಭಾವವನ್ನು ಹೊಂದಿದ) ಯೋಗಿಯ ಮುಂದೆ ಮೋಹಕವಾಗಿ ಇರಲು ಇಚ್ಛಿಸುವುದಿಲ್ಲ. 


ಜ್ಯೋತಿರ್ಲಿಂಗೇ ಚಿದಾಕಾರೇ 
ನಿಮಗ್ಗೇನ ಮಹಾತ್ಮನಾ | 


ಭುಜ್ನಮಾನಾ ಯಥಾಯೋಗಮ್‌ 

ನಶ್ನಂತಿ ವಿಷಯಾಃ ಸತಃ ॥ 20-18 

ಚಿದ್ರೂಪವಾದ ಜ್ಲೋತಿರ್ಲಿಂಗದಲ್ಲಿ ಐಕ್ಕಗೊಂಡ ಮಹಾತ್ಮನಾದ ಯೋಗಿಯಿಂದ ಅರ್ಪಣಾವಿಧಾನದ ಕ್ರಮಾನುಸಾರವಾಗಿ 
ಭೋಗಿಸಲ್ಪಡುವ ಶಬ್ದಾದಿ ವಿಷಯಗಳು ತಾವಾಗಿಯೇ ನಷ್ಟವಾಗುವುವು 


ಶಬಾದಯೋಪಿ ವಿಷಯಾ 
ಭುಜ್ಯಮಾನಾಸ್ತದಿಂದ್ರಿಯ್ಯ: । 

ಆತ್ಮನ್ಯೇವ ವಿಲೀಯಂತೇ 

ಸರಿತಃ ಸಾಗರೇ ಯಥಾ ॥ 20-19 


ಶಿಷೋ ನಸ್ಸಲ ಯೋಗಿಯು ತನ್ನ ಇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು ಅನುಭವಿಸುತ್ತಿದ್ದರೂ ಆ ವಿಷಯಗಳು 
ದಿಗಳು ಸಮುದ್ರದಲ್ಲಿ ಅಡಗುವಂತೆ ಅವನ ಆತ್ಮನಲ್ಲಿಯೇ ವಿಲಯಗೊಳ್ಳುತ್ತವೆ. 


ಅರ್ಥಜಾತಮಶೇಷಂ ತು 

ಗ್ರಸನ್‌ ಯೋಗೀ ಪ್ರಶಾಮ್ಯತಿ । 

ಸ್ಥಾತ್ಮನೈವಾಸ್ಥಿತೋ ಭಾನುಃ 

ತೇಜೋಜಾಲಮಶೇಷತಃ ॥ 20-20 

ಸೂರ್ಯನು ತನ್ನ ಎಲ್ಲ ತೇಜೋಜಾಲವನ್ನು (ಕಿರಣಗಳನ್ನು) ತನ್ನಲ್ಲೇ ಅಡಗಿಸಿಕೊಂಡು ಹೇಗೆ ಅಸ೦ಗತನಾಗುವನೋ ಹಾಗೇ 
ಸಮಸ್ತವಾದ ಅರ್ಥ ಸಮೂಹವನ್ನು (ಶಬ್ದಾದಿ ವಿಷಯಗಳನ್ನು) ನಿಃಶ್ರೇಷವಾಗಿ ಗ್ರಹಣ ಮಾಡಿದ ಯೋಗಿಯು 


ಇತಿ ಶಿಷ್ಟೋದನಸ್ಥಲಂ ಇಲ್ಲಿಗೆ ತಿಷ್ಟೋದನಸ್ಥಲವು ಮುಗಿಯಿತು. 


95. ಅಥ ಚರಾಚರಲಯಸಲಮ್‌ 
ಈಗ ಚರಾಚರಲಯಸ್ಥಲವು 
(8 ಶ್ಲೋಕಗಳು) 


ಲಿಂಗೈಕ್ಕೇ ತು ಸಮಾಪನ್ನೇ 

ಚರಣಾಚರಣೇ ಗತೇ । 

ನಿರ್ದೇಹೀ ಸ ಭವೇದ್ಯೋಗೀ 

ಚರಾಚರವಿನಾಶಕಃ ॥ 20-21 

ಚರಾಚರಾತಕವಾದ ಪ್ರಪಂಚ ಸಮೇತವಾಗಿ ನಿರ್ದೇಹಿಯಾದ ಈ ಯೋಗಿಯು ಮಹಾಲಿಂಗದೊಂದಿಗೆ ತಾದಾತ್ಮ್ಯವನ್ನು 
ಹೊಂದಲಾಗಿ ಚರಾಚರವಿನಾಶಕನೆಂದು ಕರೆಯಲಡುತಾನೆ 

ಅನಾದ್ಯವಿದ್ಯಾಮೂಲಾ ಹಿ 

ಪ್ರತೀತಿರ್ಜಗತಾಮಿಯಮ್‌ । 

ಸಾತೆ ಕೈಕಬೋಧಾತ್‌ ತನ್ನಾಶೇ 

ಕುತೋ ವಿಶಪಕಾಶನಮ್‌ ॥ 20-22 


ಈ ಜಗತ್ತಿನ ಪ್ರತೀತಿಗೆ ಅನಾದಿಯಾದ ಅವಿದ್ಯೆಯೇ ಮೂಲ ವಾಗಿರುವುದು. ಸ್ವಾತ್ಮೈಕ ಬೋಧೆಯಿಂದ (ತನ್ನ ಆತ್ಮ ಮತ್ತು 
ಪರಮಾತ್ಮರ ಐಕ್ಕಜ್ಞಾನದಿಂದ) ಆ ವಿದ್ದೆಯು ನಾಶವಾಗಲು ವಿಶ್ರವು ಹೇಗೆ ತಾನೇ ತೋರಬಲ್ಲದು? 
ಯಥಾ ಮೇಘಾ ಮುದ್ಧೂತಾಃ 
ವಿಲೀಯಂತೇ ನಭಸ್ಥಲೇ 
ತಥಾsತ್ಮನಿ ವಿಲೀಯಂತೇ 
ಷಯಾಃ ಸ್ಥಾನುಭಾವಿನಃ ॥ 20-23 
ಆಕಾಶದಲ್ಲಿ ಉದ್ಭವಿಸಿದ ಮೋಡಗಳು ಅಲ್ಲಿಯೇ ಹೇಗೆ ಅಡಗಿಹೋಗುವುವೋ, ಅದರಂತೆ ಸ್ವಪ್ನರೂಪಾನುಭಾವಿಯಾದ 
ಶಿವಯೋಗಿಯ ಆತ್ಮದಲ್ಲಿಯೇ ಎಲ್ಲ ವಿಷಯಗಳು ಅಡಗಿಹೋಗುವುವು 


ಸ್ಪಷ್ನೇ ० ಯಥಾ ವಸ್ತು 

ಪ್ರಬೋಧೇ ಲಯಮತ್ಳುತೇ । 

ತಥಾ ಸಾಂಸಾರಿಕಂ ಸರ್ವಮ್‌ 

ಆತ್ಮಜ್ಜಾನೇ ವಿನಶ್ಠತಿ ॥ 20-24 

ಸಪ್ನದಲ್ಲಿ ಕಂಡ ವಸ್ತು ರಿಕೆಯಾದ ಕೂಡಲೇ ಹೇಗೆ ಲಯವಾಗುವುವೋ ಹಾಗೆ ಸಾಂಸಾರಿಕಗಳಾದ ಎಲ್ಲ ವಸ್ತುಗಳು 


ಕೆಂ ವಾ ಪ್ರಮಾಣಂ ಕಿಂ ಜೇಯಮ್‌ 

ಕಿಂ ವಾ ಜ್ಞಾನಸ್ನ ಸಾಧನಮ್‌ ॥ 20-25 

ಜಾಗ್ರತ್‌, ಸ್ಪಷ್ನ ಮತ್ತು ಸುಷುಪ್ತಿ ಅ ವಸ್ಥೆಗಳಿಗಿಂತಲೂ ಮೀರಿದ ಪರಾವ (ತುರ್ಯಾವಸ್ಲೆಯನು) ಹೊಂದಿದ ಯೋಗಿಗೆ 
ಪ್ರಮಾಣವಾಗಲಿ, ಸ್ತೇಯ ಪದಾರ್ಥವಾಗಲಿ ಅಥವಾ ಜ್ಞಾನದ ಸಾಧನವಾಗಲಿ ಇವು ಯಾವೂ ಇರುವುದಿಲ್ಲ. 
ತುರ್ಯಾತೀತಪದಂ ಯತ್ತದ್‌ 

ದೂರಂ ವಾಜ್ಮನಸಾಧ್ಧನಃ | 

ಅನುಪ್ರವಿಶ್ಯ ತದ್ಯೋಗೀ 

ಭೂಯೋ ವಿಶಮೀಕತೇ ॥ 20-26 

ಣಿ ಮತ್ತು ಮನಸ್ಸುಗಳ ಮಾರ್ಗವನ್ನು ಮೀರಿದ ಯಾವ ತುರ್ಯಾತೀತ ಪದವಿದೆಯೋ ಅದರಲ್ಲಿ ಪ್ರವೇಶಿಸಿದ ಯೋಗಿಯು 
ಃ ಈ ವಿಶ್ವವನ್ನು ನೋಡಲಾರ 


£ 


& 


ನಾನ್ಯತ್‌ ಪಶ್ಯತಿ ಯೋಗೀಂದ್ರೋ 
ನಾನ್ಯಜ್ಞಾನಾತಿ ಕಿಂಚನ । 

ನಾನ್ಯಚ್ಛೃಣೋತಿ ಸಂದೃಷ್ಟೇ 
ಚಿದಾನಂದಮಯೇ ಶಿವೇ ॥ 20-27 


ಚಿದಾನಂದ ಸ್ವರೂಪವಾದ ಶಿವನ ದ 


ತ್ರಿ| 
GL 
ಗ 
೭೬ 
₹1 
£ 
६. 
ok 
त 


ಯೋಗೀಂದನು ತನಗಿಂತಲೂ ಭಿನ್ನವಾದ ಯಾವುದನೂ 


ಅಸದೇವ ಜಗತ್‌ ಸರ್ವಮ್‌ 
ಸದಿವ ಪ್ರತಿಭಾಸತೇ । 


ಜ್ಞಾತೇ ಶಿವೇ ತದಜ್ಞಾನಮ್‌ 

ಸರೂಪಮುಪಪದ್ದತೇ ॥ 20-28 

ಈ ಎಲ್ಲ ಜಗತು ಅಸದೂಪವೇ ಆಗಿರುತದೆ (ತಿವನಿಗಿಂತ ಭಿನ್ನವಾಗಿ ಇರುವುದಿಲ್ಲ) ಆದರೂ ಸಹ ಸತಿನಂತೆ (ಶಿವನಿಗಿಂತಲೂ 
ನವಾಗಿರುವಂತೆ) ಪ್ರತಿಭಾಸವಾಗುತದೆ. ಪರ ತಿಳಿದ ಮೆಲೆ ಅಜ್ಞಾನ ನ ಗಿ ಯೋಗಿಗೆ ಸರ್ವವೂ 

ಸ್ಪಸ್ಥರೂ ವಾಗಿಯೇ ತೋರುವುದು 


ಅತಿ ಚರಾಚರಲಯಸ್ಥಲಂ ಇಲ್ಲಿಗೆ ಚರಾಚರಲಯಸ್ಥಲವು ಮುಗಿಯಿತು. 


96. ಅಥ ಭಾಂಡಸಲಮ್‌ 
ಈಗ ಭಾಂಡಸ್ಪ್ತಲವು 
(6 ಶ್ಲೋಕಗಳು) 


ಬ್ರಹ್ಮಾಂಡಶತಕೋಟೀನಾಮ್‌ 

ಸರ್ಗಸ್ಥಿತಿಲಯಾನ್‌ ಪ್ರತಿ | 

ಸಾನಭೂತೋ ವಿಮರ್ಶೋ ಯಃ 

ತದ್ಧಾಂಡಸಲಮುಚ್ಛತೇ ॥ 20-29 

ಶತಕೋಟಿ ಬ್ರಹ್ಮಾಂಡಗಳ ಉತತ್ತಿ, ಸ್ಲಿತಿ ಮತು ಲಯಗಳಿಗೆ ಸ್ಲಾನವಾಗಿರುವ (ಆಶ್ರಯಸ್ಥಾನವಾಗಿರುವ) ಯಾವ 
ವಿಮರ್ಶಾಶಕಿ'ಯಿದೆಯೋ ಅದುವೇ ಭಾಂಡಸ್ನಲವೆಂದು ಕರೆಯಲಡುತದೆ 


ವಿಮರ್ಶಾಖ್ಯಾ ಪರಾಶಕ್ತಿ: 
ಎಿಶ್ಟೋದ್ಧಾಸನಕಾರಿಣೀ 

ಸಾಕ್ಷಿ ಣೀ ಸರ್ವಭೂತಾನಾಮ್‌ 

ಸಮಿಂಧೇ ಸರ್ವತೋಮುಖೀ ॥ 20-30 


ವಿಮರ್ಶಾಶಕ್ತಿಯೆಂದು ಕರೆಸಿಕೊಳ್ಳುವ ಪರಾಶಕ್ತಿಯೇ (ಬಿಂದುಶಕ್ತಿ) ವಿಶ್ವ ಧ್ವರೂಪವಾದ ವಿಶ್ವದ) ಉದ್ಭಾಸಕ್ಕೆ (ಉತ್ಪತ್ತಿಗೆ) 
ಕಾರಣವಾಗಿರುತದೆ ಮತ್ತು ಸರ್ವಭೂತಗಳಿಗೆ ಇದುವೇ ಸಾಕಿರೂಪವಾಗಿರುತದೆ. ಅಲ್ಲದೆ ಸರ್ವತೋಮುಖವಾಗಿ 
ಪ್ರಕಾಶಿಸುತ್ತಿರುತ್ತದೆ. 


ವಿಶ್ವಂ ಯತ್ರ ಲಯಂ ಯಾತಿ 
ವಿಭಾತ್ಯಾತ್ಮಾ ಚಿದಾಕೃತಿಃ | 
ಸದಾನಂದಮಯಃ ಸಾಕ್ಷಾತ್‌ 

ಸಾ ವಿಮರ್ಶಮಯೀ ಕಲಾ ॥ 20-31 


ಆನಂದಮಯವಾಗಿರುವುದೋ ಅದುವೇ ವಿಮರ್ಶಾಕಲೆ ಅಥವಾ ವಿಮರ್ಶಾಶಕಿಯಾಗಿರುತ್ತದೆ 


ಪರಾಹಂತಾಸಮಾವೇಶ- 
ಪರಿಪೂರ್ಣವಿಮರ್ಶವಾನ್‌ । 

ಸರ್ವಜ್ಞ ಸರ್ವಗಃ ಸಾಕ್ಷೀ 

ಸರ್ವಕರ್ತಾ ಮಹೇಶ್ವರಃ ॥ 20-32 


ಪರಾಹಂತ ಸಮಾವೇಶದಿಂದ (ಪರಾಹಂತರೂಪವಾದ ವಿಮರ್ಶಾಶಕ್ತಿಯ ತಾದಾತ್ಮ ज) ಪರಿಪೂರ್ಣ ವಿಮರ್ಶಾಸ್ಟರೂಪವನ್ನು ಪಡೆದ 
ಶಿವನು ಸರ್ವಜ್ಞನೆಂತಲೂ, ಸರ್ವವ್ಯಾಪಕವೆಂತಲೂ, ಸರ್ವಸಾಕ್ಷಿಯೆಂತಲೂ, ಸರ್ವಕರ್ತನೆಂತಲೂ ಮತ್ತು ಮಹೇಶ್ವರನೆಂತಲೂ ಕರೆಸಿಕೊಳ್ಳುತ್ತಾನೆ. 


ವಿಶ್ವಾಧಾರಮಹಾಸಂವಿತ್‌ 

ಪ್ರಕಾಶಪರಿಪೂರಿತಮ್‌ । 

ಪರಾಹಂತಾಮಯಂ ಪ್ರಾಹುಃ 

ವಿಮರ್ಶಂ ಪರಮಾತ್ಮನಃ ॥ 20-33 

ಪ್ರಪಂಚಕ್ಕೆಲ್ಲಾ ಆಧಾರಭೂತವಾಗಿರುವ ಮಹಾಜ್ಞಾನವೆಂಬ ಪ್ರಕಾಶವುಳ್ಳ ಪರಿಪೂರ್ಣವಾಗಿರುವ ಪರಶಿವನ ಯಾವ 
ವಿಮರ್ಶಾಶಕ್ತಿ ಇದೆಯೋ, ಅದಕ್ಕೆ ಶಿವಾದ್ವೈತ ಶಾಸ್ತ್ರಜ್ಞರು ಪರಾಹಂತಾ ಎಂಬುದಾಗಿ ಹೇಳುವರು. 


ವಿಮರ್ಶಭಾಂಡವಿನ್ಯಸ್ತ- 
ವಿಶ್ವತತ್ತ್ವವಿಜೃಂಭಣಃ 
ಅನನ್ಯಮುಖಸಂಪ್ರೇಕ್ಷೀ 

©) 
ಮುಕ್ತಃ ಸ್ಪಾತ್ಮನಿ ತಿಷ್ಠತಿ ॥ 20-34 
ವಿಶ್ವತತ್ತ್ವಗಳ ವಿಜೃಂಭಣೆಗೆ (ಶಕ್ತಿತತ್ತ್ವವನ್ನೇ ಮೊದಲುಗೊಂಡು) ಪೃಥ್ವೀತತ್ವ್ವ ಪರ್ಯಂತವಾದ ಸರ್ವತತ್ತ್ವಗಳ ವಿಕಾಸಕ್ಕೆ 
ವಿಮರ್ಶಾಶಕ್ತಿಯೇ ಭಾಂಡವಾಗಿರುತ್ತದೆ (ಆಧಾರವಾಗಿರುತ್ತದೆ). ಈ (ಭಾ೦ಡಸ್ಥಲದ ಯೋಗಿಯು ಎಲ್ಲ ತತ್ತ್ವಗಳನ್ನು 
ಭಾಂಡರೂಪವಾದ ವಿಮರ್ಶಾಶಕ್ತಿಯಲ್ಲಿ ಲಯಗೊಳಿಸಿ) ಬೇರೆ ಯಾವುದೇ ವಿಚಾರವನ್ನು ಮನಸ್ಸಿನಲ್ಲಿ ತಾರದೇ ಮುಕ್ತನಾಗಿ 
ತನ್ನಲ್ಲೇ ತಾನಿರುತ್ತಾನೆ. 


ಅತಿ ಭಾಂಡಸ್ಥಲಂ ಇಲ್ಲಿಗೆ ಭಾಂಡಸ್ಥಲವು ಮುಗಿಯಿತು. 


97. ಅಥ ಭಾಜನಸ್ಥಲಮ್‌ 
ಈಗ ಭಾಜನಸ್ಥಲವು 
(7 ಶ್ಲೋಕಗಳು) 


ಸಮಸ್ತಜಗದಂಡಾನಾಮ್‌ 

ಸರ್ಗಸ್ಥಿತ್ಯಂತಕಾರಣಮ್‌ | 

ವಿಮರ್ಶೊ ಭಾಸತೇ ಯತ್ರ 

ತದ್‌ ಭಾಜನಮಿಹೋಚ್ಯತೇ ॥ 20-35 

ಸಮಸ್ತ ಭುವನ ಬ್ರಹ್ಮಾಂಡಗಳ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಭೂತವಾದ ವಿಮರ್ಶೆಯೆಂಬ ಹೆಸರಿನ ಪರಬಿಂದುವು 
ಶಿವ ಸಮೇತವಾದ ಯಾವ ತಿರೋಧಾನ ಶಕ್ತಿಯಲ್ಲಿ ಪ್ರಕಾಶಿಸುವುದೋ ಆ ತಿರೋಧಾನ ಶಕ್ತಿಯುಳ್ಳ ಪರಶಿವಬ್ರಹ್ಮವೇ 
ಭಾಜನವೆಂಬುದಾಗಿ ಇಲ್ಲಿ ಹೇಳಲ್ಪಡುತ್ತದೆ. 

ವಿಮರ್ಶಾಖ್ಯಾ ಪರಾಶಕ್ತಿ: 

ವಿಶ್ವವೈಚಿತ್ರ್ಯಕಾರಿಣೀ । 

ಯಸ್ಮಿನ್‌ ಪ್ರತಿಷ್ಠಿತಾ ಬ್ರಹ್ಮ 

ತದಿದಂ ವಿಶ್ವಭಾಜನಮ್‌ ॥ 20-36 


ಚಿತ್ರ ವಿಚಿತ್ರವಾದ ವಿಶ್ವ ತೃತ್ತಿಗೆ ಕಾರಣೀಭೂತವಾದ ವಿಮರ್ಶವೆಂಬ ಹೆಸರಿನ ಪರಾಶಕ್ತಿಯು ಯಾವುದರಲ್ಲಿ ಅವಿನಾಭಾವ 


ಸಂಬಂಧದಿಂದ ಪ್ರತಿಷ್ಠಿತವಾಗಿರುವುದೋ ಆ ಪರಶಿವ ಬ್ರಹ್ಮನೇ ವಿಶ್ವಭಾಜನವೆಂಬುದಾಗಿ ತಿಳಿದುಕೊಳ್ಳಬೇಕು. 


ಅಂತಃಕರಣರೂಪೇಣ 

ಜಗದಂಕುರರೂಪತಃ | 

ಯಸ್ಮಿನ್‌ ವಿಭಾತಿ ಚಿಚ್ಛಕ್ತಿಃ 

ಬ್ರಹ್ಮಭೂತಃ ಸ ಉಚ್ಛತೇ ॥ 20-37 

ಶಿವನಲ್ಲಿ ಅವಿನಾಭಾವ ಸ ಧದಲ್ಲಿರುವ ಚಿಚ್ಚ್ಛಕ್ತಿಯು (ವಿಮರ್ಶಾಶಕ್ತಿಯು) ಜಗವೆ೦ಬ ಅಂಕುರರೂಪವಾದ ಮತ್ತು 
ಮೂಲಾಹಂಕಾರ ರೂಪವಾಗಿ ಯಾವ ಶಿವನಲ್ಲಿ ಭಾಸಿಸುವುದೋ ಆ ಶಿವನು ಬ್ರಹ್ಮವೆಂಬುದಾಗಿ ಕರೆಯಲಾಗಿದೆ. 


© 9 ९ 
ಯಥಾ ಚಂದ್ರೇ ಸ್ಥಿರಾ ಜ್ಯೋತ್ಸ್ನಾ 


ವಿಶ್ವವಸ್ತುಪ್ರಕಾಶಿನೀ | 

ತಥಾ ಶಕ್ತಿರ್ವಿಮರ್ಶಾತ್ಮಾ 

ಪ್ರಕಾರೇ ಬ್ರಹ್ಮಣಿ ಸ್ಥಿತಾ ॥ 20-38 

ಚ೦ದನಲ್ಲಿ ಸ್ಲಿರವಾ ಬೆಳದಿಂಗಳು ತಾ ದೇಶದಲ್ಲಿದರೂ (ಒಂದೇ ಸ್ಥಾನ ದಲ್ಲಿದ್ದರೂ) ವಿಶ್ವದ ವಸ್ತುಗಳನು ಹೇಗೆ 


ಪಕಾಶಿಸ ವುದೂ ಅದರಂತೆ ಪರಶಿವ ಬ್ರಹ್ಮದಲ್ಲಿರುವ ಈ ವಿಮರ್ಶಾಶಕ್ತಿಯು ಸಕ ಗತ್ತನು ತನ್ನ ಒಂದು ಅಂಶದಿಂದ 
ವ್ಯಾಪಿಸಿ ಪಕಾಶಪಡಿಸುತಿರುವುದು. 

ಅಕಾರಃ ಶಿವ ಆಖ್ಯಾತೋ 

ಹಕಾರಃ ಶಕ್ತಿರುಚ್ಛತೇ | 

ಶಿವಶಕ್ತಿಮಯಂ ಬ್ರಹ್ಮ 

ಸ್ಥಿತಮೇಕಮಹಂಪದೇ ॥ 20-39 

“ಅ' ಅಕ್ಷರದಿಂದ ಶಿವನು ಹೇಳಲ್ಪಡುತ್ತಾನೆ. "ಹಂ' ಅಕ್ಷರದಿಂದ ದೃಕ್‌ ಕ್ರಿಯಾತ್ಮಕವಾದ ಶಕ್ತಿಯು ಹೇಳಲ್ಪಡುತ್ತದೆ. ಹೀಗೆ “ಅಹಂ' 
ಎಂಬ ಈ ಒಂದೇ ಪದದಲ್ಲಿ ಶಿವ-ಶಕ್ತಿಮಯವಾದ ಪರಬ್ರಹ್ಮವು ಸ್ಥಿತವಾಗಿರುತ್ತದೆ. 

ಅಹಂತಾಂ ಪರಮಾಂ ಪ್ರಾಪ್ಯ 

ಶಿವಶಕಿಮಯೀಂ ಸಿರಾಮ್‌ । 

ಬ್ರಹ್ಮಭೂಯಂ ಗತೋ ಯೋಗೀ 

ವಿಶ್ವಾತ್ಮಾ ತಿಭಾಸತೇ ॥ 20-40 

ವ-ಶಕ್ತಿಮಯವಾದ (ಶಿವ-ಶಕ್ತಿ ಸರೂಪವಾದ) ಸ್ಥಿರವಾದ ಸರ್ವೋತ್ಕೃಷ್ಟವಾದ ಅಹಂತಾವನ್ನು (ಪರಾಹಂತೆಯನ್ನು) ಪಡೆದು 
ಬಹಸರೂಪನಾದ ಯೋಗಿಯು ವಿಶಾತ್ನನಾಗಿ ಪ್ರಕಾಶಿಸುತ್ತಾನೆ 

ध 

= ಯಥಾ । 

ತಥಾ ಹೃದಯಬೀಜಸ್ಥಮ್‌ 

ವಿಶ್ವಮೇತತ್‌ ಪರಾತ್ಮನಃ ॥ 20-41 


ಲ್ಲಿ (ಆಲದ ಮರದ ಬೀಜದಲ್ಲಿ) ಆ ವಟವೃಕ್ಷದ ಪತ್ರ ಪುಷಾದಿಗಳು ಹೇಗೆ ಅಡಕವಾಗಿರುತ್ತವೆಯೋ ಅದರಂತೆ ಈ 
ದ ಯೋಗಿಯ ಹೃದಯವೆಂಬ ಬೀಜದಲ್ಲಿ ಸಮಸ ವಿಶ್ವವೆಲ್ತಾ ವಾಗಿದೆ 


ಅತಿ ಭಾಜನಸ್ಥಲಂ ಇಲ್ಲಿಗೆ ಭಾಜನಸ್ಥಲವು ಮುಗಿಯಿತು. 
98. ಅಥ ಅಂಗಾಲೇಪಸ್ಥಲಮ್‌ 
ಈಗ ಅ೦ಗಾಲೇಪಸ್ಥಲವು 
(6 ಶ್ಲೋಕಗಳು) 


ದಿಕ್‌ ಕಾಲಾದ್ಯನವಚ್ಛಿನ್ನಮ್‌ 

ಚಿದಾನಂದಮಯಂ ಮಹತ್‌ । 

ಯಸ್ಯ ರೂಪಮಿದಂ ಖ್ಯಾತಮ್‌ 

ಸೋತಂಗಾಲೇಪ ಇಹೋಚ್ಯತೇ ॥ 20-42 

ದಿಕ್ಕು ಕಾಲ ದೇಶಗಳಿಂದ ಪರಿಚ್ಛಿನ್ನವಾಗದ (ಎಲ್ಲ ದಿಕ್ಕು, ಎಲ್ಲ ಕಾಲ, ಎಲ್ಲ ದೇಶಗಳಲ್ಲಿ ಸದಾ ಇರುವ) ಚಿದಾನಂದ 
ರೂಪವಾದ ಮಹತ್ತರವೂ ಆದ ಯಾವ ಪರಶಿವ ಬ್ರಹ್ಮವಿದೆಯೋ ಅದನ್ನು ತಿಳಿದುಕೊಂಡ ಯೋಗಿಯು ಇಲ್ಲಿ 
ಅಂಗಾಲೇಪನೆಂದು ಕರೆಯಲ್ಲಡುತ್ತಾನೆ (ಇವನಿಗೆ ಶರೀರಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಿಯಾಕಲಾಪಗಳ ಲೇಪವು 
ಇರುವುದಿಲ್ಲ). 

ಸಮಸ್ತಜಗದಾತ್ಕಾಪಿ 

ಸಂವಿದ್ರೂಪೋ ಮಹಾಮತಿಃ । 

ಲಿಪ್ಯತೇ ನೈವ ಸಂಸಾರೈಃ 

ಯಥಾ ಧೂಮಾದಿಭಿರ್ನಭಃ ॥ 20-43 

ಆಕಾಶವು ತನ್ನಲ್ಲಿಯ ಹೊಗೆ, ಮೋಡ ಮೊದಲಾದವುಗಳಿಂದ ಹೇಗೆ ಅಲಿಪ್ತವಾಗಿರುತ್ತದೆಯೋ ಅದರಂತೆ ಮಹಾಮತಿಯು 
ಸಮಸ್ಕವಾದ ಜಗತ್ತಿನ ಆತ್ಮಸ್ತ್ವರೂಪನೂ, ಸಂವಿದ್ರೂಪನಾದ (ಚಿದ್ರೂಪನಾದ) ಈ ಯೋಗಿಯು ಸಂಸಾರದ ದೋಷಗಳಿಂದ 
ಲಿಪ್ತನಾಗುವುದಿಲ್ಲ. 

ನ ವಿಧಿರ್ನ ನಿಷೇಧಶ್ಚ 

ನ ವಿಕಲ್ಬೋ ನ ವಾಸನಾ । 

ಕೇವಲಂ ಚಿತ್ನ್ಯರೂಪಸ್ಯ 

ಗಲಿತಪ್ರಾಕೃತಾತ್ಮನಃ ॥ 20-44 

ಪ್ರಾಕೃತವಾದ (ಮಾಯಾಸಂಬಂಧಿಯಾದ) ಕರ್ಮ ಪ್ರವೃತ್ತಿಗಳಿಲ್ಲದ ಕೇವಲ ಜ್ಞಾನ ಸ್ಟರೂಪನಾಗಿರುವ ಯೋಗಿಗೆ, ವಿಧ್ಯುಕ್ತ 
ಕರ್ಮಾಚರಣೆಯೇ ಆಗಲಿ, ನಿಷೇಧಿಸಲ್ಪಟ್ಟ ಕರ್ಮ ಪರಿತ್ಯಾಗವೇ ಆಗಲಿ ಹೀಗೋ ಹಾಗೋ ಎಂಬ ಸಂಶಯವೇ ಆಗಲಿ ಮತ್ತು 
ಕರ್ಮವಾಸನೆಯೇ ಆಗಲಿ ಇರುವುದಿಲ್ಲ. 


ಘಟಾದಿಷು ಪೃಥಗ್ಭೂತಮ್‌ 

ಯಥಾsಕಾಶಂ ನ ಭಿದ್ಯತೇ 

ತಥೋಪಾಧಿಗತಂ ಬ್ರಹ್ಮ 

ನಾನಾರೂಪಂ ನ ಭಿದ್ಯತೇ ॥ 20-45 

ಘಟ ಮಠಾದಿ ಉಪಾಧಿಗಳ ಕಾರಣದಿಂದ ಆಕಾಶವೂ ಹೇಗೆ ಭಿನ್ನವಾಗುವುದಿಲ್ಲವೋ ಅದರಂತೆ ದೇವ ದಾನವ ಮಾನವರೆಂಬ 
ಉಪಾಧಿಗಳಿಂದ ಬ್ರಹ್ಮವು ನಾನಾರೂಪವಾಗಿ ತೋರುತ್ತಿದ್ದರೂ ಸಹ ನಿಜಸ್ಥಿತಿಯಲ್ಲಿ ಭೇದವಿರುವುದಿಲ್ಲ. 


ಅನಶ್ಚರಮನಿರ್ದೇಶ್ಯಮ್‌ 


ಯಥಾ ವ್ಯೋಮ ಪ್ರಕಾಶತೇ | 

ತಥಾ ಬ್ರಹ್ಮಾಪಿ ಚೈತನ್ಯಮ್‌ 

ಅತ್ರ ವೈಶೇಷಿಕೀ ಕಲಾ ॥ 20-46 

ಆಕಾಶವು ಅವಿನಾಶಿಯಾಗಿಯೂ, ತೋರಿಸಲು ಬಾರದ್ದಾಗಿಯೂ ಹೇಗೆ ಪ್ರಕಾಶಿಸುವುದೋ, ಅದರಂತೆ ಬ್ರಹ್ಮವೂ ಕೂಡ 
ಇರುತ್ತದೆ. ಆದರೆ ಆ ಪರಬ್ರಹ್ಮವು ದೃಕ್ರಿಯಾ ಶಕ್ತಿರೂಪವಾದ ಕಲೆಯಿಂದ ಕೂಡಿಕೊಂಡಿರುವುದೇ ಇದರ ವೈಶಿಷ್ಟ (ಹಾಗಿದೆ. 


ನ ದೇವತ್ಸಂ ನ ಮಾನುಷ್ಯಮ್‌ 

ನ ತಿರ್ಯಕ್ಷ್ಯಂ ನ ಚಾನ್ಯಥಾ 
ಸರ್ವಾಕಾರತ್ಸ್ತಮಾಖ್ಯಾತಮ್‌ 

ಜೀವನು ಕ್ರಸ್ಯ ಯೋಗಿನಃ ॥ 20-47 


ಜೀವನ್ಮುಕ್ತನಾದ ಯೋಗಿಗೆ ದೇವತ್ಛವಾಗಲಿ, ಮನುಷ್ಯತ್ವವಾಗಲಿ, ತಿರ್ಯಕ್‌ ಜಂತು ರೂಪತ್ತವಾಗಲಿ ಅಥವಾ ಇನ್ನು ಯಾವುದೇ 
ರೂಪಗಳಾಗಲಿ ಇರುವುದಿಲ್ಲ. ಆದರೆ ಅವನು ಸರ್ವರಲ್ಲಿಯೂ ಪರಿಪೂರ್ಣವಾದ ಚಿದಾಕಾಶರೂಪನಾಗಿ ಇರುತ್ತಾನೆ. 


ಅತಿ ಅಂಗಾಲೇಪಸ್ಥಲಂ ಇಲ್ಲಿಗೆ ಅ೦ಗಾಲೇಪಸ್ಥಲವು ಮುಗಿಯಿತು. 


99. ಅಥ ಸ್ಪಪರಾಜ್ಞಸ್ಥಲಮ್‌ 
ಈಗ ಸ್ಪಪರಾಜ್ಞಸ್ಥಲವು 
ಸುಧಿ 
(7 ಶ್ಲೋಕಗಳು) 


ಅಪ್ರಮೇಯೇ ಚಿದಾಕಾರೇ 

ಬ್ರಹ್ಮಣ್ಯದ್ವೈತವೈಭವೇ | 

ವಿಲೀನಃ ಕಿಂ ನು ಜಾನಾತಿ 

ಸ್ವಾತ್ಮಾನಂ ಪರಮೇವ ವಾ ॥ 20-48 

ಪರಿಮಿತಿಯಿಲ್ಲದ ಚಿದ್ರೂಪವಾದ ಪರಬ್ರಹ್ಮದ ಅದ್ವೈತ ವೈಭವದಲ್ಲಿ ಐಕ್ಕಗೊ೦ಡ ಯೋಗಿಯು ತನ್ನನ್ನೇ ಆಗಲಿ, ಅನ್ಯರನ್ನೇ 
ಆಗಲಿ, ಬಹ್ಮನಿಗಿಂತ ಬೇರೆ ಎಂಬುದಾಗಿ ತಿಳಿಯುವನೇ? 


ಯತ್ರ ನಾಸ್ತಿ ಭಿದಾಯೋಗಾತ್‌ 

ಅಹಂ ತ್ಪಮಿತಿ ವಿಭ್ರಮಃ । 

ನ ಸಂಯೋಗೋ ವಿಯೋಗಶ್ಚ 

ನ ಜ್ಞೇಯಜ್ಞಾತ್ಸಕಲ್ಲನಾ ॥ 20-49 

ಯಾವ ಪರಬ್ರಹ್ಮದಲ್ಲಿ ಸಮಾನ ಸಮರಸಭಾವದ ಐಕ್ಯಯೋಗವನ್ನು ಪಡೆದ ಮೇಲೆ ಅಲ್ಲಿ ಯಾವ ಭೇದವೂ ಇರುವುದಿಲ್ಲ. 
ಅಲ್ಲಿ ನಾನು ನೀನೆಂಬ ಭ್ರಮೆಯಿಲ್ಲ. ಅಲ್ಲಿ ಸಂಯೋಗ ವಿಯೋಗಗಳಿಲ್ಲ ಮತ್ತು ಜ್ಹೇಯ ಜ್ಞಾತೃ ಕಲ್ಪನೆಗಳೂ ಸಹ ಇರುವುದಿಲ್ಲ. 
ನ ಬಂಧೋ ನಚ ಮುಕ್ತಿಶ್ಚ 

ನ ದೇವಾದ್ಯಭಿಮಾನಿತಾ | 

ನ ಸುಖಂ ನೈವ ದುಃಖಂ ಚ 

ನಾಜ್ಜಾನಂ ಜ್ಞಾನಮೇವ ವಾ ॥ 20-50 


ಅದರಂತೆ ಆ ಐಕ್ಕಸ್ಥಿತಿಯಲ್ಲಿ ಬಂಧನವಾಗಲಿ ಮುಕ್ತಿಯಾಗಲಿ ಇರುವುದಿಲ್ಲ. ದೇವತ್ವಾದಿ ಅಭಿಮಾನಗಳು ಇರುವುದಿಲ್ಲ. 
ಸುಖದುಃಖಗಳು ಇರುವುದಿಲ್ಲ ಮತ್ತು ಅಜ್ಞಾನಗಳೂ ಸಹ ಇರುವುದಿಲ್ಲ. 


ನೋತ್ಕ್ಯೃಷ್ಟತ್ವಂ ನ ಹೀನತ್ವಮ್‌ 

ನೋಪರಿಷ್ಟಾನ್ನ ಚಾಪ್ಯಧಃ | 

ನ ಪಶ್ಚಾನ್ಸೈವ ಪುರತೋ 

ನ ದೂರೇ ಕಿಂಚಿದಂತರೇ ॥ 20-51 

ಇದೇ ಪ್ರಕಾರ ಈ ಐಕ್ಕಸ್ಥಿತಿಯಲ್ಲಿ ಉತ್ಕೃಷ್ಟವಾಗಲಿ ಅಥವಾ ಹೀನತ್ವವಾಗಲಿ ಇರುವುದಿಲ್ಲ. ಮೇಲೆ ಅಥವಾ ಕೆಳಗೆ ಎಂಬ 
ಭಾವವಿರುವುದಿಲ್ಲ. ಹಿಂದೆ ಮುಂದೆಯೆಂಬ ತಿಳುವಳಿಕೆ ಇರುವುದಿಲ್ಲ. ಅದರಂತೆ ದೂರ ಸಮೀಪ ವ್ಯವಹಾರಗಳೂ ಸಹ 
ಇರುವುದಿಲ್ಲ. 


ಸರ್ವಾಕಾರೇ ಚಿದಾನಂದೇ 

ಸತ್ಯರೂಪಿಣಿ ಶಾಶ್ಚತೇ | 

ಪರಾಕಾಶಮಯೇ ತಸ್ಮಿನ್‌ 

ಪರೇ ಬ್ರಹ್ಮಣಿ ನಿರ್ಮಲೇ ॥ 20-52 


ಏಕೀಭಾವಮುಪೇತಾನಾಮ್‌ 
ಯೋಗಿನಾಂ ಪರಮಾತ್ಮನಾಮ್‌ | 
ಪರಾಪರಪರಿಜ್ಞಾವ- 


ಪರಿಹಾಸಕಥಾ ಕುತ: | 20-53 


ಸರ್ವಸರೂಪವೂ, ಜಿದಾನಂದವೂ, ಸತ್ಕರೂಪವೂ, ಶಾಶ್ಚತವೂ, ಪರಾಕಾಶರೂಪವೂ, ನಿರ್ಮಲವೂ ಆದ ಆ ಪರಶಿವ ಬ್ರಹ್ಮದಲ್ಲಿ 


ನ धि ನ 
ಏಕೀಭಾವನೆಯನ್ನು ಪಡೆ (ಸಾಮರಸ್ಯತ್ವವನ್ನು ಪಡೆದ) ಪರಮಾತ್ಮ ಸ್ವರೂಪರಾದ ಯೋಗಿಗಳಿಗೆ ಪರ ಅಪರವೆಂಬ 
ಪರಿಜ್ಞಾನದ ಪರಿಹಾಸದ ನುಡಿಗಳು ಹೇಗೆ ತಾನೇ ಬಂದಾವು9 
ದೇಶಕಾಲಾನವಚ್ಛಿನ್ನ- 
ತೇಜೋರೂಪಸಮಾಶ್ರಯಾತ್‌ । 
ಸ್ಪಪರಜ್ಞಾನವಿರಹಾತ್‌ 


ಸ್ಪಪರಾಜ್ಯಸ್ನಲಂ ವಿದುಃ ॥ 20-54 
ಅಗಾ 


೬ 


ದೇಶಕಾಲಾದಿಗಳಿ೦ದ ಪರಿಚ್ಛಿನ್ನವಾಗದೆ ಎಲ್ಲೆಡೆ ವ್ಯಾಪಿಸಿಕೊಂಡಿರುವ ಜ್ಞಾನ ಪ್ರಕಾಶರೂಪವನ್ನು ಪಡೆದಿರುವ ಆ ಯೋಗಿಗೆ 
ತಾನು ಮತ್ತು ಅನ್ಯ ಎಂಬ ಭೇದ ಜ್ಞಾನವಿಲ್ಲದಿರುವುದರಿಂದ ಇದಕ್ಕೆ ಸ್ಪಪರಾಜ್ಯಸ್ಥಲವೆಂದು ಶಿವಾಗಮಶಾಸ್ತ್ರಜ್ಞರು ತಿಳಿದಿರು 
po] >, > ಮೆ ಗ್ರ 


ಅತಿ ಸ್ವಸರಾಜ್ಯಸ್ಥಲಂ ಇಲ್ಲಿಗೆ ಸಪರಾಜ್ಞಸ್ಥಲವು ಮುಗಿಯಿತು. 
100. ಅಥ ಭಾವಾಭಾವಲಯಸ್ಥಲಮ್‌ 
ಈಗ ಭಾವಾಭಾವಲಯಸ್ಕಲವು 
(5 ಶ್ರೋಕಗಳು) 
[ae] 


ತೃಂತಾಹಂತಾವಿನಿರ್ಮಕ್ಷೇ 


ಶೂನ್ಯಕಲ್ಪೇ ಚಿದಂಬರೇ । 
ಏಕೀಭೂತಸ್ಯ ಸಿದ್ಧಸ್ಯ 


ಭಾವಾಭಾವಕಥಾ ಕುತಃ ॥ 20-55 

ನೀನು-ನಾನು ಎಂಬ ಭೇದಭಾವದಿ೦ದ ಮುಕ್ತವಾದ ಶೂನ್ಯ ಸದೃಶವಾದ ಚಿದಾಕಾಶದಲ್ಲಿ (ಚಿದಂಬರದಲ್ಲಿ) ಸಾಮರಸ್ಯವನ್ನು 
ಪಡೆದ ಸಿದ್ಧನಾದ ಯೋಗಿಗೆ (ಸ್ವಪರಾಜ್ಞ ಸ್ಥಲದ ಯೋಗಿಗೆ) ಭಾವ ಮತ್ತು ಅಭಾವಗಳ ಪ್ರಸಂಗವು ಎತ್ತಣದು? (ನಾನು ಎಂಬ 
ಪರಿಚ್ಛಿನ್ನ ದೇಹಭಾವವಾಗಲಿ ಆತ್ಮನು ಇಲ್ಲವೆಂಬ ಅಭಾವವಾಗಲಿ ಎಲ್ಲಿರುವುದು?) 


ಅಹಂಭಾವಸ್ಯ ಶೂನ್ಯತ್ಸಾತ್‌ 

ಅಭಾವಸ್ಯ ತಥಾತ್ಮನಃ 

ಭಾವಾಭಾವವಿನಿರ್ಮುಕ್ತೋ 

ಜೀವನ್ಮುಕ್ತಃ ಪ್ರಕಾಶತೇ ॥ 20-56 

ಶರೀರವೇ ನಾನೆಂಬ ಅಹಂಭಾವದ, ಆತ್ಮವು ಇಲ್ಲವೆಂಬ ಅಭಾವದ - ಹೀಗೆ ಈ ಭಾವಾಭಾವಗಳೆರಡರಿ೦ದ ಮುಕ್ತನಾ 
ಯೋಗಿಯು ಜೀವನ್ನುಕ್ತನಾಗಿ ಪ್ರಕಾಶಿಸುತ್ತಾನೆ. 

ಸುಖದುಃಖಾದಿಭಾವೇಷು 

ನಾಭಾವೋ ಭಾವ ಏವ ವಾ । 

ವಿದ್ಯತೇ ಚಿತ್ತ್ವರೂಪಸ್ಯ 

ನಿರ್ಲೇಪಸ್ಯ ಮಹಾತ್ಮನಃ ॥ 20-57 

ಚಿತ್ಚ್ದರೂಪನೂ, ನಿರ್ಲೇಪನೂ ಮತ್ತು ಮಹಾತ್ಮನೂ ಆದ ಯೋಗಿಯ ಮನಸಿನಲ್ಲಿ ಸುಖದುಃಖಾದಿಗಳ ಬಗ್ಗೆ ಭಾವವೇ ಆಗಲಿ 
(ನಾನು ದುಃಖಿಯಾಗಿದ್ದೇನೆ ಎಂಬ ಭಾವನೆಯಾಗಲಿ) ಅಥವಾ ಅಭಾವವೇ ಆಗಲಿ (ನಾನು ಸುಖಿಯಲ್ಲ ಎಂಬ ಅಭಾವಾತ್ಮದ 
ಭಾವವೇ ಆಗಲಿ) ಇರುವುದಿಲ್ಲ. 

ಯಸ್ಮಿನ್‌ ಜ್ಯೋತಿಷಿ ಚಿದ್ರೂಪೇ 

ದೃಶ್ಯತೇ ನೈವ ಕಿಂಚನ | 

ಸದ್ರೂಪಂ ವಾಪ್ಯಸದ್ರೂಪಮ್‌ 

ಭಾವಾಭಾವಂ ವಿಮುಂಚತಃ | 20-58 

ಭಾವ ಮತ್ತು ಅಭಾವಗಳನ್ನು ಬಿಟ್ಟಿರುವ ಯೋಗಿಗೆ ಚಿದ್ರೂಪವಾದ ಪರಂಜ್ಯೋತಿಯಲ್ಲಿ ಸದ್ರೂಪವಾಗಲಿ ಅಥವಾ 
ಅಸದ್ರೂಪವಾಗಲಿ ಯಾವುದೂ ತೋರುವುದಿಲ್ಲ (ಇರುತ್ತದೆ ಎಂಬ ಭಾವ ವ್ಯವಹಾರವಾಗಲಿ, ಇಲ್ಲ ಎನ್ನುವ ಅಭಾವ 
ವ್ಯವಹಾರವಾಗಲೀ ಈ ಯೋಗಿಗೆ ಇರುವುದಿಲ್ಲ). 


ಪ್ರತೀಯಮಾನೌ ವಿದ್ಯೇತೇ 

ಭಾವಾಭಾವೌ ನ ಕುತ್ರಚಿತ್‌ । 

ಲಿಂಗೈಕ್ಕೇ ಸತಿ ಯತ್ತಸ್ಮಾದ್‌ 
ಭಾವಾಭಾವಲಯಸ್ಥಲಮ್‌ ॥ 20-59 


ಭಾವಾಭಾವಗಳ ವ್ಯವಹಾರವು ಲಿಂಗೈಕ್ಯನಲ್ಲಿ ಇರುವುದಿಲ್ಲ). 
ಅತಿ ಭಾವಾಭಾವಲಯಸ್ಥಲಂ ಇಲ್ಲಿಗೆ ಭಾವಾಭಾವಲಯಸ್ಥಲವು ಮುಗಿಯಿತು. 


101. ಅಥ ಜಾನಶೂನ್ನಸ 
ಈಗ ಜ್ಞಾನಶೂನ್ನ ವು 
(11 ಶ್ಲೋಕಗಳು) 


ಪರಾಪರಸಮಾಪೇಕ್ಟ- 

ಭಾವಾಭಾವವಿವೇಚನಮ್‌ । 

ಜ್ಞಾನಂ ಬಹಣಿ ತನಾಸಿ 

ಜ್ಞಾನಶೂನ್ನಸಲಂ ವಿದುಃ ॥ 20-60 

ಪರ ಮತ್ತು ಅಪರಗಳನ್ನು यर (ಅವಲಂಬಿಸಿ) ಇರುವಂತಹ ಭಾವ ಮತ್ತು ಅಭಾವಗಳ ವಿವೇಕರೂಪವಾದ 
ಭೇದಜ್ಞಾನವು ಪರಬ್ರಹ್ಮ ಸ್ಥಿತಿಯನ್ನು ಪಡೆದ ಈ ಯೋಗಿಗೆ ಇರುವುದಿಲ್ಲ. ಇದಕ್ಕೇನೇ ಜ್ಞಾನ ನಸ್ನ್ಲಲವೆಂದು ತಿಳಿಯುತಾರೆ 


ಜಲೇ ಜಲಮಿವ ನ್ಯಸ್ತಮ್‌ 

ವಹ್ನೌ ವಹ್ಲಿರಿವಾರ್ಪಿತಮ್‌ । 

ಪರೇ ಬ್ರಹ್ಮಣಿ ಲೀನಾತ್ಮಾ 

ವಿಭಾಗೇನ ನ ದೃಶ್ಯತೇ ॥ 20-61 

ಜಲದಲ್ಲಿ ಜಲವನ್ನು ಕೂಡಿಸಿದಂತೆ, ಅಗ್ನಿಯಲ್ಲಿ ಅಗ್ನಿಯನ್ನು ಬೆರೆಸಿದಂತೆ, ಪರಬ್ರಹ್ಮದಲ್ಲಿ ಐಕ್ಕವಾದ ಯೋಗಿಯು ಅದಕ್ಕಿಂತಲೂ 
ಭಿನ್ನವಾಗಿ ತೋರುವುದಿಲ್ಲ (ತದ್ರೂಪವೇ ಆಗಿರುತಾನೆ) 


ಸರ್ವಾತ್ಮನಿ ಪರೇ ತತ್ತೇ 
ಭೇದಶಂಕಾವಿವರ್ಜಿತೇ । 
ಜ್ಹ್ಞಾತ್ರಾದಿವ್ಠವಹಾರೋತ್ತಮ್‌ 
ಸ್ರ ರ ಛ 
ಕುತೋ ಜ್ಞಾನಂ ವಿಭಾವ್ಯತೇ ॥ 20-62 
ಸರ್ವಾತ್ಮ ರೂಪವಾಗಿರುವ (ಎಲ್ಲವೂ ತಾನೇ ಆಗಿರುವ) ಭೇದಶಂಕೆಗೆ (ದ್ವೈತ ವ್ಯವಹಾರಕ್ಕೆ) ವರ್ಜಿತವಾದ (ಎಡೆಕೊಡದ) ಆ ಪರಬ್ರಹ್ಮ 
ವಿಷಯದಲ್ಲಿ ಜ್ಞಾತ್ರಾದಿ ವ್ಯವಹಾರಗಳಿಂದ ನವಾದ (ಜಾತ್ರ ನ ಜ್ಞೇಯಗಳೆಂಬ ತ್ರಿಪುಟಿಗಳಿಂದ ಉತನ್ನವಾದ) ಜ್ಞಾನವು ಅದು ಹೇಗೆ 
ತಾನೇ ಸಂಭವಿಸಬಲ್ಲದು? 


ನಿರ್ವಿಕಾರಂ ನಿರಾಕಾರಮ್‌ 

ನಿತ್ಯಂ ಸೀಮಾವಿವರ್ಜಿತಮ್‌ | 
ವ್ಯೋಮವತ್ಪರಮಂ ಬ್ರಹ್ಮ 
ನಿರ್ವಿಕಲ್ಪತಯಾ ಸ್ಥಿತಮ್‌ ॥ 20-63 


ನ ಪೃಥ್ಟಾ ६3९8 ಭೂತಾನಿ 

ನ ಗ್ರಹಾ ನೈವ ತಾರಕಾಃ 

ನದೇವಾನ ಮನುಷ್ಯಾಶ್ಚ 

ನ ತಿರ್ಯಂಚೋ ನ ಚಾಪರೇ ॥ 20-64 


ತಸಿನ್‌ ಕೇವಲಚಿನಾ ತ್ರ 


ಸತ್ತಾನಂದೈಕಲಕ್ಷಣೇ । 

ತ್ವಂತಾಹಂತಾದಿಸಂರೂಢಮ್‌ 

ವಿಜ್ಞಾನಂ ಕೇನ ಭಾವ್ಯತೇ ॥ 20-65 

ವಕಾರಕ್ಕೆ ಒಳಗಾಗದ (ಅಸ್ತಿ ಜಾಯತೇ, ವರ್ಧತೇ, ವಿಪರಿಣಮತೇ, ಅಪಕ್ಷೀಯತೇ, ವಿನಶ್ಯತಿ ಎಂಬ ಈ ಆರು ಪ್ರಕಾರದ 
ವಿಕಾರಗಳಿಗೆ ಒಳಗಾಗದ) ನಿರಾಕಾರವಾದ, ನಿತ್ಯವಾದ ಸ್ಥಿತಿಯಲ್ಲಿರುವ ಆಕಾಶದಂತೆ ನಿಸ್ಲೀಮವಾದ, ನಿರ್ವಿಕಲ್ಪ 

ಆ ಪರಬ್ರಹ್ಮದಲ್ಲಿ ಪೃಥಿವ್ಯಾದಿ ಭೂತಗಳಾಗಲೀ, ಸೂರ್ಯಾದಿ ಗ್ರಹಗಳಾಗಲೀ, ಅಶ್ವಿನ್ಯಾದಿ ನಕ್ಷತ್ರಗಳಾಗಲೀ, ವಿಷ್ಣ್ವಾದಿ 
ದೇವತೆಗಳಾಗಲೀ, ಮನುಷ್ಯರಾಗಲಿ, ತಿರ್ಯಕ್‌ ಜಂತುಗಳಾಗಲೀ, ಮತ್ತಿನ್ಯಾವುದೇ ಆಗಲಿ ಇವುಗಳು ಭಿನ್ನವಾಗಿ ತೋರುವುದಿಲ್ಲ. 
ಇಂತಹ ಸಚ್ಚಿದಾನಂದ ಸ್ವರೂಪವಾದ ಚಿನ್ಮಾತ್ರವಾದ ಕೇವಲ ಪರಬ್ರಹ್ಮ ಸ್ಥಿತಿಯಲ್ಲಿ ತ್ವಂ(ನೀನು) ಅಹಂ (ನಾನು) ರೂಪವಾ 
ಜ್ಞಾನವು ಹೇಗೆ ತಾನೇ ಉಂಟಾದೀತು? 

ಜ್ಞೇಯಾಭಾವಾದ್ದಿಶೇಷೇಣ 

ಶೂನ್ಯಕಲ್ಪಂ ವಿಭಾವ್ಯತೇ | 

ಜ್ಞಾತೃಚ್ನೇಯಾದಿಭಿ: ಶೂನ್ಯಮ್‌ 

ಶೂನ್ಯಂ ಜ್ಞಾನಾದಿಭಿರ್ಗುಣಃ ॥ 20-66 


ಆದಾವಂತೇ ಚ ಮಧ್ಯೇ ಚ 

ಶೂನ್ಯಂ ಸರ್ವತ್ರ ಸರ್ವದಾ । 

ದ್ವಿತೀಯೇನ ಪದಾರ್ಥೇನ 

ಶೂನ್ಯಂ ಶೂನ್ಯಂ ವಿಭಾವ್ಯತೇ ॥ 20-67 

ಈ ಪರಬ್ರಹ್ಮದಲ್ಲಿ ಬೇರೊಂದು ಜ್ಞೇಯವಾದ ವಸ್ತು ಇಲ್ಲದಿರುವುದರಿಂದ ಇದು ಜ್ಞಾನಶೂನ್ಯ ಸದೃಶವಾಗಿರುತ್ತದೆ. ಅಂತೆಯೇ 
ಇಲ್ಲಿ ಜ್ಞಾತೃ ಜ್ಞಾನ ಜ್ಹೇಯಾದಿ ತ್ರಿಪುಟಿ ವ್ಯವಹಾರವು ಶೂನ್ಯವಾಗಿರುತ್ತದೆ. ಈ ಪರಬ್ರಹ್ಮದಲ್ಲಿ ಜ್ಞಾನಾದಿ ಗುಣಗಳೂ ಸಹ 
ಶೂನ್ಯವಾಗಿರುತ್ತವೆ. ಆದಿಯಲ್ಲಿ, ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಎಲ್ಲೆಡೆಯಲ್ಲಿ ಯಾವಾಗಲೂ ಶೂನ್ಯವಾಗಿಯೇ ಇರುತ್ತದೆ. ಇಲ್ಲಿ 
ಆ ಪರಬ್ರಹ್ಮದ ಹೊರತಾಗಿ ಬೇರೊಂದು ಎರಡನೆಯ ಪದಾರ್ಥವು ಇಲ್ಲದಿರುವುದರಿಂದ ಅದು ಶೂನ್ಯವಾಗಿಯೇ 
ಪ್ರತೀತಿಯಾಗುವುದು. 

ಕೇವಲಂ ಸಚ್ಚಿದಾನಂದ- 

ಪ್ರಕಾಶಾದ್ವಯಲಕ್ಷಣಮ್‌ । 

ಶೂನ್ಯಕಲ್ಪಂ ಪರಾಕಾಶಮ್‌ 

ಪರಬ್ರಹ್ಮ ಪ್ರಕಾಶತೇ ॥ 20-68 


ಕೇವಲ ಸಚ್ಚಿದಾನಂದ ಸ್ವರೂಪವಾದ, ಪ್ರಕಾಶರೂಪವಾದ, ಅದ್ವಯ ಸ್ವರೂಪವಾದ, ಪರಾಕಾಶರೂಪವಾದ ಆ ಪರಬ್ರಹ್ಮವು 
ಶೂನ್ಯರೂಪದಲ್ಲಿ ಪ್ರಕಾಶಿಸುತ್ತದೆ 

ಶೂನ್ಯಜ್ಜಾನಾದಿಸಂಕಲ್ಪೇ 

ಶೂನ್ಯಸರ್ವಾರ್ಥಸಾಧನೇ | 


ಜ್ಯೋತಿರ್ಲಿಂಗೇ ಚಿದಾಕಾರೇ 

ಸ್ಪಪ್ರಕಾಶೇ ನಿರುತ್ತರೇ ॥ 

ಏಕೀಭಾವಮುಪೇತಸ್ಯ 

ಕಥಂ ಜ್ಞಾನಸ್ಯ ಸಂಭವಃ ॥ 20-69 

ಜ್ಞಾವಾದಿ ಸಂಕಲ್ಪಗಳಿಂದ ಶೂನ್ಯವಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಈ ಸರ್ವಾರ್ಥಗಳ ಸಾಧನೆಗಳಿಂದ 


ಶೂನ್ಯವಾದ, ಸ್ವಯಂ ಪ್ರಕಾಶರೂಪವಾದ, ಚಿದ್ರೂಪವಾದ, ಎಲ್ಲಕ್ಕೂ ಉತ್ತರದಲ್ಲಿರುವ (ಎಲ್ಲಕ್ಕೂ ಕೊನೆಯದಾಗಿರುವ) ಆ 


ಜ್ನೋತಿರ್ಲಿಂಗದಲ್ಲಿ (ನಿಜ ಸ್ವರೂಪದ ಮಹಾಲಿಂಗದಲ್ಲಿ) ಸಾಮರಸ್ಯ್ಕರೂಪವಾದ ಐಕ್ಯಭಾವವನ್ನು ಪಡೆದ ಈ ಯೋಗಿಗೆ 
ಬೇರೊಂದು ಯಾವುದೇ ಜ್ಞಾನ ಹೆ ಸೀತು? 
ಯಸ್ಕ ಕಾರ್ಯದಶಾ ನಾಸ್ತಿ 
ಕಾರಣತ್ಪಮಥಾಪಿ ವಾ। 
ಶೇಷತ್ವಂ ನೈವ ಶೇಷಿತ್ವಮ್‌ 
ಸ ಮುಕ್ಷಃ ಪರ ಉಚ್ಚತೇ ॥ 20-70 
ಯೋಗಿಗೆ ಕಾರ್ಯಕಾರಣಗಳ ಭಾವವಾಗಲಿ ಮತ್ತು ಶೇಷ ಶೇಷೀ ಭಾವಗಳಾಗಲಿ ಇರುವುದಿಲ್ಲವೋ, ಅಂತಹ ಆ 
ಯೋಗಿಯು ಪರಾತ್ತರನೂ ಮುಕ್ತನೂ ಎಂದು ಹೇಳಲ್ಪಡುತ್ತಾನೆ. 


ಅತಿ ಜ್ಞಾನಶೂನ್ಯಸ್ಥಲಂ ಇಲ್ಲಿಗೆ ಜ್ಞಾನಶೂನ್ಯಸ್ಥಲವು ಮುಗಿಯಿತು. 


1 


(17 ಶೋಕಗಳು) 

ಏತಾವದುಕ್ತ್ಯಾ ಪರಮಪ್ರಬೋಧಮ್‌ 

ಅದ್ವೈತಮಾನಂದಶಿವಪ್ರಕಾಶಮ್‌ | 

ದೇವ್ವೈ ಪುರಾ ಭಾಷಿತಮೀಶ್ವರೇಣ 

ತೂಪ್ಲೀಮಭೂದ್ಹ್ದಾಾನಪರೋ ಗಣೇಂದಃ ॥ 20-71 

-ಇಂದ್ರವಜ್ರಾ ವೃತ್ತಮ್‌ 

ಈ ಪೂರ್ವದಲ್ಲಿ ಪರಮೇಶ್ವರನು ಪಾರ್ವತಿಗೆ ಉಪದೇಶಿಸಿದ ಅದ್ದಿತೀಯವೂ, ಆನಂದರೂಪವೂ, ಶಿವಪಕಾಶವೂ, ಪರಮ 
ಬೋಧರೂಪವೂ (ಶಿವಾದ್ವೈತ ರೂಪವು) ಈ (ಪಿ೦ಡಸ್ಟಲಾದಿ ಶೂನ್ನಸಲಾಂತವಾದ ವೀರಶೈ ಸ್ತವನ್ನು) 
ಶಾಸ್ತ್ರವನ್ನು ಉಪದೇಶ ಮಾಡಿ ಗಣೇಂದನಾದ ಶ್ರೀ ರೇಣುಕನು ಸುಮ್ಮನಾಗಿ ಧ್ಯಾನಾಸಕ್ತನಾದನು 
ಏವಮುಕ್ತ್ವಾ ಸಮಾಸೀನಮ್‌ 
ಶಿವಯೋಗಪರಾಯಣಮ್‌ । 

ರೇಣುಕಂ ತಂ ಸಮಾಲೋಕ್ಯ 

ಬಭಾಷೇ ಪ್ರಾಂಜಲಿರ್ಮುನಿಃ ॥ 20-72 
ಈ ರೀತಿಯಾಗಿ ಉಪದೇಶ ಮಾಡಿ ಕುಳಿತಿರುವ ಶಿವಯೋಗ ಪರಾಯಣನಾದ ಶ್ರೀ ರೇಣುಕಗಣೇಶ್ವರನ ಕಡೆಗೆ ನೋಡುತ್ತಾ 
ಅ೦ಜಲಿಬದ್ಧನಾದ (ಕೈಮುಗಿದ) ಅಗಸ್ತ್ಯಮುನಿಯು ಈ ರೀತಿಯಾಗಿ ನುಡಿದನು 


॥ ಅಗಸ್ಯ ಉವಾಚ ॥ 
ಶಿವಯೋಗವಿಶೇಷಜ್ಞ 
ಶಿವಜ್ಞಾನಮಹೋದಧೇ | 
ಸಮಸವೇದಶಾಸಾದಿ- 
ವವಹಾರಧುರಂಧರ ॥ 20-73 


ಆಲೋಕಮಾತ್ರನಿರ್ಧೂತ- 
ಸರ್ವಸಂಸಾರಬಂಧನ । 
ಸ್ವಚ್ಛಂದಚರಿತೋಲ್ಡಾಸ 
ಪ್ರಕಾಶಾತ್ಮವಚ್ಛಿವ ॥ 20-74 


೭% ६५ 


ಲ 


ಅವತೀರ್ಣಮಿದಂ ಶಾಸ್ತ್ರಮ್‌ 

ಅನವದ್ಯಂ ತ್ಹದಾನನಾತ್‌ | 

ಶ್ರುತ್ವಾ ಮೇ ಮೋದತೇ ಚಿತ್ತಮ್‌ 

ಜ್ಯೋತಿಃ ಪಶ್ಯೇ ಶಿವಾಭಿಧಮ್‌ ॥ 20-75 

ಹೇ ಗಣಶ್ರೇಷ್ಠನಾದ ರೇಣುಕನೇ, ನೀನು ಶಿವಯೋಗದ ರಹಸ್ಯವನ್ನು ವಿಶೇಷವಾಗಿ ಅರಿತವನಾಗಿರುವೆ. ನೀನು ಶಿವಜ್ಞಾನದ 
ಮಹಾಸಾಗರವೇ ಆಗಿರುವೆ. ಸಕಲ ವೇದ ಆಗಮ ಮತ್ತು ಪುರಾಣಾದಿ ಶಾಸ್ತ್ರಗಳಲ್ಲಿ ನೀನು ಅತ್ಯಂತ ಪ್ರವೀಣನಾಗಿರುವೆ. ಕೇವಲ 
ಕೃಪಾದೃಷ್ಟಿಯಿ೦ದಲೇ ಜೀವಿಗಳ ಸಂಸಾರ ಬಂಧನವನ್ನು ಕಡಿದುಹಾಕುವ ಸಾಮರ್ಥ್ಯ ನಿನಗಿದೆ. ನೀನು ಸರ್ವತಂತ್ರ 
ಸ್ಪತಂತ್ರನಾಗಿರುವೆ. ಸ್ವಯಂ ಪ್ರಕಾಶರೂಪವಾದ ಶಿವನೇ ನೀನಿರುವೆ. ಅತ್ಯಂತ ಪವಿತ್ರವಾದ ಏಕೋತ್ತರ ಶತಸ್ಥಲಾತ್ಮಕವಾದ ಈ 
ಶಾಸ್ತ್ರವು ನಿನ್ನ ಮುಖದಿಂದಲೇ ಅವತೀರ್ಣವಾದುದಾಗಿದೆ (ಹೊರಹೊಮ್ಮಿದೆ). ಇದನ್ನು ಕೇಳಿ ನನ್ನ ಚಿತ್ತವು ಅನಂದದಿಂದ 
ತುಂಬಿ ಹೋಗಿದೆ. ನಾನು ಶಿವನೆಂಬ ಜ್ಯೋತಿಯನ್ನು ನೋಡುತ್ತಲಿದ್ದೇನೆ. 


ಅದ್ಯ ಮೇ ಸಫಲಂ ಜನ್ಮ 

ಗತೋ ಮೇ ಚಿತ್ರವಿಭ್ರಮಃ | 
ಸಂಜಾತಾ ಪಾಶವಿಚ್ಛಿತ್ತಿಃ 

ತಪಾಂಸಿ ಫಲಿತಾನಿ ಚ ॥ 20-76 


ಇದಾನೀಮೇವ ಮೇ ಜಾತಮ್‌ 
ಮುನಿರಾಜೋತ್ತಮೋತ್ತಮಮ್‌ । 
ಅತಃಪರಂ ಮಯಾ ನಾಸ್ತಿ 

ಸದೃಶೋ ಭುವನತ್ರಯೇ ॥ 20-77 


ಶಾಸ್ತಂ ತವ ಮುಖೋದ್ಲೀರ್ಣಮ್‌ 
ಶಿವಾದ್ವೈತಪರಂ ಪರಮ್‌ | 

ಮಾಂ ವಿನಾ ಕಸ್ಯ ಲೋಕೇಷು 
ಶ್ರೋತುಮಸ್ತಿ ತಪಃ ಶುಭಮ್‌ ॥ 20-78 


ತಪಸಾಂ ಪರಿಪಾಕೇನ 
ಪ್ರಸ 


ಶಂಕರಸ್ಯ ಪ್ರಸಾದತಃ | 

ಆಗತಸ್ತ್ಯಂ ಮಹಾಭಾಗ 

ಮಾಂ ಕೃತಾರ್ಥಯಿತುಂ ಗಿರಾ ॥ 20-79 

ಹೇ ಗಣೇಂದನೇ, ಇಂದು ನನ್ನ ಜನ್ಮವು ಸಫಲವಾಯಿತು. ನನ್ನ ಮನಸ್ಸಿನಲ್ಲಿರುವ ಸಂಶಯಾದಿ ಭ್ರಮೆಗಳೆಲ್ಲಾ ದೂರವಾದವು 


ನನ್ನ ಪಾಪಗಳೆಲ್ಲಾ ಕತ್ತರಿಸಿ ಹೋದವು. ನನ್ನ ತಪಸ್ಸುಗಳು ಇಂದು ಫಲಿಸಿದವು. ಉತ್ತಮೋತ್ತಮವಾದ ಮುನಿರಾಜನೆಂಬ 


ಇಂ 


ಖ್ಯಾತಿಯು ಈಗ ತಾನೇ ನನಗೆ ದೊರೆತಂತಾಯಿತ್ತು. ಈ ಭುವನತ್ರಯಗಳಲ್ಲಿ ನನಗೆ ಸಮಾನರಾದವರು ಇನ್ನು ಮೇಲೆ 
ಯಾರೂ ಇರುವುದಿಲ್ಲ. ಏಕೆಂದರೆ ನಿನ್ನ ಮುಖಾರವಿಂದದಿಂದ ಹೊರಹೊರಟ ಶಿವಾದ್ವೈತ ರೂಪವಾದ ಈ ಶ್ರೇಷ್ಠವಾದ 


೮) 


ಶಾಸ್ತ್ರವನ್ನು ಕೇಳಲು ನನ್ನ ಹೊರತಾಗಿ ಬೇರಾರಿಗೂ ಪವಿತ್ರವಾದ ತಪಸ್ಸು ಇರುವುದಿಲ್ಲ. ನಾನು ಮಾಡಿದ ತಪಸಿನ ಫಲವೂ, 
ಮೆ ಹ 

ಶಿವನ ಅನುಗಹವೂ ಒಂದುಗೂಡಿರುವುದರಿಂದ ನನ್ನನ್ನು ಉಪದೇಶದಿಂದ ಕೃತಾರ್ಥನನ್ನಾಗಿ ಮಾಡುವುದಕ್ಕಾಗಿ 

ಮಹಾಮಹಿಮರಾದ ತಾವು ಇಲ್ಲಿಗೆ ದಯಮಾಡಿಸಿದ್ದೀರಿ (ಈ ರೀತಿಯಾಗಿ ಅಗಸ್ತ್ಯನು ಶ್ರೀ ರೇಣುಕ ಭಗವತ್ಚಾದರನ್ನು 


ॐ ರೇಣುಕ ಉವಾಚ ॥ 

ಇತಿ ಸ್ತುವಂತಂ ವಿನಯಾದ್‌ 
ಗಸ್ತ 1೨ ಮುನಿಪುಂಗವಮ್‌ । 

ಆಲೋಕ್ಯ ಕರುಣಾದೃಷ್ಟ್ಯಾ 


ಬಭಾಷೇ ಸ ಗಣೇಶ್ವರಃ ॥ 20-80 


ಅಗಸ್ತ 5 ಮುನಿಶಾರ್ದೂಲ 
ಪಸಿದಮನೋರಥ । 

ತ್ನಾಂ ವಿನಾ ಶಿವಶಾ 

ಕಃ ಶೋತುಮಧಿಕಾರವಾನ್‌ | 20-81 


ಪಾತಂ ಶಿವಪಸಾದಸ 

ಭವಾನೇಕೋ ನ ಚಾಪರಃ । 

ಅತಿ ನಿಶ್ಚಿತ್ಯ ಕಥಿತಮ್‌ 

ಮಯಾ ತೇ ತಂತ್ರಮೀದೃಶಮ್‌ ॥ 20-82 
ಸ್ಥಾಪ್ಯತಾಂ ಸರ್ವಲೋಕೇಷು 

ತಂತ್ರಮೇತತ್‌ ತ್ವಯಾ ಮುನೇ । 

ಈದೃಶಂ ಶಿವಬೋಧಸ್ಯ 

ಸಾಧನಂ ನಾಸ್ತಿ ಕುತ್ರಚಿತ್‌ ॥ 20-83 


ರಹಸ್ಯಮೇತತ್‌ ಸರ್ವಜ್ಞ 
ಸರ್ವಾನುಗ್ರಾಹಕಃ ಶಿವಃ | 

ಅವಾದೀತ್‌ ಸರ್ವಲೋಕಾನಾಮ್‌ 
ಸಿದ್ದಯೇ ಪಾರ್ವತೀಪತಿಃ ॥ 20-84 


ತದಿದಂ ಶಿವಸಿದ್ಧಾಂತ- 
ಸಾರಾಣಾಮುತ್ತಮೋತ್ತಮಮ್‌ । 
ವೇದವೇದಾಂತಸರ್ವಸ್ವಮ್‌ 
ವಿದ್ಯಾಚಾರಪ್ರವರ್ತಕಮ್‌ ॥ 20-85 


ವೀರಮಾಹೇಶ್ವರಗ್ರಾಹ್ಯಮ್‌ 


ಶಿವಾದ್ವೈತಪ್ರಕಾಶಕಮ್‌ । 
ಪರೀಕ್ಷಿ ತೇಭ್ಯೋ ದಾತವ್ಯಮ್‌ 
ಶಿಷ್ಯೇಭ್ಯೋ ನಾನ್ಯಥಾ ಕೃಚಿತ್‌ । 20-86 


ಏತಚ್ಛವಣಮಾತ್ರೇಣ 
ಸರ್ವೇಷಾಂ ಪಾಪಸಂಕ್ಷಯಃ | 
ಅವತೀರ್ಣಂ ಮಯಾ ಭೂಮೌ 


ತ್ವಮಪಿ ಜ್ಞಾನಮೀದೃಶಮ್‌ | 20-87 
ಈ ರೀತಿಯಾಗಿ ವಿನಯಪೂರ್ವಕವಾಗಿ ಸ್ತುತಿಸುತ್ತಿರುವ ಮುನಿಪುಂಗವನಾದ ಅಗಸ್ತ್ಯನನ್ನು ತಮ್ಮ ಕರುಣಾಮಯ ದೃಷ್ಟಿಯಿಂ 
ನೋಡುತಾ ಗಣಶ್ರೇಷನಾದ ಆ ರೇಣುಕ ಗಣೇಶ್ವರನು ಈ ರೀತಿಯಾಗಿ ಹೇಳತೊಡಗಿದನು. ಮುನಿಗಳಲ್ಲಿ ಅಗಗಣನಾದ 


೭೬ 


ತಪಸ್ಸಿನಿಂದ ಮನೋರಥವನ್ನು ಪೂರ್ಣಮಾಡಿಕೊಂಡಿರುವ ಎಲೈ ಅಗಸ್ತ್ಯ ಮಹರ್ಷಿಯೇ, ಈ ಶಿವಾದ್ದೆ ಸ್ತವನ್ನು ಶ್ರವಣ 
ಮಾಡಲು ನಿನ್ನ ಹೊರತಾಗಿ ಬೇರೆ ಯಾರಿಗೆ ಅಧಿಕಾರವಿದೆ? ಈ ಭೂಲೋಕದಲ್ಲಿ ಶಿವಪಸಾದಕ್ಷೆ ಪಾತನಾದವನು 
ನೀನೋರ್ವನೆ ಇರುವೆಯೇ ವಿನಃ ಬೇರಾರೂ ಇಲ್ಲ ಎಂಬುದನ್ನು ನಿಶ್ಚಯಿಸಿಕೊಂಡೇ ನಿನಗೆ ಈ ತಂತ್ರ ಶಾಸ್ತ್ರವನ್ನು (ವೀರಶೈವ 
ಸಿದ್ಧಾ >) ಉಪದೇಶಿಸಿದ್ದೇನೆ. ಶಿವನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳು ದಕ್ತೆ ಈ ತಂತ್ರಸಿ ತಕ್ಕಿಂತಲೂ 
ಬೇರೊಂದು ಸ್ಥಾನವಿಲ್ಲ. ಆದ್ದರಿಂದ ಹೇ ಮುನಿಯೇ, ನೀನೂ ಸಹ ಎಲ್ಲೆಡೆಯಲ್ಲಿ ಈ ತಂತ್ರವನ್ನು 
ಸ್ಥಾಪಿಸುವಂತಹವನಾಗು (ಪಸಾರಗೊಳಿಸುವವನಾಗು). ಈ ರಹಸ್ನವಾದ ಶಾ ಸಃ ನ್ನು ಸರ್ವಜ್ಞನೂ ಸರ್ವರನ್ನು 
ಅನುಗ್ರಹಿಸುವವನೂ, ಪಾರ್ವತಿಯ ಪತಿಯೂ ಆದ ಶಿವನು ಸರ್ವಜನರ ಕಲ್ಕಾಣಸಿದ್ಧಿಗಾಗಿ ಇದನ್ನು ಪದೇಶಿಸಿದ್ದಾನೆ 
ಶಿವನು ಉಪದೇಶಿಸಿದ ಈ ಶಾಸ್ತವು 28 ಸಿದ್ದಾಂತಾಗಮಗಳ ಸಾರರೂಪವಾಗಿರುತ್ತದೆ ಸರ್ವೋತ್ಕೃಷ್ಟವೂ ಆಗಿದೆ. ಇದು ವೇ 
ಮತ್ತು ಉಪನಿಷತ್ತುಗಳ ಸಾರಸರ್ವಸ್ಥವೂ ಸಹ ಆಗಿದೆ. ಅದರಂತೆ ಜ್ಞಾನ ಮತ್ತು ಆಚಾರಗಳನ್ನು ಬೊ ವಂತಹುದು ಆಗಿದೆ 
ಪ 


ವೀರಮಾಹೇಶ್ವರರಿ೦ದ ಗ್ರಹಿಸಲು ಯೋಗ್ಯವಾದ ಮತ್ತು ಶಿವಾದ್ವೈತ ಪ್ರತಿಪಾದಕವಾದ ಈ ಶಾಸ್ತ್ರವನ್ನು ಪರೀಕ್ಷೆಗೆ ಒಳಗಾದ 
ಶಿಷ್ಠರಿಗೇ ಕೊಡಬೇಕೇ ವಿನಃ ಬೇರೆಯವರಿಗೆ ಯಾರಿಗೂ ಕೊಡಕೂಡದು. ಈ ಶಿವಾದ್ವೈತ ಶಾಸ್ತ್ರದ ಶ್ರವಣ ಮಾತ್ರದಿಂದಲೇ 
ಎಲ್ಲ ಜೀವಿಗಳ ಪಾಪಗಳು ಕಯಿಸಿ ಹೋಗುವುವು. ಈ ಶಾಸ್ತ್ರವನ್ನು ಭೂಲೋಕದಲ್ಲಿ ಪ್ರವರ್ತಿಸುವುದಕ್ಕಾಗಿಯೇ 
ವುದಕ್ಕಾಗಿಯೇ), ಈ ಭೂಲೋಕದಲ್ಲಿ ನಾನು ಅವತರಿಸಿದ್ದೇನೆ. ಹೇ ಅಗಸ್ವನೇ, ನೀನು ಕೂಡ ಇಂತಹ ದ 
ಶಿವಾದ್ವೈತ ಜ್ಞಾ ಎಲ್ಲೆಡೆಯಲ್ಲಿ ಪ್ರಚಾರವನ್ನು ಮಾಡು 


ಅತಿ ಶಿವೈಕ್ಯಸ್ಥಲಂ ಇಲ್ಲಿಗೆ ಪಿವ್ಯಕ್ಕಸ್ಥಲವು ಮುಗಿಯಿತು. 

ಓಂ ತತತ್‌ ಅತಿ 

ಪ್ರೀ ಶಿವಗಿತೇಷು ಸಿದಾಂತಾಗಮೇಷು ಶಿವಾದ್ರೈತವಿದ್ಯಾಯಾಂ ಶಿವಯೋಗಶಾಸೇ ಶ್ರೀರೇಣುಕಾಗಸ ಸ ದೇ ವೀರಶ್ರೆವಧರ್ಮನಿರ್ಣಯೇ 
ತ್ರೀತಿವಯೋಗಿ ಶಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ಲಿಂಗಸ್ಥಲಾಂತರ್ಗತ ಐಕ್ಕಸ್ಥಲೇ ಸ್ಥೀಕೃತಪ್ರಸಾದಿಸ್ಥಲಾದಿನವವಿಧಸ್ಯಲಪ್ರಸಂಗೋ 
ನಾಮ ವಿಂಶತಿತಮಪರಿಚ್ಛೇದ:॥ 


ಓಂ ತತತ್‌ ಇಲಿಗೆ ತ್ರೀ ಶಿವನಿಂದ ಉಪದೇತಿಸಲಟು ತ್ರೀಸಿದಾಂತಾಗಮಗಳಲಿಯ ಶಿವಾದ್ರೈತವಿದ್ದಾರೂಪವೂ, ಶಿವಯೋಗಶಾಸವೂ 
ತ್ರೀರೇಣುಕಾಗಸ.ಸ೦ಂವಾದರೂಪವೂ, ತೀವೀರಶ್ರೆವಧರ್ಮನಿರ್ಣಯವೂ 
ತ್ರೀತಿವಯೋಗಿತಿವಾಚಾರ್ಯವಿರಚಿತವೂ ಆದ ಶ್ರೀ ಸಿದಾಂತ ಶತಿಖಾಮಣಿಯಲ್ಲಿ ಲಿಂಗಸಲಾಂತರ್ಗತ ಐಕ್ಷಸಲದಲಿಯ 


ಡ್‌ 


ಸ್ಪೀಕೃತಪಸಾದಿಸ್ಥಲಾದಿ ಒಂಭತ್ತು ವಿಧ ಸ್ಥಲ ಸ೦ಗವೆಂಬ ಹೆ ಇಪ್ಪತ್ತನೆಯ ರಿಚ್ಛೇದವು ಮುಗಿದುದು. 


ಏಕವಿಂಶಃ ಪರಿಚೇದಃ 


ಇಪತೊಂದನೆಯ ಪರಿಚ್ಛೇದವು 
(55 ಶ್ಲೋಕಗಳು) 


ವಿಭೀಷಣಾಭೀಷ್ಟಪ್ರದಾನಮ್‌ 
ವಿಭೀಷಣಾಭೀಷ್ಟ ಪ್ರದಾನವು 
(55 ಶ್ಲೋಕಗಳು) 


ಅತ್ಯುಕ್ತ್ವಾ ಪಶ್ಯತಸ್ತಸ್ಯ 
ಪುರಸ್ತಾದೇವ ರೇಣುಕಃ । 
ಅಂತರ್ದಧೇ ಮಹಾದೇವಮ್‌ 
ಚಿಂತಯನ್ನಂತರಾತ್ಮನಾ ॥ 21-1 


ಈ ರೀತಿಯಾಗಿ ಅಗಸ ನಿಗೆ ಉಪದೇಶ ಮಾಡಿದ ಶೀರೇಣುಕನು ಮಹಾದೇವನನ್ನು ತನ್ನ ಮನಸಿನಿಂದ ಚಿಂತಿಸುತಾ ಅವನು 
ನೋಡುತ್ತಿರುವಾಗಲೇ ಎಲರ ಎದುರಿಗೆ ಅಂತ ದನು 


ಅಂತರ್ಹಿತೇ ತದಾ ತಸ್ಮಿನ್‌ 

ಮುನಿರಾಶ್ಚರ್ಯಸಂಕುಲಃ 
ಚ್ಛಾಸ್ತಪ್ರವಣೋ ಭೂತ್ವಾ 

ಸಮವರ್ತತ ಸಂಯಮೀ ॥ 21-2 


ಹೀಗೆ ಶ್ರೀ ರೇಣುಕ ಗಣೇಶ್ವರನು ಅಂತರ್ಧಾನಗೊಳ್ಳಲು ಸಂಯಮಿಯಾದ ಅಗಸ್ತ್ಯಮುನಿಯು ಆಶ್ಚರ್ಯಗೊಂಡ ಬಳಿಕ 
ಗಣೇಶ್ವರನಿಂದ ಉದ್ದಿಷ್ಟವಾದ (ಉಪದೇಶಿಸಲ್ಪಟ್ಟು) ಶಾಸ್ತ್ರದ ಅನುಷ್ಠಾನದಲ್ಲಿ ಆಸಕ್ತಿಯುಳ್ಳವನಾದನು. 

ಯ ಇದಂ ಶಿವಸಿದ್ಧಾಂತಮ್‌ 

ವೀರಶೈವಮತಂ ಪರಮ್‌ । 

ಶ್ರುಣೋತಿ ಶುದ್ಧಮನಸಾ 

ಸ ಯಾತಿ ಪರಮಾಂ ಗತಿಮ್‌ ॥ 21-3 


ಸ್ಪಚ್ಛಂದಾಚಾರರಸಿಕಃ 
ಸೇ ९ 
ಸ್ಟೇಚ್ಛಾನಿರ್ಮಿತವಿಗ್ರಹಃ । 
ಆಸಸಾದ ಪುರೀಂ ಲಂಕಾಮ್‌ 
ರೇಣುಕೋ ಗಣನಾಯಕಃ ॥ 21-4 
ಇಚ್ಛೆಯಂತೆ ದೇಹಗಳನ್ನು ನಿರ್ಮಿಸಿಕೊಳ್ಳಬಲ್ಲ, ಸ್ವಚ್ಚಂದವಾಗಿ ಸಂಚರಿಸುವಲ್ಲಿ ಪ್ರೀತಿಯುಳ್ಳ, ಎಲ್ಲ ಗಣರಿಗೆ ನಾಯಕನಾದ 


ಶ್ರೀರೇಣುಕನು ಲಂಕಾಪಟ್ಟಣಕ್ಕೆ ಬಂದ ನು 


ತಮಾಗತಂ ಮಹಾಭಾಗಮ್‌ 

ಸರ್ವಾಗಮವಿಶಾರದಮ್‌ | 

ವಿಭೀಷಣಃ ಸಮಾಲೋಕ್ಯ 

ಗೇಹಂ ಪಾವೇಶಯನಿಜಮ್‌ ॥ 21-5 

ಸಕಲ ಆಗಮಗಳ ವಿಶಾರದನೂ, ಮಹನೀಯನೂ ಆದ ಆ ಆಗಮಿಸಿದ ಗಣೇ೦ದ್ರನನ್ನು ವಿಭೀಷಣನು ನೋಡಿ ತನ 
ಅರಮನೆಗೆ ಕರೆದುಕೊಂಡು ಹೋದನು 

ಭದ್ರಾಸನೇ ನಿಜೇ ರಮ್ಗೇ 

ನಿವೇಶ್ಯ ಗಣನಾಯಕಮ್‌ । 

ಅರ್ಥ್ಯಪಾದ್ಯಾದಿಭಿಃ ಸವೆಣ್ಯಃ 

ಉಪಚಾರೈರಪೂಜಯತ್‌ ॥ 21-6 

ಆ ಗಣಶ್ರೇಷ್ಠನನ್ನು ತನ್ನ ರಮ್ನವಾದ ಮಂಗಲಮಯ ಆಸನದ ಮೇಲೆ (ಸಿಂಹಾಸನದ ಮೇಲೆ) ಕುಳ್ಳಿರಿಸಿ ಅರ್ಫ್ಯ 
ಪಾದ್ಗಾದಿಗಳಿಂದ ಮತು ಉಳಿದೆಲ್ಲ ಉಪಚಾರಗಳಿಂದ ಆತ ಪೂಜೆಯನ್ನು ಮಾಡಿದನು 


ಪೂಜಿತೇನ 22.९5 
ರೇಣುಕೇನ ನಿರೂಪಿತಃ । 
ನಿಷಸಾದ ತದಭ್ಯಾಸೇ 
ಸ ನಿಜಾಸನಮಾಶ್ರಿತಃ ॥ 21-7 
ಹೀಗೆ ಪೂಜೆಗೊಳ್ಳಲಟ ಪ್ರಸನ್ನನಾದ ಶ್ರೀರೇಣುಕನಿ೦ದ ಆದೇಶಿಸಲಟ್ಟ ವಿಭೀಷಣನು ಅವನ ಸಮೀಪದಲ್ಲಿ ತನ್ನ ಆಸನವನ್ನು 
ಆಶ್ರಯಿಸಿದವನಾಗಿ ಕುಳಿತುಕೊ೦ಡನು 
ಆಬಭಾಷೇ ಗಣೇ೦ದ್ರಂ ತಮ್‌ 
ಕೃತಾಂಜಲಿರ್ವಿಭೀಷಣಃ | 
ಮಾನುಷಾಕಾರಸಂಪನ್ನಮ್‌ 
ಸಾಕಾಚಿವಮಿವಾಪರಮ್‌ ॥ 21-8 
ನುಷ್ಕ ಆಕಾರದಿಂದ ಬಂದಿರುವ, ಸಾಕ್ಷಾತ್‌ ಶಿವನಂತಿರುವ ಆ ರೇಣುಕ ಗ 
ಈ ರೀತಿಯಾಗಿ ಬಿನ್ನವಿಸಿಕೊಂಡನು 


a 
६ 
त्‌ 
24. 
ಸ್ರ 
ಈ 
© 
| 
₹೨ 
ಡಿ 
६ 
४ 
ಎ೦ 
ध 
ತ್ರಿ 


ರೇಣುಕ ತ್ವಂ ಗಣಾಧೀಶ 
ಶಿವಜ್ಞಾನಪರಾಯಣ । 
ಅವತೀರ್ಣಂ ಮಹೀಮೇನಾಮ್‌ 
ಮಕ್‌ ಶುತಂ ಮಯಾ ॥ 21-9 
ಶಿವಜ್ಞಾನ ಪರಾಯಣನಾ ಹೇ ರೇಣುಕ 7 ९२८८९, ನೀನು ಭೂಲೋಕದಲ್ಲಿ ಸಿರುವೆ ಎಂಬುದನ್ನು ಈ ಮೊದಲೇ 


^ 


ಮದಾ ಗ್ಯಗೌರವಾದದ್ಕ 

ಸಮಾಯಾಸ್ಪ_ಂ ಪುರೀಮಿಮಾಮ್‌ । 
ಕಥಂ ಭಾಗ್ಯವಿಹೀನಾನಾಮ್‌ 

ಸುಲಭಾಃ ಸ್ಯುರ್ಭವಾದೃಶಾಃ ॥ 21-10 


ಈಗ ನನ ಗೃದಿಂದ, ಪುಣ್ಣ ವಿಶೇಷದಿ೦ದ ಇಂದು ನೀನು ನನ ಪಟ್ಟಣಕ್ಕೆ ದಯಮಾಡಿಸಿರುವೆ. ನಿಮ್ಮಂತಹ ಮಹನೀಯರು 
ಭಾಗಹೀನರಾದ ಜನರಿಗೆ ಹೇಗೆ ತಾನೇ ಸುಲಭವಾಗಿ ದೊರೆತಾರು? 

ಮತ್ತಮೋ ನಾಸ್ತಿ ಲೋಕೇಷು 

ಭಾಗ್ಯಾತಿಶಯವತ್ತಯಾ | 

ಯಸ್ಯ ಗೇಹಂ ಸ್ವಯಂ ಪ್ರಾಪ್ತೋ 

ಭವಾನ್‌ ಸಾಕ್ಷಾ ನೃಹೇಶ್ವರಃ ॥ 21-11 

ಸಾಕ್ಟಾತ್‌ ಮಹೇಶ್ವರನಂತಿರುವ ತಾವು ಯಾವ ನನ್ನ ಅರಮನೆಗೆ ನೀವಾಗಿಯೇ ಬಂದಿರುವಿರೋ ಅಂತಹ ನನಗೆ ಸಮಾ 
ಭಾಗ್ಯಶಾಲಿಯು ಈ ಲೋಕದಲ್ಲಿ ಯಾರೂ ಇಲ್ಲ? 

ಕೃತಾರ್ಥಾ ಮೇ ಪುರೀ ಹ್ಯೇಷಾ 

ಕೃತಾರ್ಥೋ ರಾಕ್ಷಸಾನ್ವಯಃ | 

ಜೀವಿತಂ ಚ ಕೃತಾರ್ಥಂ ಮೇ 

ಯಸ್ಕ ತ್ವಂ ದೃಷ್ಟಿಗೋಚರ: ॥ 21-12 

ನನಗೆ ತಾವು ದೃಷ್ಟಿಗೋಚರವಾಗಿದ್ದರಿ೦ದ (ದರ್ಶನವಿತ್ತಿದ್ದರಿ೦ದ) ನನ್ನ ಈ ಪಟ್ಟಣವು ಕೃತಾರ್ಥವಾಯಿತು. ಅದರಂತೆ ನನ 
ರಾಕ್ಷ ವಂಶವೂ ಕೂಡ ಧನ ತು ಮತ್ತು ನನ್ನ ಜೀವನವು ಕೂಡ ಸಫಲವಾಯಿತು. 


ಅತಿ ಬ್ರುವಾಣಂ ಕಲ್ಯಾಣಮ್‌ 
ರಾಕ್ಷಸೇಂದಂ ಗಣೇಶರ: | 
५) ವ 
ಬಭಾಷೇ ಸಸ್ಮಿತೋ ವಾಣೀಮ್‌ 
ವಿಶ್ವೋಲ್ಲಾಸಕರೀಂ ಶುಭಾಮ್‌ ॥ 21-13 
ಈ ರೀತಿಯಾಗಿ ಹೇಳುತ್ತಿರುವ ಮಂಗಲ ಸ್ವರೂಪವಾದ ರಾಕ್ಷಸೇಂದನಾದ ವಿಭೀಷಣ ಕುರಿತು ಶ್ರೀ ರೇಣುಕಗಣೇಶ್ರರನು 
ವಿಶ್ವಕ್ಕೆಲ್ಲಾ ಆನಂದವನ್ನುಂಟು ಮಾಡುವ ಮುಗುಳ್ನಗೆಯಿ೦ದ ಕೂಡಿದ ಶುಭಕರವಾದ ವಾಣಿಯಿಂದ ಈ ರೀತಿಯಾಗಿ 
ಹೇಳತೊಡಗಿದನು 


ವಿಭೀಷಣ ಮಹಾಭಾಗ 

ಜಾನೇ ತ್ದಾಂ ಧರ್ಮಕೋವಿದಮ್‌ । 
ತ್ವಾಂ ವಿನಾ ಕಸ್ಯ ಲೋಕೇಷು 
ಜಾಯತೇ ಭಕ್ತಿರೀದೃಶೀ ॥ 21-14 


ಮಹಾ ಭಾಗ್ಯಶಾಲಿಯಾದ ವಿಭೀಷಣನೇ, ನೀನು ಧರ್ಮಕೋವಿದನೆಂಬುದನ್ನು ನಾನು ತಿಳಿದಿರುವೆನು. ನಿನ್ನ ಹೊರತಾಗಿ ಈ 
ಲೋಕದಲ್ಲಿ ಇಂತಹ ಭಕ್ತಿಯು ಯಾರಲ್ಲಿ ತಾನೇ ಉಂಟಾದೀತು? 


ಸಮಸ್ತಶಾಸ್ತ್ರಸಾರಜ್ಜಮ್‌ 
ಸರ್ವಧರ್ಮಪರಾಯಣಮ್‌ । 

ಅಧ್ಯಾತ್ಮ ದ್ನಾನಿರತಮ್‌ 

ಆಹು ಸ್ರ ರಾಕಸೇಶರ ॥ 21-15 


ಕ್ಷಸೇಶ್ವರನಾದ ವಿಭೀಷಣನೇ, ನೀನು ಎಲ್ಲ ಶಾಸಗಳ ಸಾರವನು ಬಲ್ಲವನೆಂತಲೂ, ಸರ್ವಧರ್ಮ ಪರಾಯಣನೆಂತಲೂ 
ಮತ್ತು ಆಧ್ಯಾತ್ಮ ವಿದ್ಯೆಯಲ್ಲಿ ನಿಷ್ಠೆಯುಳ್ಳವನೆಂತಲೂ ಎಲ್ಲ ಜನರೂ ಹೇಳುತ್ತಿರುವರು 


ತೃದೀಯಧರ್ಮಸಂಪತ್ತಿಮ್‌ 
ಶ್ರುತ್ವಾಃಹಂ ವಿಸ್ಮಿತಾಶಯಃ | 
ವಜನ್‌ ಕೈಲಾಸಮಚಲಮ್‌ 
ತ್ವದಂತಿಕಮುಪಾಗತಃ ॥ 21-16 
ಆದ್ದರಿಂದ ಕೈಲಾಸಕ್ಕೆ ಹೋಗುತ್ತಿದ್ದ ನಾನು ನಿನ ಧ 


ಪ್ರೀತೋಸ್ಮಿ ತವ ಚಾರಿತ್ರೈಃ 

ಶೋಭನೈರ್ಲೋಕವಿಶ್ರುತೈಃ 

ದಾಸ್ಯಾಮಿ ತೇ ವರಂ ಸಾಕ್ಷಾತ್‌ 

ಪ್ರಾರ್ಥಯಸ್ವ ಯಥೇಷ್ಲಿತಮ್‌ ॥ 21-17 

ಜಗತ್‌ಪ್ರಸಿದ್ಧವೂ, ಮಂಗಳಕರವೂ ಆದ ನಿನ್ನ ನಡತೆಗಳಿಂದ, ನಿನ್ನ ಉತ್ತಮವಾ ಆಚರಣೆಗಳಿಂದ ನಾ 


ಅಂತೆಯೇ ನಿನಗೆ ಅಪೇಕ್ಷಿತವಾದ ಇಷ್ಟಾರ್ಥವನ್ನು ಬೇಡಿಕೋ, ಅದನ್ನು ನಾನು ನಿನಗೆ ಕೊಡುತ್ತೇನೆ. 


ನು 


J 
ಲ 
2 
೧ 
ಲ. 
gL 
©) 
J 
೫ 
ते 
2೭೬ 


ಇತಿ ಪ್ರಸಾದಸುಮುಖೇ 
ಭಾಷಮಾಣೇ ಗಣೇಶ್ವರೇ | 
ಪ್ರಣಮ್ಯ ಪರಯಾ ಪ್ರೀತ್ಯಾ 
ವ್ಯಾಜಹಾರ ವಿಭೀಷಣ: ॥ 21-18 
ಹೀಗೆ ಶ್ರೀ ರೇಣುಕ ಗಣೇಶ್ವರನು ಪ್ರಸ 
ನಮಸ್ಕರಿಸಿ ಹೀಗೆ ನುಡಿದನು. 
ಆಗಮಾನುಗ್ರಹಾದೇವ 
ಭವತಃ ಶಿವಯೋಗಿನಃ । 
ದುರ್ಲಭಾಃ ಸರ್ವಲೋಕಾನಾಮ್‌ 

ಸಮಪದ್ಯಂತ ಸಂಪದಃ ॥ 21-19 

ಹೇ ಗಣಶ್ರೇಷ್ಠನೇ, ಶಿವಯೋಗಿಯಾದ ತಮ್ಮ ಅಗಮನ ರೂಪವಾದ ಅನುಗ್ರಹದಿ೦ದಲೇ ಎಲ್ಲ ಜನರಿಗೆ ದುರ್ಲಭಗಳಾದ 
ಸಂಪತ್ತುಗಳೆಲ್ಲಾ 

ತಥಾಪಿ ಪ್ರಾರ್ಥನೀಯಂ ಮೇ 

ಕಿಂಚಿದಸ್ತಿ ಗಣೇಶ್ಚರ | 

ಸುಕೃತೇ ಪರಿಪಕ್ಟೇ ಹಿ 

ಸ್ವಯಂ ಸಿದ್ಧ ಖೆ ವಾಂಛಿತಮ್‌ ॥ 21-20 

ಹೇ ಗಣೇಶ್ವರನೇ, ಆದರೂ ಸಹ ನಾನು ಬೇಡಿಕೊಳ್ಳುವುದು ಸ್ವಲ್ಪ ಇರುವುದು. ಸುಕೃತಗಳು (ಪುಣ್ಯಗಳು) ಪರಿಪಕ್ಸವಾದಾಗಲೇನೇ 
ಅಪೇಕ್ಷಿತವಾದದ್ದು ತಾನಾಗಿಯೇ ಸಿದ್ಧಿಯಾಗುವುದು ("ಸುಕೃತೇ ಪರಿಪಕ್ವೇ ಹಿ ಸ್ವಯಮ್‌ ಸಿದ್ಧ ಕತ ವಾಂಛಿತಮ್‌?. 


ರಾವಣೋ ಹಿ ಮಮ ಭ್ರಾತಾ 
ಮಾಹೇಶ್ಚರಶಿಖಾಮಣಿ: | 
ಅದೃಷ್ಟಶತ್ರುಸಂಬಾಧಮ್‌ 


ಶಶಾಸ ಹಿ ಜಗತಯಮ್‌ ॥ 21-21 

ಮೆ 
ನನ್ನ ಅಣ್ಣನಾದ ರಾವಣನು ಮಾಹೇಶ್ವರ (ಶಿವಭಕ್ತ) ಶಿರೋಮಣಿಯಾಗಿದ್ದನು. ಅವನು ಯಾವನೊಬ್ಬ ಶತ್ರುವಿನ ಬಾಧೆಯಿಲ್ಲದ 
ಹಾಗೆ ಈ ಮೂರು ಲೋಕವನ್ನು ಪರಿಪಾಲಿಸುತ್ತಿದ್ದನು 


ಯಸ್ಯ ಪ್ರತಾಪಮತುಲಮ್‌ 

ಸೋಢುಮಕ್ಷತಶಕ್ತಯಃ | 

ಇಂದ್ರಾದಯಃ ಸುರಾಃ ಸರ್ವೇ 

ರಾಜ್ಯಲಕ್ಷ್ಮ್ಯಾ ವಿಯೋಜಿತಾಃ ॥ 21-22 

ಆ ರಾವಣೇಶ್ವರನ ಅತುಲನೀಯವಾದ ಪರಾಕ್ರಮವನ್ನು ಸಹಿಸಲು ಅಸಮರ್ಥರಾದ ಇಂದ್ರಾದಿ ದೇವತೆಗಳೆಲ್ಲರೂ, ತಮ್ಮ 
ರಾಜ್ಯಲಕ್ಷ್ಮಿಯನ್ನು ಕಳೆದುಕೊ೦ಡವರಾದರು. 


ತು ಕಾಲವಶೇನೈ 

ಚರಿತ್ರವಿಷರ್ಯಯಾತ್‌ । 

ರಣೇ ವಿಷ್ಣ್ಯವತಾರೇಣ 

ರಾಮೇಣ ನಿಹತೋಇಭವತ್‌ ॥ 21-23 

ಅಂತಹ ರಾವಣೇಶ್ವರನು ತನ್ನ ಕಾಲಕರ್ಮವಶದಿ೦ದ ತನ್ನ ಚಾರಿತ್ರ್ಯದಲ್ಲಿ ವಿಪರ್ಯಾಸವು೦ಟಾಗಲು ಯುದ್ಧದಲ್ಲಿ ವಿಷ್ಣುವಿನ 
ಅವತಾರಿಯಾದ ರಾಮನಿಂದ ಕೊಲ್ಲಲಟ್ಟನು. 

ಸ ತು ರಾಮಶರಾವಿದ್ಧಃ 

ಕಂಠಸ್ಟಲಿತಜೀವಿತಃ । 

ಅವಶಿಷ್ಟಂ ಸಮಾಲೋಕ್ಯ 

ಮಾಮವಾದೀತ್ತುದು:ಖಿತಃ ॥ 21-24 

ಯುದ್ಧದಲ್ಲಿ ಅವನು ರಾಮನ ಬಾಣಗಳಿಂದ ಪೆಟ್ಟು ತಿಂದವನಾಗಿ ಪ್ರಾ 
ನನ್ನನ್ನು ನೋಡಿ ಅತ್ಕಂತ ದುಃಖಿತನಾಗಿ ನನಗೆ ಹೀಗೆ ದನು. 


ಸ 
ಸ 


ಕಂಠಗತವಾದಾಗ ರಾಕ್ಷಸ ವಂಶದಲ್ಲಿ ಉಳಿದಿರುವ 


य 


ವಿಭೀಷಣ ವಿಶೇಷಜ್ಞ ॥ 

ಮಹಾಬುದ್ದೇ ಸುಧಾರ್ಮಿಕ । 

ಅವಶಿಷ್ಟೋಸಿ ವಂಶಸ್ಥ 

ರಕ್ಷಸಾಂ ಭಾಗ್ಯಗೌರವಾತ್‌ ॥ 21-25 

ಧರ್ಮತತ್ಪರನೂ, ಮಹಾಬುದ್ದಿಶಾಲಿಯೂ, ವಿವೇಕಿಯೂ ಆದ ಎಲೈ ವಿಭೀಷಣನೇ, ರಾಕ್ಷಸ ವಂಶದ ಭಾಗ್ಯದಿಂದಾಗಿ 
ನೀನೊಬ್ಬನೇ ಜೀವಂತವಾಗಿ ಉಳಿದಿರುವೆ 

ವಯಮಜ್ಞಾನಸಂಪನ್ನಾ 
ಮಹತ್ತು ದ್ರೋಹಕಾರಿಣಃ । 

ಈದೃಶೀಂ ತು ಗತಿಂ ಪ್ರಾಪ್ತಾ 

ದುಸ್ತರಾ ಹಿ ವಧಿಸ್ಥಿತಿಃ ॥ 21-26 

ಅಜ್ಞಾನಿಗಳಾದ ನಾವು ಮಹಾಪುರುಷರಿಗೆ ದ್ರೋಹವನ್ನು ಮಾಡಿ ಇಂತಹ ದುರ್ಗತಿಯನ್ನು ಹೊಂದಿದೆವು. ವಿಧಿಯ 
ವಿಧಾನವನ್ನು ಯಾರಿಂದಲೂ ದಾಟಲಾಗುವುದಿಲ್ಲ. 

ನವಕಂ ಲಿಂಗಕೋಟೀನಾಮ್‌ 

ಪ್ರತಿಷ್ಠಾಪಮಿಹ ಸಲೇ । 


ಆತಿ ಸಂಕಲಿತಂ ಪೂರ್ವಮ್‌ 

ಮಯಾ ತದವಶಿಷ್ಠತೇ ॥ 21-27 

ಈ ಲಂಕೆಯಲ್ಲಿ ಒಂಭತ್ತು ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಪೂರ್ವದಲ್ಲಿ ನಾನು ಸ೦ಕಲ್ಪ ಮಾಡಿದ್ದೆನು. ಅದೆಲ್ಲವೂ 
ಈಡೇರದೆ ಸ್ವಲ್ಲ ಉಳಿದುಕೊಂಡಿದೆ. 


ಕೋಟಿಷಟ್ಕಂ ತು ಲಿಂಗಾನಾಮ್‌ 

ಮಯಾ ಸಾಧು ಪ್ರತಿಷ್ಠಿತಮ್‌ । 

ಕೋಟಿತ್ರಯಂ ತು ಲಿಂಗಾನಾಮ್‌ 

ಸ್ಥಾಪನೀಯಮತಸ್ತ್ವಯಾ ॥ 21-28 

ಆ ಸಂಕಲ್ಪದಲ್ಲಿ ಆರು ಕೋಟಿ ಲಿಂಗಗಳನ್ನು ನಾನೇ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದೆನು. ಇನ್ನು ಮೂರು ಕೋಟ ಲಿಂಗಗಳ 
ಪ್ರತಿಷ್ಠಾಪನೆ ಮಾತ್ರ ಉಳಿದಿರುವುದು. ಆದ್ದರಿಂದ ಆ ಮೂರು ಕೋಟ ಲಿಂಗಗಳ ಸ್ಥಾಪನೆಯ ಕಾರ್ಯವನ್ನು ನೀನು 
ನೆರವೇರಿಸಬೇಕು. 

ಅತಿ ತಸ್ಯ ವಚಃ ಶ್ರುತ್ವಾ 

ದೀನಬುದ್ದೇರ್ಮರಿಷ್ಯತಃ । 

ತಥಾ ಸಾಧು ಕರೋಮೀತಿ 

ಪತಿಜ್ಞಾತಂ ಮಯಾ ತಥಾ ॥ 21-29 

ಹೀಗೆ ಮರಣದ ಸಮಯದಲ್ಲಿ ದೈನ್ನಬುದ್ದಿಯಿ೦ದ ಹೇಳಿದ ಆ ನನ್ನ ಅಣ್ಣನ ಮಾತುಗಳನ್ನು ಕೇಳಿ, ಆಗಲಿ. ನಿನ್ನ ಸಂಕ 
ಚೆನ್ನಾಗಿ ನೆರವೇರಿಸುತ್ತೇನೆ ಎಂದು ನಾನು ಆಗ ಪ್ರತಿಜ್ಞೆಯನ್ನು ಮಾಡಿದೆನು 

ಯುಗಪಚ್ಛಿವಲಿಂಗಾನಾಮ್‌ 

ಕೋಟಿತ್ರಯಮನುತ್ತಮಮ್‌ । 

ಪತಿಷ್ಠಾಷ್ಗಂ ಯಥಾಶಾಸಮ್‌ 

ಇತಿ ಮೇ ನಿತಯೋಂಭವತ್‌ ॥ 21-30 

ಶ್ರೇಷ್ಠವಾದ ಮೂರು ಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ಶಾಸ್ತೋಕ್ತ ವಿಧಿಯಂತೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಎಂಬ 


೧೧ 


ಲಿಂಗಕೋಟಿತ್ರಯಸ್ಗೇಹ 

ಯುಗಪತ್‌ ಸ್ಥಾಪನಾವಿಧೌ | 

ಅವಿದನ್ನೇಕಮಾಚಾರ್ಯಮ್‌ 

ಅಹಮೇವಮವಸ್ಥಿತಃ ॥ 21-31 

ಆದರೆ ಒಂದೇ ಮುಹೂರ್ತದಲ್ಲಿ ಮೂರು ಕೋಟಿ ಲಿಂಗಗಳನ್ನು ಸುವ ವಿಷಯದಲ್ಲಿ ಸಮರ್ಥನಾದ ಆಚಾರ್ಯನನು 
ಕಾಣದೆ ಸುಮ್ಮನೆ ಹೀಗೆ ಕುಳಿತಿದ್ದೇನೆ. 

ಶಿವಶಾ ವಿಶೇಷಜ್ಞ 

ಶಿವಜ್ಞಾನನಿಧಿರ್ಭವಾನ್‌ । 

ಆಚಾರ್ಯಭಾವಮಾಸಾದ 

ಮಮ ಪೂರಯ ವಾಂಛಿತಮ್‌ ॥ 21-32 

ಶಿವಶಾಸ್ತ್ರದ ರಹಸ್ಯವನ್ನು ವಿಶೇಷವಾಗಿ ತಿಳಿದಿರುವ ಹೇ ರೇಣುಕನೇ, ನೀನು ಶಿವಜ್ಞಾನಕ್ಕೆ ನಿಕೇಪದಂತಿರುವೆ. ಆದಕಾರಣ ನೀನು 
ಆಚಾರ್ಯಭಾವವನ್ನು ಹೊಂದಿ ನನ್ನ ವಾಂಛಿತವನ್ನು (ಇಷ್ಟಾರ್ಥವನ್ನು ಪೂರ್ಣ ಮಾಡು 


ತಸ್ಯೇತಿ ವಚನಂ ಶ್ರುತ್ವಾ 

ರಾಕ್ಷ ಸೇಂದ್ರಸ್ಯ ಧೀಮತಃ । 

ತಥೇತಿ ಪ್ರತಿಶುಶ್ರಾವ 

ಸರ್ವಜ್ಞೋ ಗಣನಾಯಕ: ॥ 21-33 

ಧೀಮಂತನಾದ ರಾಕ್ಷಸೇಂದನಾದ ವಿಭೀಷಣನ ಈ ರೀತಿಯಾದ ಮಾತುಗಳನ್ನು ಕೇಳಿ ಸರ್ವಜ್ಞನಾದ ರೇಣುಕ ಗಣನಾಯಕನು 
ಹಾಗೆ ಆಗಲಿ ಎಂದು ಮರಳಿ ಹೇಳಿದನು (ಒಪಿಕೊಂಡನು). 


९) 


ಕೋಟಿತ್ರಯಂ ತು ಲಿಂಗಾನಾಮ್‌ 

ಯಥಾಶಾಸ್ತ್ರಂ ಯಥಾವಿಧಿ । 

ತ್ರಿಕೋಟ್ಯಾಚಾರ್ಯರೂಪೇಣ 

ಸ್ಥಾಪಿತಂ ತೇನ ತತ್‌ಕ್ಷಣೇ ॥ 21-34 

ಸಂತುಷ್ಟ ಚಿತ್ತನಾದ ಪುಲಸ್ತ್ಯ ಯಷಿಯ ಮಗನಾದ ವಿಭೀಷಣನ ಇಷ್ಟಾರ್ಥ ಸಿದ್ಧಿಗಾಗಿ ಆ ಲಂಕೆಯಲ್ಲಿ ಶ್ರೀ ರೇಣುಕಗಣೇಶ್ವರನು 
ಮೂರು ಕೋಟಿ ಆಚಾರ್ಯರ ರೂಪವನ್ನು (ಏಕಕಾಲಕ್ಕೆ) ಧರಿಸಿ ಶಾಸ್ತ್ರದ ವಿಧಿವಿಧಾನಾನುಸಾರವಾಗಿ ಒಂದೇ ಕ್ಷಣದಲ್ಲಿ 
ಮೂರು ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದನು. 


ತಾದೃಶಂ ತಸ್ಯ ಮಾಹಾತ್ಯ ಮ್‌ 

ಸಮಾಲೋಕ್ಯ ವಿಭೀಷಣ: | 

ಪ್ರಣನಾಮ ಮುಹುರ್ಭಕ್ತಾ 5 

ಪಾದಯೋಸ್ಪಸ್ಯ ९२} ॐ ॥21-35 

ಈ ರೀತಿಯಾದ ಆ ರೇಣುಕಗಣೇಶ್ವರನ ಮಹಿಮಾಸಿದ್ಧಿಯನ್ನು ನೋಡಿ ಆಶ್ಚರ್ಯಗೊಂಡ ವಿಭೀಷಣನು ಅವನ ಪಾದಗಳಿಗೆ 
ಭಕ್ತಿಯಿ೦ದ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡಿದನು. 

ಪ್ರಣತಂ ವಿನಯೋಪಹೇತಮ್‌ 

ಪ್ರಹೃಷ್ಟಂ ರಾಕ್ಷಸೇಶ್ವರಮ್‌ | 

ಅನುಗೃಹ್ಯ ಸ್ಪಮಾಹಾತ್ಮಾ ದ್‌ 

ರೇಣುಕೋಂಂತರ್ಹಿತೋಭವತ್‌ ॥ 21-36 

ಹೀಗೆ ಸಂತೋಷಗೊಂಡು ವಿನಯದಿಂದ ಪ್ರಣಾಮವನ್ನು ಮಾಡಿದ ರಾಕ್ಷಸೇಶ್ವರನಾದ ವಿಭೀಷಣನನ್ನು ಅನುಗ್ರಹಿಸಿ 
ರೇಣುಕಗಣೇಶ್ವರನು ತನ್ನ ಮಹಿಮಾ ಶಕ್ತಿಯಿಂದ ಅಂತರ್ಧಾನಗೊಂಡನು. 


ವಿಭೀಷಣೋಪಿ ಹೃಷ್ಟಾತ್ಮಾ 
ರೇಣುಕಸ್ಯ ಪ್ರಸಾದತಃ । 
ಶಿವಭಕಿರಸಾಸಕಃ 
1 ಹಾವ 
ಸ್ಥಿರರಾಜ್ಯಮಪಾಲಯತ್‌ ॥ 21-37 
ಇತ್ತ ವಿಭೀಷಣನೂ ಕೂಡ ಶ್ರೀ ರೇಣುಕ ಗಣೇಶ್ವರನ ಪ್ರಸಾದದಿಂದ ಸಂತೋಷಗೊಂಡವನಾಗಿ, ಶಿವಭಕ್ತಿಯ ರಸದಲ್ಲಿ 
ನಾಗಿ 


(ಶಿವಭಕ್ತಿ ತತ್ತರನಾಗಿ) ತನ್ನ ರಾಜ್ಯವನ್ನು ಚಿರಕಾಲದವರೆವಿಗೆ ಪರಿಪಾಲನೆ ಮಾಡಿದನು. 


ರೇಣುಕೋಂಪಿ ಮಹಾತೇಜಾಃ 


ಸಂಚರನ್‌ ಕ್ಸಿ ತಿಮಂಡಲೇ । 
ಪ್ರಚ್ಛನ್ನತ್ಥ ಪ್ರಕಾಶಶ್ಯ 
ಪರಮಾದ್ವೈತಭಾವಿತಃ ॥ 21-38 


ಕಾಂಶಿದ್‌ ದೃಷ್ಟಿನಿಪಾತೇನ 

ಚ ಅ 
ಕರುಣಾರಸವರ್ಷಣಾ । 
ಅಪರಾನುಪದೇಶೇನ 
ಶಿವಾದ್ವೈತಾಭಿಮರ್ಶಿನಾ ॥21-39 


ಅನ್ಯಾಂಶ್ಚ ಸಹವಾಸೇನ 

ಸಮಸ್ತಮಲಹಾರಿಣಾ । 

ಕೃತಾರ್ಥಯನ್‌ ಜನಾನ್‌ 

ಸರ್ವಾನ್‌ ಕೃತಿನಃ ಪಕ್ಷಕರ್ಮಿಣಃ ॥ 21-40 
ದರ್ಶಯಿತ್ವಾ ನಿಜಾಧಿಕ್ಕಮ್‌ 
ಶಿವದರ್ಶನಲಾಲಸಃ 

ಖಂಡಯಿತ್ವಾ ದುರಾಚಾರಾನ್‌ 

ಪಾಷಂಡಾನ್‌ ಭಿನ್ನದರ್ಶನಾನ್‌ ॥ 21-41 


ಯಂತ್ರಮಂತ್ರಕಲಾಸಿದ್ಧಾನ್‌ 

ವಿಮತಾನ್‌ ಸಿದ್ಧಮಂಡಲಾನ್‌ | 

ಎಜಿತ್ಯ ಸ್ಪಪಭಾವೇನ 

ಸ್ಥಾಪಯಿತ್ವಾ ಶಿವಾಗಮಾನ್‌ । 

ಆಜಗಾಮ ನಿಜಾವಾಸಮ್‌ 
ಕೊಲ್ಲಿಪಾಕ್ಯಾಭಿಧಂ ಪುರಮ್‌ ॥ 21-42 


ತತ್ರ ಸಂಭಾವಿತಃ ಸವೆನ್ಯಃ 

ಜನೈಃ ಶಿವಪರಾಯಣ್ಕೈ: | 

ಸೋಮನಾಥಾಭಿಧಾನಸ್ಯ 

ಶಿವಸ್ಯ ಪ್ರಾಪ ಮಂದಿರಮ್‌ ॥ 21-43 

ಮಹಾತೇಜಸ್ವಿಯಾದ ಶ್ರೀ ರೇಣುಕನು ಸದಾ ಶಿವಾದ್ವೈತಭಾವ ಸಂಪನ್ನನಾಗಿ ಪ್ರಚ್ಛನ್ನನಾಗಿಯೂ (ಗುಪ್ತವಾಗಿಯೂ) ಮತ್ತು 
ಕೆಲವು ಸಮಯ ಪ್ರಕಟವಾಗಿಯೂ ಭೂಮಂಡಲದಲ್ಲಿ ಸಂಚರಿಸುತ್ತಾ, ಕೆಲವರನ್ನು ತನ್ನ ಕರುಣಾಕಟಾಕ್ಷದಿ೦ದ ನೋಡುತ್ತಾ. 
ಬೇರೆಯವರನ್ನು ಶಿವಾದ್ವೈತ ಜ್ಞಾನದ ಉಪದೇಶದಿಂದ ಕೃತಾರ್ಥರನ್ನಾಗಿ ಮಾಡುತ್ತಾ, ಮತ್ತೆ ಕೆಲವರನ್ನು ಮಲತ್ರಯ 
ನಿವಾರಕವಾದ ತನ್ನ ಸಹವಾಸದಿ೦ದ ಕೃತಾರ್ಥರನ್ನಾಗಿ ಮಾಡುತ್ತಾ, ಇನ್ನುಳಿದ ಸಕಲ ಜನರನ್ನು ಕರ್ತವ್ಯ ಕುಶಲರನ್ನಾಗಿಯೂ 
ಮತ್ತು ಪಕ್ವ ಕರ್ಮಿಗಳನ್ನಾಗಿಯೂ ಮಾಡುತ್ತಾ, ತನ್ನ ಆಧಿಕ್ಕವನ್ನು ತೋರಿಸುತ್ತಾ, ದುರಾಚಾರಿಗಳಾದ ಪಾಷಂಡಿಗಳನ್ನು (ನಾಸ್ತಿಕ 
ದರ್ಶನಗಳನ್ನು) ಖಂಡಿಸುತ್ತಾ, ಯಂತ್ರ ಮಂತ್ರ ಕಲೆಗಳಲ್ಲಿ ಸಿದ್ಧರಾದ, ತಮಗೆ ಸಮ್ಮತರಲ್ಲದ ಸಿದ್ಧರ ಮಂಡಲಗಳನ್ನು ಗೆದ್ದು 


ತನ್ನ ಪಭಾವದಿಂದ ಶಿವಾಗಮೋಕ ಸಿದಾಂತವನು, ಸಾಪಿಸಿ, ಶಿವದರ್ಶನದ ಅಭಿಲಾಷೆಯುಳವನಾಗಿ ತನ, ವಾಸಸಾನವಾದ 
೩ ದ್‌್‌ -9 ಧಿ ೩ "ಥಿ ¢ ೪ ವ ಥಿ 


ಕೊಲ್ಲಿಪಾಕಿಯೆಂಬ ಪುರಕ್ಕೆ ಆಗಮಿಸಿದನು. ಅಲ್ಲಿದ್ದ ಸಕಲ ಶಿವಭಕ್ತರಿ೦ದ ಸತ್ಕರಿಸಲ್ಪಟ್ಟವನಾಗಿ ಅಲ್ಲಿನ ಸೋಮನಾಥ 


ತಲುಪಿದನು. 


ಪಶ್ಯತಾಂ ತತ್ರ ಸರ್ವೇಷಾಮ್‌ 

ಭಕ್ತಾನಾಂ ಶಿವಯೋಗಿನಾಮ್‌ । 

ತನ್ಹಾನೋ ವಿಸ್ಮಯಂ ಭಾವೈಃ 

ತುಷ್ಟಾವ ಪರಮೇಶ್ವರಮ್‌ ॥ 21-44 

ಆ ಸೋಮನಾಥ ಮಂದಿರದಲ್ಲಿ ತನ್ನನ್ನು ನೋಡುತ್ತಿರುವ ಎಲ್ಲ ಶಿವಯೋಗೀಶ್ವರರಿಗೂ ಮತ್ತು ಎಲ್ಲ ಭಕ್ತರಿಗೂ 
ವಿಸ್ಮಯಗೊಳ್ಳುವ ಹಾಗೆ ತನ್ನ ಉತ್ಕೃಷ್ಟ ಭಾವನೆಗಳಿಂದ ಪರಮೇಶ್ವರನನ್ನು ಕುರಿತು ಸ್ತೋತ್ರ ಮಾಡಿದನು 


ದೇವ ದೇವ ಜಗನ್ನಾಥ 
ಜಗತ್ಕಾರಣಕಾರಣ | 
ಬ್ರಹ್ಮವಿಷ್ಣುಸುರಾಧೀಶ- 
ವಂದ್ಯಮಾನಪದಾಂಬುಜ ॥ 21-45 


ಸಂಸಾರನಾಟಕಭ್ರಾಂತಿ- 
ಕಲಾನಿರ್ವಹಣಪ್ರದ । 
ಸಮಸ್ತವೇದವೇದಾಂತ- 
ಪರಿಬೋಧಿತವೈಭವ ॥ 21-46 


ಸಂಸಾರವೈದ್ಯ ಸರ್ವಜ್ಞ 
ಸರ್ವಶಕ್ತಿನಿರಂಕುಶ । 
ಸಚ್ಚಿದಾನಂದ ಸರ್ವಸ್ವ 
ಪರಮಾಕಾಶವಿಗ್ರಹ ॥ 21-47 
ಮಸಜಗದಾಧಾರ- 
ಜ್ಯೋತಿರ್ಲಿಂಗವಿಜೃಂಭಣ | 
ಸದಾಶಿವಮುಖಾನೇಕ- 
ದಿವ್ಯಮೂರ್ತಿಕಲಾಧರ ॥ 21-48 


ಗುಣತ್ರಯಪದಾತೀತ 
ಮಲತಯವಿನಾಶನ । 
ಜಗತಯವಿಲಾಸಾತನ್‌ 
ಶುತಿತಯವಿಲೋಚನ ॥ 21-49 


ಪಾಹಿ ಮಾಂ ಪರಮೇಶಾನ 
ಪಾಹಿ ಮಾಂ ಪಾರ್ವತೀಪತೇ । 
ತ್ವದಾಜ್ಯಯಾ ಮಯೈೆತಾವತ್‌ 


ಮಂದಿರಕ್ಕೆ 


ಕಾಲಮಾತ್ರಂ ಮಹೀತಲೇ । 

ಅಚಾರಿ ಭವದುಕ್ತಾನಾಮ್‌ 

ಆಗಮಾನಾಂ ಪ್ರಸಿದ್ಧಯೇ ॥ 21-50 

ಅತಃ ಪರಂ ಸ್ವರೂಪಂ ತೇ 

ಪ್ರಾಪ್ತುಕಾಮೋತಸ್ಮಿ ಶಂಕರ । 

ಅಂತರಂ ದೇಹಿ ಮೇ ಕಿಂಚಿತ್‌ 

ಅನುಕಂಪಾವಿಶೇಷತಃ ॥ 21-51 

ಹೇ ದೇವದೇವನಾದ ಜಗನ್ನಾಥನೇ, ಈ ಜಗತ್ತಿನ ಕಾರಣಕ್ಕೂ ಕಾರಣನಾದವನೇ, ಬಹ್ಯ ವಿಷ್ಣು ಮತ್ತು ಇಂದ್ರರಿಂದ ನಮಸ್ಕರಿಸಲ್ಪಟ್ಟ 
ಪಾದಕಮಲವುಳ್ಳವನೇ, ಸಂಸಾರವೆಂಬ ನಾಟಕ ಭ್ರಾಂತಿಯನ್ನು ದೂರ ಮಾಡಿದವನೇ, ಸಮಸ್ತ ವೇದ ವೇದಾಂತಗಳಿಂದ ಹೊಗಳಲ್ಪಟ್ಟ 
ವೈಭವವುಳ್ಳವನೇ ಭವರೋಗ ವೈದ್ಯನೇ ಸರ್ವಜ್ಞನೇ, ಸರ್ವಕರ್ತ್ಯತ್ವಾದಿ ಮಹಾಶಕ್ತಿಯುಳ್ಳವನೇ, ನಿರಂಕುಶನೇ, ಸಚ್ಚಿದಾನಂದ ಸ್ವರೂಪನೇ 
ಜೆದಾಕಾಶವೇ ದೇಹವಾಗಿ ಉಳ್ಳವನೇ ಸಕಲ ಜಗತ್ತಿಗೂ ಆಧಾರಭೂತನಾದವನೇ, ಜ್ಯೋತಿರ್ಲಿಂಗ ರೂಪದಿಂದ ಗೋಚರಿಸುವವನೇ, ಸದಾಶಿವ 
ರುದ್ರವರ್ಗ ಮೊದಲಾದ ಅನೇಕ ಲೀಲಾಮೂರ್ತಿಗಳನ್ನು ಧರಿಸಿದವನೇ, ಸತ್ತಾದಿ ಗುಣತ್ರಯ ಸ್ಥಾನಾತೀತನೇ, ಆಣವಾದಿ ಮಲತ್ರಯ ವಿನಾಶಕನೇ, 
ಮೂರು ಲೋಕಗಳ ಪಂಚಕೃತ್ಯಗಳೇ ಲೀಲೆಯಾಗಿ ಉಳ್ಳವನೇ, ಮೂರು ಶ್ರುತಿಗಳೇ ಕಣ್ಣಾಗಿ ಉಳ್ಳವನೇ, ಹೇ ಪಾರ್ವತೀಪತಿಯಾದ 
ಪರಮೇಶ್ವರನೇ, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು. ನಿನ್ನ ಅಪ್ಪಣೆಯ ಮೇರೆಗೆ ನಾನು ಇರುವವರೆವಿಗೆ ಭೂಮಿಯ ಮೇಲೆ ನಿನ್ನಿಂದ 
ಉಪದೇಶಿಸಲ್ಪಟ್ಟ ಶಿವಾಗಮಗಳನ್ನು ಪ್ರಸಾರ ಮಾಡುವುದಕ್ಕಾಗಿ ಸಂಚರಿಸಿದೆನು. ಎಲೈ ಶಂಕರನೇ, ಇನ್ನು ನಾನು ನಿನ್ನ ನಿಜರೂಪವನ್ನು 
ಪಡೆಯಬೇಕೆಂಬ ಇಚ್ಛಿಯುಳ್ಳವನಾಗಿದ್ದೇನೆ. ಆದಕಾರಣ ಕೃಪೆಯಿಂದ ನಿನ್ನಲ್ಲಿ ನನಗೆ ಸ್ವಲ್ಪ ಅವಕಾಶವನ್ನು ಕೊಡು. 


ಅತ್ಯುಕ್ತೇ ಗಣನಾಯಕೇನ ಸಹಸಾ ಲಿಂಗಾತ್ತತಃ ಶಾಂಕರಾತ್‌ 

ವತ್ಸಾಗಚ್ಛ ಮಹಾನುಭಾವ ಭವತೋ ಭಕ್ತಾ 5 ಪ್ರಸನ್ನೋತಸ್ಮ ಹಮ್‌ 
ಅತ್ಯುಚ್ಚೈರಗದಾದ್ವಚಸ್ತನುಭೃತಾಮಾಶ್ಚರ್ಯಮಾಸೀತ್‌ ತ್ತದಾ 

ದಿವ್ಯೋ ದುಂದುಭಿರಾನನಾದ ಗಗನೇ ಪುಷ್ಪಂ ವವರ್ಷುರ್ಗಣಾಃ। 

21-52 

~ ಶಾರ್ದೂಲವಿಕ್ರೀಡಿತಂ ವೃತ್ತಮ್‌ 

ಶ್ರುತ್ವಾ ಲಿಂಗಾದ್ವಚನಮುದಿತಂ೦ ಶಾಂಕರಂ ಸಾನುಕಂಪಮ್‌ 

ಸಂಹೃಷ್ಟಾತ್ಮಾ ಗಣಪತಿರಥೋ ಜ್ಯೋತಿಷಾ ದೀಪ್ಯಮಾನಃ | 

ಜಾತೋತ್ಸಂಶೈಃ ಪರಮನುಚರೈಃ ಯೋಗಿಭಿಃ ಸ್ತೂಯಮಾನೋ 

ಜ್ಯೋತಿರ್ಲಿಂಗಂ ಪರಮನುವಿಶತ್‌ ಸ್ಪಪ್ರಕಾಶಂ ತದಾನೀಮ್‌ ॥ 21-53 

-ಮಂದಾಕ್ರಾಂತವ್ಧತ್ತಮ್‌ 

ಪೂರ್ವೋಕ್ತ ರೀತಿಯಲ್ಲಿ ಶ್ರೀ ರೇಣುಕ ಗಣೇಶ್ವರನು ಶಿವನನ್ನು ಸ್ತುತಿಸಲು ಕೂಡಲೇ ಆ ಸೋಮೇಶ್ವರ ಮಹಾಲಿಂಗದಿಂದ 
ಹೇ ಮಹಿಮಾಶಾಲಿಯಾದ ವತ್ಸನೇ, ಇಲ್ಲಿ ಬಾ. ನಿನ್ನ ಭಕ್ತಿಯಿ೦ದ ನಾನು ಪ್ರಸನ್ನನಾಗಿದ್ದೇನೆ ಎಂಬ ಧ್ವನಿಯು 
ಉತ್ಪನ್ನವಾಯಿತು. ಆ ಧ್ವನಿಯನ್ನು ಕೇಳಿ ಜನರೆಲ್ಲಾ ಆಶ್ಚರ್ಯಚಕಿತರಾದರು. ಅದೇ ಸಮಯದಲ್ಲಿ ದೇವ ದುಂದುಭಿಗಳು 
ಮೊಳಗತೊಡಗಿದವು. ಶಿವಗಣರು ಪುಷ್ಪವೃಷ್ಟಿಯನ್ನುಗೈದರು. ಶಿವಲಿಂಗದಿಂದ ಹೊರಹೊರಟ ದಯಾಘನವಾದ ಶಿವನ ಆ 
ನುಡಿಗಳನ್ನು ಕೇಳಿ ರೇಣುಕ ಗಣೇಶ್ವರನು ಅತ್ಯಂತ ಸಂತುಷ್ಟಾಂತರ೦ಂಗನಾಗಿ ತೇಜಸ್ಸಿನಿಂದ ಹೊಳೆಯ ತೊಡಗಿದನು. ಆಗ ಅವನ 
ಒಡನಾಡಿಗಳಾದ ಶಿವಯೋಗಿಗಳಲ್ಲಾ ಆಶ್ಚರ್ಯಗೊಂಡು ಸ್ತುತಿಯನ್ನು ಮಾಡುತ್ತಿರುವಾಗ ಆ ಜ್ಯೋತಿರ್ಲಿಂಗದಲ್ಲಿ 
ಸಾಮರಸ್ಯದಿಂದ ಪ್ರವೇಶಿಸಿ ಐಕ್ಕಗೊ೦ಡನು. 


(& ६ 


ಲೀನೇ ತಸ್ಮಿನ್‌ ಶಾಂಕರೇ ಸ್ಪಪ್ರಕಾಶೇ 


ದಿವ್ಯಾಕಾರೇ ರೇಣುಕೋ ಸಿದ್ಧನಾಥೇ | 
ಸರ್ವೋ ಲೋಕೋ ವಿಸ್ಕಿತೋ ಭೂತ್‌ ತದಾನೀಂ 


ಶೈವೀ ಭಕ್ತಿಃ ಸಪ್ರಮಾಣಾ ಬಭೂವ ॥ 21-54 

ह ಅಂದ್ರವಜ್ರಾವೃತ್ತಮ್‌ 

ದಿವ್ಯದೇಹಧಾರಿಯಾದ ಸಿದ್ಧರಿಗೆಲ್ಲಾ ಒಡೆಯನಾದ ರೇಣುಕ ಗಣೇಶ್ವರನು ಹೀಗೆ ಸ್ವಪಕಾಶಮಯವಾದ ಆ ಸೋಮೇಶ್ವರ 
ಲಿಂಗದಲ್ಲಿ ಐಕ್ಯನಾಗಲು ಸಕಲ ಜನರು ಆಶ್ಚರ್ಯಗೊಂಡರು. ಆಗ ಶಿವಭಕ್ತಿಯು ಸರ್ವೋತ್ಕೃಷ್ಟವಾದುದೆಂಬ ವಿಷಯವು ಪ್ರತ್ಯಕ್ಷ 


ಪ್ರಮಾಣದಿಂದ ಸಿದ್ಧವಾಯಿತು. 

ಶ್ರೀವೇದಾಗಮವೀರಶೈವಸರಣಿಂ ಶ್ರೀಷಟ್ಟಲೋದ್ಯನ್ನಣಿಮ್‌ 

ಶ್ರೀಜೀವೇಶ್ವರಯೋಗಪದ್ಮತರಣಿಂ ಶ್ರೀಗೋಪ್ಯಚಿಂತಾಮಣಿಮ್‌। 

ಶ್ರೀಸಿದ್ಧಾಂತಶಿಖಾಮಣಿಂ ಲಿಖಯಿತಾ ಯಸ್ತಂ ಲಿಖಿತ್ವಾ ಪರಾನ್‌ 

ठंड ಶ್ರಾವಯಿತಾ ಸ ಯಾತಿ ವಿಮಲಾಂ ಭುಕ್ತಿಂ ಚ ಮುಕ್ತಿಂ ಪರಾಮ್‌। 

21-55 

- ತಾರ್ದೂಲವಿಕ್ಷೇಡಿತವ್ದತ್ತಮ್‌ 

ಶ್ರೀ ವೇದಾಗಮಗಳಿಂದ ಪ್ರತಿಪಾದಿತವಾಗಿರುವ ವೀರಶೈವ ಮಾರ್ಗವನ್ನು ನಿರೂಪಿಸಿರುವ, ಷಟ್‌ಸ್ಥಲ ಮಾರ್ಗವನ್ನು ತೋರಿಸಿ 
ಕೊಡುವ ಹೊಳೆಯುತ್ತಿರುವ ರತ್ನದಂತಿರುವ, ಜೀವ ಮತ್ತು ಈಶ್ವರರ ಐಕ್ಯವೆಂಬ ತಾವರೆಯನ್ನು ಅರಳಿಸುವ ಸೂರ್ಯನಂತಿರುವ, 
ಶಿವಾದ್ವೈತ ಜ್ಞಾನವೆಂಬ ಗುಪ್ತನಿಧಿಯನ್ನು ತೋರಿಸಿಕೊಡುವ ಶ್ರೀ ಚಿ೦ತಾಮಣಿಯಾಗಿರುವ, ಸಕಲ ಸಿದ್ಧಾಂತಗಳಿಗೆ 
ಶಿಖಾರತ್ನದಂತಿರುವ ಈ ಶ್ರೀ ಸಿದ್ಧಾಂತ ಶಿಖಾಮಣಿಯೆಂಬ ಶಿವಾದ್ವೈತ ಶಾಸ್ತ್ರವನ್ನು ಯಾರು ತಾನಾಗಿ ಬರೆದು, 
ಇತರರಿಂದಲೂ ಬರೆಯಿಸುವನೋ, ಯಾವಾತನು ತಾನೂ ಶ್ರವಣ ಮಾಡಿ (ಕೇಳಿ) ಇತರರಿಗೂ ಶ್ರವಣ ಮಾಡಿಸುವನೋ 
ಆತನು ನಿರ್ಮಲವಾದ ಐಹಿಕ ಸುಖಭೋಗಗಳನ್ನು ಮತ್ತು ಸರ್ವೋತ್ಕೃಷ್ಟವಾದ ಮುಕ್ತಿಯನ್ನು ಪಡೆದುಕೊಳ್ಳುವನು 

ಅತಿ ವಿಭೀಷಣಾಧೀಪ್ಷಪದಾನಂ ಇಲ್ಲಿಗೆ ವಿಭೀಷಣಾಭೀಷ್ಠಪದಾನವು ಮುಗಿಯಿತು. 


ಓಂ ತತ್ವತ್‌ ಇತಿ 
ತ್ರೀ ತಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ದೈ ತವಿದ್ಯಾಯಾಂ ತಿವಯೋಗಶಾಸ್ತ್ರೇ ತ್ರೀರೇಣಕಾಗಸ್ವ್ಯ ಸಂವಾದೇ ವೀರಶೈವಧರ್ಮನಿರ್ಣಯೇ 
ಮು 
ತ್ರೀತಿವಯೋಗಿ ತಿವಾಚಾರ್ಯವಿರಚಿತೇ ಶ್ರೀಸಿದ್ಧಾಂತತಿಖಾಮಣೌ ವಿಭೀಷಣಾಭೀಷ್ಟವರ ಪ್ರದಾನಪ್ರಸಂಗೋ ನಾಮ ಏಕವಿಂಶತಿತಮಃ ಪರಿಚ್ಛೇದ: 
॥ 


ಓಂ उद्र ಇಲ್ಲಿಗೆ ಶ್ರೀ ತಿವನಿಂದ ಉಪದೇಶಿಸಲ್ಪಟ್ಟು 

ಶ್ರೇ ಸಿದ್ಧಾ ೦ತಾಗಮಗಳಲ್ಲಿಯ ಶಿವಾದ್ವೈ ೈತವಿದ್ಧಾರೂಪವೂ. ಶಿವಯೋಗ ಶಾಸ್ತ್ರವೂ 

ತ್ರೀ ರೇಣುಕಾಗಸ್ಥ್ಯ ಸಂವಾದರೂಪವೂ, ಶ್ರೀ ವೀರಶೈವಧರ್ಮನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯವಿರಚಿತವೂ ಆದ ಶ್ರೀ 
ಸಿದ್ಧಾಂತ ಶಿಖಾಮಣಿಯಲ್ಲಿ ವಿಭೀಷಣನ ಅಭೀಷ್ಟವರಪ್ರದಾನಪಸಂಗವೆಂಬ ಹೆಸರಿನ ಇಪ್ಪತ್ತೊ೦ದನೆಯ ಪರಿಚ್ಛೇದವು ಮುಗಿದುದು. 


ಶ್ರೀ ಸಿದ್ದಾಂತಶಿಖಾಮಣೇಃ ಆರಾರ್ತಿಕ್ಯಮ್‌ 
(ಶ್ರೀಸಿದ್ಧಾಂತಶಿಖಾಮಣಿಯ ಆರತಿ) 


ಜಯ ರೇಣುಕಗೀತೇ ಮಾತಃ! ಜಯ ರೇಣುಕಗೀತೇ । 
ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವಗೀತೇ 
ಶ್ರೀಸಿದ್ಧಾಂತಶಿಖಾಮಣಿಸಂಜ್ಞೇ ಸುಖ್ಯಾತೇ | 
ಕಲಸೀಸಂಭವಮುನಿವರ ಸುಕೃತೈರವತೀರ್ಣೇ 
ಏಕೋತ್ತರಶತಸಂಖ್ಯಸ್ಥಲ ಮಣಿಮಯದೀಪೇ । 
ಶಿವಯೋಗಿಶಿವಾಚಾರ್ಯ ಸ್ಪರ್ಣಾಕ್ಷ ರರಚಿತೇ 
ಅಷ್ಟಾವರಣವಿಧಾಯಿನಿ ಷಟ್‌ಸ್ಥಲಸೋಪಾನೇ 
ಪಂಚಾಚಾರವಿಮರ್ಶಿನಿ ತತ್ತ್ವತ್ರಯಗೀತೇ 
ಗುರುಚರಲಿಂಗಸಪರ್ಯಾ ದೀಕ್ಷಾ ವಿಖ್ಯಾತೇ 
ಶತಶತಭಕ್ಷಸುಗೀತೇ ವಿದ್ಯೇ ಬ್ರಹ್ಮಪರೇ 
ಶರಣಾಗತಕರುಣಾರಸ-ಘಟಶೋಭಿತಹಸ್ತೇ । 
ನಿಶ್ಚಲಭಕ್ತಿವಿಧಾಯಿನಿ ಮಲಹಾರಿಣಿಗಂಗೇ 
ಶ್ರೀ ಶಿವಯೋಗಿಸುವೇದ್ಯೇ ಶೈವಾಗಮವಿದ್ಯೇ । 
ಷಡಧಿಕತ್ರಿಂಶದ್‌ ಬುದ್ದುದ ಶಿವಸಾಗರರಮ್ಯೇ 
ವಿಶ್ವಾರಾಧ್ಯಜಗದ್ಗುರುಸಿಂಹಾಸನಪತಿನಾ 
ಪ್ರವಚನಮಾಲಾಗ್ರಥಿತಾ ಭೂಮಂಡಲಧಾರ್ಯಾ 
ಜ್ಞಾನಾಮೃತಪರಿತೃಪ್ತೈಃ ಕೋಟಿಜನೈರ್ವಂದ್ಯೇ । 
ಸಾ ತ್ವಂ ಭಗವತಿ ಮಾತಃ ! ಜಯ ರೇಣುಕಗೀತೇ 


ಕಮಾಪಣಸ್ಫೋತ್ರಮ್‌ 
೦ ಎಬಿ 


ಯದಕ್ಷರಪದಭ್ರಷ್ಟಮ್‌ 
ಮಾತ್ರಾಹೀನಂ ಚ ಯದ್ಭವೇತ್‌ । 
ತತ್ಸರ್ವಂ ಕ್ಷಮ್ಯತಾಂ ದೇವ 
ಶ್ರೀರೇಣುಕ ಗಣೇಶ್ವರ ॥ 


ಓಂ 
ಓಂ 
ಓಂ 


ಓಂ 


ಶ್ರಿ 


ಸರ್ವೇಷಾಂ ಸ್ಪಸ್ತಿರ್ಭವತು 
ಸರ್ವೇಷಾಂ ಶಾಂತಿರ್ಭವತು 
ಸರ್ವೇಷಾಂ ಶಿವಂ ಭವತು 


ಶಾಂತಿಃ ಶಾಂತಿಃ ಶಾಂತಿಃ 


ಪಂಚಾಚಾರ್ಯರ ವಿಳಾಸ 


ಶ್ರೀ ಮದ್ರಂಭಾಪುರೀ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ವೀರಸೋಮೇಶ್ವರ ರಾಜದೇಶಿಕೇಂದ್ರ 
ಶಿವಾಚಾರ್ಯ ಮಹಾಸ್ಥಾಮಿಗಳವರು, ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆ. ದೂರವಾಣಿ : 08266-250442 
ಮೊ : 9448451824 E-mail: pro rambhapuripeetha@rediffmail.com 

ಶ್ರೀಮತ್‌ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ಲಿಂ। ಶ್ರೀ ಮರುಳಸಿದ್ಧ ರಾಜದೇಶಿಕೇಂದ್ರ 
ಶಿವಾಚಾರ್ಯ ಮಹಾಸ್ಟಾಮಿಗಳವರು, ಶ್ರೀ ಷ॥ ಬ ಮಹಾಂತ ರಾಜೇಂದ್ರ ಶಿವಾಚಾರ್ಯ ಮಹಾಸ್ಟಾಮಿಗಳು (ಆಯೋಜಿತ 
ಜಗದ್ಗುರುಗಳು) ಉಜ್ಜಯಿನಿ, ಕೂಡ್ಲಿಗಿ ತಾ|, ಬಳ್ಳಾರಿ ಜಿಲ್ಲೆ ದೂ : 0839-228425, 228456, 9986581306. E-mail: 
srs1008ujjaini@gmail.com 

ಶ್ರೀಮತ್‌ ಹಿಮವತ್ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ರಾವಲ್‌ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ಶ್ರೀ ಭೀಮಶಂಕರಲಿಂಗ 
ಶಿವಾಚಾರ್ಯ ಮಹಾಸ್ವಾಮಿಗಳವರು, ಊಖಿಮಠ, ರುದ್ರಪ್ರಯಾಗ ಜಿಲ್ಲೆ, ಉತ್ತರಾಂಚಲ ರಾಜ್ಯ. ದೂ : 01364-264521, 
267228, ಮೊ : 9448464044 

ಶ್ರೀಮದ್ಗಿರಿರಾಜ ಸೂರ್ಯಸಿಂಹಾಸನಾಧೀಶ್ಚರ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ 
ಮಹಾಸ್ಟಾಮಿಗಳವರು, (ಹಿರಿಯ ಜಗದ್ಗುರುಗಳು) ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ 
ಶಿವಾಚಾರ್ಯ ಸ್ವಾಮಿಗಳವರು, (ಕಿರಿಯ ಜಗದ್ಗುರುಗಳು) ಶ್ರೀಶೈಲ, ಕರ್ನೂಲು ಜಿಲ್ಲೆ, ಆಂಧ್ರಪ್ರದೇಶ. ದೂ :08524- 


287123, 287141, ಮೊ : 9880568699 E-mail : cspsswamiji@yahoo.com 
ಶ್ರೀಮತ್‌ ಕಾಶೀಜ್ಞಾನ ಸಿಂಹಾಸನಾಧೀಶರ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ಡಾ। ಚಂದ್ರಶೇಖರ ಶಿವಾಚಾರ್ಯ 
ಅ ವ - - ವು ಗಿ ು 


ಮಹಾಸ್ವಾಮಿಗಳವರು, ಡಿ 35/77, ಜಂಗಮವಾಡಿಮಠ, ವಾರಾಣಸಿ-221001, ಉತ್ತರಪ್ರದೇಶ. ದೂ:0542-2450546 ಮೊ : 
9448128564 E-mail: kashipeeth@yahoo.com 


